ಮೈಸೂರು ವಿಶ್ವವಿದ್ಯಾನಿಲಯ 


"ಚನ್ನರಾಯಪಟ್ಟಣ ಪ್ರದೇಶದಲ್ಲನ ಶಾಸನಗಳ ಒಂದು ಸಾಂಸ್ಕೃತಿಕ 
ಅಧ್ಯಯನ” 


ಪಿ ಹೆಚ್‌.ಡಿ ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಸಿದ ಮಹಾ ಪ್ರಬಂಧ 


ಸಂಶೋಧಕರು 


ಎನ್‌.ಎಸ್‌. ಶಶಿಕಲಾ 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-57೦ ೦೦6 


ಮಾರ್ಗದರ್ಶಕರು 


ಡಾ. ಆರ್‌. ರಾಜಣ್ಣ 
ಎಂ.ಎ. ಪಿಎಚ್‌.ಡಿ., 
ಪ್ರಾಧ್ಯಾಪಕರು 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-57೦ ೦೦6 


2013-2014 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ಶ್ರೀಮತಿ ಎನ್‌.ಎಸ್‌. ಶಶಿಕಲಾ ಇವರು ಚನ್ನರಾಯಪಟ್ಟಣ ಪುದೇಶದಲ್ಪನ ಶಾಸನಗಳ 


ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಶೀರ್ಷಿಕೆಯ ಸಂಶೋಧನಾ ಮಹಾ ಪಬಂಧವನ್ನು ನನ್ನು 


ಮಾರ್ಗದರ೯ನದಲ ಸಿದ್ಧಪಡಿಸಿದ್ದಾರೆ. ಪಿಹೆಚ್‌.ಡಿ ಪದವಿಗಾಗಿ ಮ್ಯಸೂರು ವಿಶ್ವವಿದ್ಯಾನಿಲಯಕ್ಕೆ 


[ae [o) 


ಸುತ್ತಿರುವ ಪ್ರಸ್ತುತ ಸಂಶೋಧನಾ ಮಹಾಪ್ರಬಂಧವನ್ನು ಇದುವರೆವಿಗೂ ಯಾವುದೇ 


pr 


ಭಾಗವನ್ನು ಈೇ ಹಿಂದೆ ಯಾವುದೇ ಪದವಿಗಾಗಿ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ 
ಸಲ್ಪಸಿರುವುದಿಲ್ಲವೆಂದು ದೃಢೀಕರಿಸುತ್ತೇನೆ. 


ಮಾರ್ಗದರ್ಶಕರು 
ಡಾ. ಆರ್‌. ರಾಜಣ್ಣ 
ಪ್ರಾಧ್ಯಾಪಕರು 
ಇತಿಹಾಸ ಅಧ್ಯಯನ ವಿಭಾಗ, 
ಮಾನಸಗಂಗೋತ್ರಿ, ಮೈಸೂರು 


ಪ್ರಮಾಣ ಪತ್ರ 


ಶ್ರೀಮತಿ ಎನ್‌.ಎಸ್‌. ಶಶಿಕಲಾ ಆದ ನಾನು ಇತಿಹಾಸ ಅಧ್ಯಯನ ವಿಭಾಗದಲ 
ಪ್ರಾಧ್ಯಾಪಕರಾದ ಡಾ. ಆರ್‌. ರಾಜಣ್ಣರವರ ಮಾರ್ಗದರ್ಶನದಲ್ಲ ನಡೆಸಿದೆ ಸಂಶೋಧನೆಯ 
ಪಲವಾಗಿ ಈ ಪ್ರಬಂಧವನ್ನು ಸಿದ್ಧಪಡಿಸಿದ್ದೇನೆ. ನಾನು ಈ ಪಬಂಧವನ್ನು ಮ್ಯಸೂರು 


[n) 


ವಿಶ್ವವಿದ್ಯಾನಿಲಯದಲ್ಲ ಇತಿಹಾಸ ವಿಷಯದಲ್ಲ ಡಾಕ್ಟರ್‌ ಆಫ್‌ ಫಿಲಾಸಫಿ ಪದವಿಯನ್ನು 


ಪಡೆಯಲು ಮಂಡಿಸುತ್ತಿದ್ದೇನೆ. 


ಈ ಪ್ರಬಂಧ ಈ ಮೊದಲು ಯಾವುದೇ ಪದವಿ ಅಥವಾ ಡಿಪ್ಲೋಮಾ ಪದವಿ 
ಪಡೆಯಲು ನನ್ನಿಂದ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಮಂಡನೆಯಾಗಿರುವುದಿಲ್ಲವೆಂದು 
ಪಮಾಣಿಕರಿಸುತ್ತೇನೆ. 


ಸಂಶೋಧನಾ ಅಭ್ಯರ್ಥಿ ಸಹಿ 
ದಿನಾಂಕ: 


ಮಾರ್ಗದರ್ಶಕರು ಕೌಂಟರ್‌ ಸಹಿ 
ಸಂಸೆಯ ಮುಖ್ಯಸ್ಥರ 
[ ® 
ದಿನಾಂಕ: 


ಡಾ. ಆರ್‌. ರಾಜಣ್ಣ 
ಪ್ರಾಧ್ಯಾಪಕರು 

ಇತಿಹಾಸ ಅಧ್ಯಯನ ವಿಭಾಗ. 
ಮಾನಸಗಂಗೋತ್ರಿ, ಮೈಸೂರು 


ಕೃತಜ್ಞತೆಗಳು 
Ky 


ಜೈನ ಪರಂಪರೆ ಪ್ರಸಿದ್ಧಿ ಪಡೆದ ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲ 
ಹುಟ್ಟ ಬೆಳೆದ ನನ್ನನು ಸಂಶೋಧನೆಯತ್ತ ತೊಡಗಿಸಿಕೊಳ್ಳಲು ನನಗೆ ಪ್ರೋತ್ಸಾಹ ಹಾಗೂ 
ಪ್ರೇರಣಿಯ ಶಕ್ತಿಯನ್ನು ನೀಡಿ ಮಾರ್ಗದರಶ೯ನ ನೀಡಿದ ನನ್ನು ಸಂಶೋಧನಾ ಗುರುಗಳಾದ 
ಡಾ. ಆರ್‌. ರಾಜಣ್ಣ, ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ ಇವರಿಗೆ ನನ್ನ ಪೀತಿ 
ಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. ಡಾ. ಆರ್‌. ರಾಜಣ್ಣರವರು ನನ್ನ ಸಂಶೋಧನಾ 
ಅವಧಿಯಲ್ಲ ಕ್ಷೇತ್ರಕಾರ್ಯ ಸಂಗ್ರಹವನ್ನು ತಾಳ್ಕೆಬುಂದ ಪರಿಶೀಅಸುತ್ತಾ ಮಾರ್ಗದರ್ಶನದ 
ಹೊಣಿಯನ್ನು ಹೊತ್ತು ಈ ಮಹಾಪಬಂಧವನ್ನು ಸಿದ್ದಪಡಿಸಲು ಸಹಾಯ ಮಾಡಿದಕ್ಸಾಗಿ ನನ್ನ 
ಸದಾಕಾಲ ನೆನೆಯುತ್ತೇನೆ. 


ಈ ಮಹಾಪ್ರಬಂಧ ಮಂಡಿಸಲು ಮೊದಲನಿಂದಲೂ ನನಗೆ ಆಗಾಗೆ ಸೂಕ್ತ ಸಲಹೆ 
ಹಾಗೂ ಪ್ರೋತ್ಸಾಹ ನೀಡುತ್ತಾ ಸಹಕರಿಸಿ ಬೆಂಬಲಅಸಿದ ಇತಿಹಾಸ ಅಧ್ಯಯನ ವಿಭಾಗ. 
ಮಾನಸಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ, ಇಲ್ಲನ ಮುಖ್ಯನ್ಸ್ನರಾದ ಡಾ. ಅಶ್ವತ್‌ 
ನಾರಾಯಣರವರಿಗೂ ನನ್ನ ಕೃತಜ್ಞತೆಗಳು. ಈ ಪ್ರಬಂಧದ ವಿಷಯ ಸಂಗ್ರಹ ಕಾಲದಲ್ಲ 
ವಿಶೇಷವಾಗಿ ಅಗತ್ಯ ಮಾಹಿತಿ ನೀಡಿ ಸಹಕರಿಸಿದ ಡಾ. ಸುಗೀತ ಸುವರ್ಣ.ಡಾ. ಸೆಬಾಸ್ಟಿಯನ್‌ 
ಜೋಸೆಫ್‌, ಡಾ. ಎನ್‌. ಸರಸ್ಪತಿ. ಡಾ. ಸದಾಪಿವ ಇವರಿಗೂ ಸಹ ನನ್ನ ಕೃತಜ್ಞತೆಗಳು ಹಾಗೂ 
ಡಾ. ನಾಯಕವಾಡಿ. ಡಾ. ಸೋಮಶೇಖರ್‌, ಡಾ. ಪುಟ್ಟಯ್ಯ ಇವರೆಲ್ಲರಿಗೂ ನನ್ನ 
ಕೃತಣ್ಣತೆಗಳು. ನನ್ನು ಸಂಶೋಧನಾ ಕಾರ್ಯದಲ್ಲ ಕೆಲವೊಂದು ಸೂಕ್ತಸಲಹೆಗಳನ್ನು ನೀಡಿ 
ಸ್ಪೂರ್ತಿ ತುಂಬ ಸಹಕರಿಸಿದ ಡಾ. ಅ. ಬಸವರಾಜುರವರಿಗೂ ಹಾಗೂ ಈ ಮಹಾಪ್ರಬಂಧವನ್ನು 
ಸುಂದರವಾಗಿ ಮತ್ತು ಅಚ್ಚುಕಬ್ದಾಗಿ ಬೆರಕಚ್ಚು ಮಾಡಿಕೊಟ್ಟ ಸನತ್‌ ಕುಮಾರ್‌ರವರನ್ನು ಸಹ 
ಸೃರಿಸುತ್ತೇನೆ. ಅಲ್ಲದೆ ಸಂಶೋಧನೆಗೆ ಪೂರಕವಾಗಿ ನನ್ನ ಒಟ್ಟಿಗೆ ಸದಾ ಜೊತೆಯಲ್ಲ ಸಹಾಯ 
ಮಾಡಿದ ನನ್ನ ಪತಿ ಎಂ.ಎನ್‌. ಜಗದೀಶ್‌ ಸಹಕರಿಸಿರುತ್ತಾರೆ. ನನ್ನ ಸಂಶೋಧನೆಗೆ ನೆರವಾದ 
ಮೈಸೂರು ವಿಶ್ವವಿದ್ಯಾನಿಲಯದ ರಂಥಾಲಯ ಸಿಬಂದಿಗೆ ಹಾಗೂ ಇತಿಹಾಸ ಅಧ್ಯಯನ 
ವಿಭಾಗದ ರ್ರೆಂಥಾಲಯವನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಿದ ಭಾರತೀಯ 
ಪುರಾತತ್ವ ಸರ್ವೇಕ್ಷಣ ಅಧಿಕಾರಿಯಾದ ಶಾಸನ ಶಾಸ್ತ್ರದ ನಿರ್ದೇಶಕರಿಗೂ ಅವರ ಸಿಬ್ಬಂದಿ 
ವರ್ಗದವರಿಗೂ ಕರ್ನಾಟಕ ಸರ್ಕಾರದ ಸಂರ್ರಹಾಲಯ ನಿರ್ದೇಶನಾಲಯದ ನಿರ್ದೇಶಕರಿಗೂ 
ಮತ್ತು ಸಿಬ್ಬಂದಿವರ್ಗದವರಿಗೂ ನನ್ನ ಅನಂತ ವಂದನೆಗಳು. 


ಅಧ್ಯಯನಕ್ಕೆ ಅನುಕೂಲವಾಗಲು ಕ್ಷೇತಕಾರ್ಯದಲ್ಲ ಅನೇಕ ಮಾಹಿತಿಗಳನ್ನು ನೀಡಿದ 
ಎಲ್ಲಾ ದೇವಾಲಯಗಳ ಅರ್ಚಕವರ್ಗ ಮತ್ತು ದೇವಾಲಯದ ಮಂಡಳರವರಿಗೂ ನಾನು 


ಅಭಾರಿಯಾಗಿದ್ದೇನೆ. ಕೊನೆಯದಾಗಿ ಈ ಮಹಾಪ್ರಬಂಧದ ರಚನೆ ಮತ್ತು ಸಿದ್ದತೆ ಕಾಲದಲಿ 


ಸೂಕ್ತ ಸಲಹೆ ಮತ್ತು ಸಹಕಾರ ನೀಡಿದ ಪತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯಮಾಡಿದ 
ಎಲ್ಲಾ ಸ್ನೇಹಿತರಿಗೂ ಹಾಗೂ ಹಿತ್ಯಷಿಗಳಗೂ ತುಂಬು ಹೃದಯದ ಕೃತಜ್ಞತೆಗಳು. 


(ಎನ್‌. ಎಸ್‌. ಶಶಿಕಲಾ) 


ಅಧ್ಯಾಯ-1 


ಪ್ರಸ್ಹಾವನೆ 

ಅಧ್ಯಯನದ ಉದ್ದೇಶಗಳು 

ಅಧ್ಯಯನದ ವ್ಯಾಪ್ತಿ 

ಅಧ್ಯಯನದ ವಿಧಾನ 

ಇಲ್ಲಯವರೆಗೂ ನಡೆದಿರುವ ಅಧ್ಯಯನಗಳ ಸಮೀಕ್ಷೆ 


ಅಧ್ಯಾಯ-2 
ರಾಜಕೀಯ ಹಿನ್ನೆಲೆ 


ಪ್ರಾರಂಭ ಕಾಲದಿಂದ ಆದ ರಾಜಕೀಯ ರಾಜಮನೆತನಗಳ ಮೌರ್ಯರು, 
ಕದಂಬರು. ಗಂಗರು. ರಾಷ್ಟ್ರಕೂಟರು, ಚೋಳರು, ಚಾಲುಕ್ಯರು, ಹೋೊೋಯ್ದಳರು, ವಿಜಯನಗರದ 
ಅರಸರು. ಮೈಸೂರು ಒಡೆಯರು. ಹೈದರ್‌ ಆಅ. ಟಪ್ಪುಸುಲ್ಲಾನ್‌ ಇನ್ನಿತರ ರಾಜವಂಶದವರು 
ಚನ್ನರಾಯಪಟ್ಟಣ ತಾಲೂಕಿನ ಭಾಗಕ್ಕೆ ನೀಡಿದ ಕೊಡುಗೆಗಳು 


ಅಧ್ಯಾಯ-3 85 - 11 


ಚನ್ನರಾಯಪಟ್ಟಣ ತಾಲೂಕಿನ ಪ್ರಮುಖ ಧರ್ಮಗಳ ಬೆಳವಣಿಗೆ ಶೈವ. ವೈಷ್ಣವ. ಜೈನ. 
ಕೈಸ್ತ. ವೀರಶ್ಯೆವ. ಮುಸ್ಲಿಂ ಧರ್ಮ 


ಅಧ್ಯಾಯ-4 12 - 21 


ಚನ್ನರಾಯಪಟ್ಟಣ ತಾಲೂಕಿನ ಪಮುಖ ದೇವಾಲಯಗಳು. ಬಸದಿಗಳು. ವೀರಗಲ್ಲು. 
ಮಾಸ್ಟಿಕಲ್ಲುಗಕ ವಾಸ್ತುಶಿಲ್ಪ ಬೆಳವಣಿಗೆಗಳು 


ಅಧ್ಯಾಯ-5 212 - 246 


ಧಾರ್ಮಿಕ ಕೇಂದ್ರವಾಗಿ ಸಾಮಾಜಕ ಚಟುವಟಕೆಗಕ ಕೇಂದವಾಗಿ, ಆರ್ಥಿಕ 
ಕೇಂದ್ರವಾಗಿ 


ಶೈಕ್ಷಣಿಕ ಕೇಂದ್ರವಾಗಿ ದೇವಾಲಯಗಳು 
ಅಧ್ಯಾಯ-6 247 - 263 


ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ ದೇವಾಲಯಗಳ ಕೊಡುಗೆ 


ಅಧ್ಯಾಯ-7 


ಸಮಾರೋಪ 
ದೇವಾಲಯಗಳ ಪಟ್ಟ 
ಪರಾಮರ್ಶನ ರಂಥಗಳು 
ನಕ್ಷೆಗಳು 
ಛಾಯಾಚಿತ್ರಗಳು 


ಅಧ್ಯಾಯ-1 


ಪ್ರಸ್ತಾವನೆ:- 
(ಪೀಠಿಕೆ) 

(ಹಾಸನ ಜಲ್ಲೆಯಲ್ಲ ಒಟ್ಟು 2೦೨7ರ ಶಾಸನಗಳವೆ. ಆದರೆ ಚನ್ನರಾಯಪಟ್ಟಣ 
ತಾಲೂಕಿಗೆ ಪೂರಕವಾಗಿ ಸುಮಾರು 5೦ ಊರುಗಳಲ 175 ಶಿಲಾ ಶಾಸನಗಳು ದೊರೆತಿವೆ. 
ಹಾಸನ ಜಲ್ಲೆಯ ಒಟ್ಟು 7 ತಾಲೂಕುಗಳಕಲ್ಲ ಶ್ರವಣಬೆಕಗೊಳಕ್ಷೆ ಸಿಂಹಪಾಲು ಇದೇ ಎಂದರೆ 
ತಪ್ಪಾಗಲಾರದು. ಚನ್ನರಾಯಪಟ್ಟಣ ತಾಲೂಕಿನ 5೦ ಊರುಗಕಲ್ಪ್ಲ 171 ಶಾಸನಗಳು. 
ಶ್ರವಣಬೆಳಗೊಳದ ಚಕ್ಷಬೆಟ್ಟದಲ್ಲ 271 ಶಾಸನಗಳು, ದೊಡ್ಡಬೆಟ್ಟದಲ್ಲ 172 ಶಾಸನಗಳು, 
ಶ್ರವಣಬೆಳಗೊಳದ ಇನ್ನಿತರ ಊರುಗಕಲ್ರೂ 8೦ ಶಾಸನಗಕು ಮತ್ತು ಶ್ರವಣಬೆಳಗೊಳದ 
ಹೋಬಳಗೆ ಸೇರಿದ ಸಮೀಪ ಗ್ರಾಮಗಳಲ್ಲರುವ 5೦ ಶಾಸನಗಳು ಸೇರಿವೆ. ಆದ ಕಾರಣ ಒಟ್ಟು 
ಚನ್ನರಾಯಪಟ್ಟಣ ತಾಲೂಕಿನಲ್ಲ ಸುಮಾರು 744 ಶಾಸನಗಳು ಕಂಡುಬಂದಿವೆ. ಇನ್ನು 
ಮುಂದೆಯು ಸಹ ದೊರಕಲುಬಹುದು. ಈ ಹಿನ್ನೆಲೆಯಲ್ಲ ಕೆಲವೊಂದು ಶಾಸನಗಳ 
ಆಧಾರವನ್ನಿಟ್ಟುಕೊಂಡು ಸಂಶೋಧನೆಯನ್ನು ನಡೆಸಲಾಗಿರುತ್ತದೆ. 


ಚನ್ನರಾಯಪಟ್ಟಣ ತಾಲೂಕಿನಲ್ಲ ನೂರಾರು ಸಂಖ್ಯೆಯಲ್ಲ ವೀರಗಲ್ಲುಗಳು ಮತ್ತು 
ಮಾಸ್ಟಿಗಲ್ಲುಗಳು ದೊರೆಯುತ್ತವೆ. ಆದರೆ ಸಂಶೋಧನೆಗೆ ಪೂರಕವಾಗಿ ಕೆಲವೆ ಕೆಲವು 
ವೀರಗಲ್ಲುಗಳನ್ನು ಮಾತ್ರ ಚರ್ಚಿಸಲಾಗಿರುತ್ತದೆ.) 


ಇತಿಹಾಸ ಎಂಬುದು ಇತಿಹಾಸದ ಅರ್ಥವ್ಯಾಪ್ಲಿಯು ಇಂದು ರಾಜನುರಾಜರ ಚರಿತ್ರೆಗೆ 
ಪೂರಕವಾಗಿದೆ. ಜನ ಸಾಮಾನ್ಯರ ಬದುಕಿದ ಅಧ್ಯಯನಕ್ಕಾಗಿ ವಿಷ್ಯತಗೊಂಡಿರುವುದು ತಿಆದು 
ಬರುತ್ತದೆ. ಇಂತಹ ಒಂದು ಆಯಾಮವನ್ನು ನಾವು ಶಾಸನಗಕು ಮತ್ತು ದೇವಾಲಯಗಳು. 
ದೇವಾಲಯಗಳ ಮತ್ತು ಸಮಾಜದ ನಡುವಿನ ಸುಂಬಧದಲ್ಲ ಗಮನಿಸಬಹುದಾಗಿದೆ. 
ದೇವಾಲಯಗಳು ಮಾನವ ಬದುಕಿನಲ್ರ ಮಹತ್ತದ ಪಾತ್ರವಹಿಸಿದೆ. ಮೂಲತಃ ದೇವಾಲಯ 
ಎಂಬುದು ಒಂದು ಕಟ್ಟಡ. ಸಾಮಾಜಕ ಪೂಜೆ, ಪ್ರಾರ್ಥನೆಯನ್ನು ಸಲ್ರ್ಲಸಲು ಅನುಕೂಲವಿರುವ 
ಒಂದು ತಾಣ. ಯಾವುದೇ ಮತಧರ್ಮದಲ್ಲಾದರೂ ದೇವಾಲಯಕ್ಕೆ ಒಂದು ವಿಶಿಷ್ಠವಾದ 
ಸ್ಥಾನವಿದೆ. ದೇವಾಲಯಗಳು ಮತ್ತು ಶಾಸನಗಳು ಅಂದಿನ ಕಾಲದ ಜನಜೀವನದಲ್ಲ ಮಕುತ್ವದ 
ಪಾತ್ರವಹಿಸಿದೆ. ಇವುಗಳು ಕೇವಲ ಛಕ್ತಿ ಕೇಂದಗಳಾಗಿರದೆ ಅಂದಿನ ಸಾಮಾಜಕ ಆರ್ಥಿಕ ಮತ್ತು 
ಸಾಂಸ್ಥ ತಿಕ ಕಾರ್ಯ ರೂಪಗಳ ಮೇಲೆ ತನ್ನದೇ ಆದ ಪಭಾವವನ್ನು ಬೀರಿದೆ. 


ಶಾಸನಗಳು, ದೇವಾಲಯಗಳು ಜನರಲ್ಲ ಬೇರೂರಿದ ಶ್ರದ್ಧೆ ಮತ್ತು ನಿಷ್ಣೆಗಳ 
ಪ್ರತೀಕಗಳಾಗಿವೆ. ದೇವಾಲಯಗಳು ಜೀವಂತ ಕೇಂದ್ರಗಳು ಮಾತ್ರವಲ್ಲ. ಇಡೀ ನಾಡಿನ 
ನಾಡಿಯನ್ನು ಹಿಡಿದು ನಡೆಸುತ್ತಿದ್ದ ಸಾಂಸ್ಕೃತಿಕ ಕೇಂದಗಳು ಆಗಿದ್ದವು. ದೇವಾಲಯಗಳು 
ಕೇವಲ ದೇವ ಪೂಜಾ ಮಂದಿರಗಳಾಗಿ ಮಾತ್ರ ಕಾರ್ಯ ನಿರ್ವಹಿಸದೆ, ಸಾಮಾಜಕ, 
ಧಾರ್ಮಿಕ, ಆರ್ಥಿಕ, ಸಾಂಸ್ಕೃತಿಕ ಕೇಂದ್ರಗಳಾಗಿ ಕಾರ್ಯ ನಿರ್ವಹಿಸಿರುವುದನ್ನು ಶಾಸನಗಳು 
ತಿಆಸುತ್ತವೆ. ವಾಸ್ತುಶಿಲ್ಪ, ಮೂರ್ತಿಶಿಲ್ಲದ ಬೆಳವಣಿಗೆಗೆ ಮಾತ್ರವೇ ಅಲ್ಲದೆ ವಿದ್ಯಾಭ್ಯಾಸ, ಧರ್ಮ, 
ಸಂಗೀತ, ನೃತ್ಯ, ಚಿತ್ರಕಲೆ, ಲಅತಕಲೆಗಳಗೆ ವೈದ್ಯಕೀಯ ವ್ಯವಸ್ಥೆಗಳ ಮೂಲಕ ಜನ 
ಸಮುದಾಯಕ್ಷೆ ದೇವಾಲಯಗಳು ಪಮುಖ ಕೇಂದ್ರಗಳಾಗಿವೆ. ಸಾಮಾಜಕ ಮತ್ತು ಸಾಂಸ್ಕೃತಿಕ 
ಮಹತ್ಯ ಪಡೆದ ದೇವಾಲಯಗಕ್ಲ ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕು 
ಪ್ರಾಂತ್ಯದಲ್ಲ ಕಂಡು ಬರುವ ಪ್ರಮುಖ ದೇವಾಲಯಗಳು ಇವೆ. ಈ ಹಿನ್ನೆಲೆಯಿಂದ ಈ 
ಜಲ್ಲೆಯ ಇತಿಹಾಸದೊಂದಿಗೆ ಚೆನ್ನರಾಯಪಟ್ಟಣ ಪ್ರದೇಶದಲ್ಲನ ಶಾಸನಗಳ ಹಿನ್ನೆಲೆಯಲ್ಲ 
ಒಂದು ಸಾಂಸ್ಕೃತಿಕ ಅಧ್ಯಯನವನ್ನು ನಡೆಸಲಾಗಿರುತ್ತದೆ.' ಕರ್ನಾಟಕದ ಭಾಷೆ, ಸಂಸ್ಕೃತಿ, ಕಲೆ 
ಮತ್ತು ಇತಿಹಾಸಕ್ಕೆ ಪೂರಕವಾದ ವಿಷಯಕ್ಷೆ ಮೊದಲನೆಯ ಜಲ್ಲೆಯಾಗಿರುವ ಹಾಸನ ಜಿಲ್ಲೆಯು 
ಬಯಲು ಸೀಮೆ ಮತ್ತು ಪಶ್ತಿಮ ಘಟ್ಟಗಳ ನಡುವೆ ಇರುವ ಪರಿಸರದ ಒಂದು ಅದ್ಭುತ ರಮ್ಯ 
ರಮಣೀಯ ಜಲ್ಲೆ. ಇದು ಹಲವು ವಿಶೇಷತೆಗಳನ್ನು ಹೊಂದಿರುವ ಈ ಜಲ್ಲೆಯು ಕರ್ನಾಟಕದ 
ಮುಕಟಮಣಿ ಎಂದೇ ಹೇಳುವ ಸಂಪ್ರದಾಯ ಹಾಗೂ ಪರಿಪಾಠವಿದೆ. 


ವಿಶ್ವವಿಖ್ಯಾತ ಶ್ರವಣಬೆಳಗೊಳದ ಬಾಹುಬಲಆ ವಿಗ್ರಹವಿರುವ ಏಕಶಿಲಾ ಮೂರ್ತಿಯ 
ಏಕೈಕ ಜಲ್ಲೆ ಇದು. ಬೇಲೂರು. ಹಳೆಜಡುಗಳಂತಹ ವಿಶ್ವ ಶ್ರೇಷ್ಠವಾಸ್ತು ಶಿಲ್ಲದ ಕಿರೀಟ 
ರತ್ನಗಕು ಈ ಜಲ್ಲೆಯಲ್ಲಯೇ ಕಂಡು ಬರುತ್ತವೆ. ಒಂದೆಡೆ ಹಚ್ಚ ಹಸುರಿನ ದಟ್ಟವಾದ ಕಾಡು, 
ಇನ್ನೊಂದೆಡೆ ಬೆಟ್ಟಬಯಲನ ತೆಂಗಿನ ತೋಟ. ಹೊಲ ಗದ್ದೆಗಳ ಪ್ರಶಾಂತ ಪರಿಸರದ ಬಯಲು 
ಸೀಮೆ, ಇದರ ನಡುವೆ ಜಲ್ಲೆಯ ಪುರಾತನ ಕಾಲದಿಂದ ಪ್ರಸ್ತುತ ಕಾಲದವರೆಗೆ ಹಲವು ಹೆಜ್ಚೆ 
ಗುರುತುಗಳು ಇವೆ. ಇದರ ಫಲವಾಗಿ ಹಾಸನ ಜಲ್ಲೆಯಲ್ಲ ಪವಾಸೋದ್ಯಮ ಬೆಳೆದು ನಿಂತಿದೆ. 
ಕರ್ನಾಟಕವೆಂದರೆ ಬೇಲೂರು. ಹಳಜೀಡು. ಶ್ರವಣಬೆಕಗೊಕ ಎನ್ನುವಷ್ನರ ಮಟ್ಣಗೆ 
ವಿದೇಶಿಯರಿಗೆ ಜರಪರಿಚಿತವಾಗಿ ನಿಂತಿದೆ. ಈ ಜಲ್ಲೆಯ ಚಾರಿತ್ರಿಕ ಹಿನ್ನೆಲೆಯನ್ನು 
ಗಮನಿಸಿದರೆ ಪ್ರಾಗ್ಯೆತಿಹಾಸಿಕ ಕಾಲದಿಂದ ಹಿಡಿದು ಇತ್ತೀಚಿನವರೆಗೂ ತನ್ನದೇ ಆದಂತಹ 
ವಿಶಿಷ್ಠವಾದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ. ಐತಿಹಾಸಿಕ ಅಧ್ಯಯನಕ್ಕೆ ದೊರಕುವ 
ವಿಶಿಷ್ಠವಾದ ಸಾಮಾದ್ರಿಗಕೆಂದರೆ ಶಾಸನಗಳು ಮತ್ತು ದೇವಾಲಯಗಳು. ಆದ್ದುದರಿಂದ 
ದೇವಾಲಯಗಳ ಚರಿತ್ರೆಯೆಂದರೆ ಒಂದು ಜನಾಂಗದ ಅಭರುಜಿಯ ಚರಿತ್ರೆ, ಹಾಸನ ಜಲ್ಲೆಯ 


2 


ಕೆಲವೊಂದು ದೇವಾಲಯಗಳು ವಿಪುಲವೂ ವೈವಿಧ್ಯಮಯವೂ ಆದ ದೇವಾಲಯಗಳ 
ಚರಿತ್ರೆಯನ್ನು ಹೊಂದಿದೆ. ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಸಂಶೋಧನೆಗೆ 
ಪೂರಕವಾಗಿ ಶಾಸನಗಳು, ದೇವಾಲಯಗಕು. ಧರ್ಮ, ಸಾಹಿತ್ಯ, ಜಾನಪದ ಹೀಗೆ 
ಸಂಶೋಧನೆಗೆ ಪೂರಕವಾದ ವಿಭಿನ್ನ ವಿಷಯಗಳನ್ನು ಭೌಗೋಳಆಕ ವ್ಯಾಪ್ತಿಗೆ ಸೇರಿದಂತೆ 
ಅಧ್ಯಯನವನ್ನು ನಡೆಸಲಾಗಿರುತ್ತದೆ. * 


ಚೆನ್ನರಾಯಪಟ್ಟಣ ತಾಲೂಕು ಕರ್ನಾಟಕ ರಾಜ್ಯದ ಹಾಸನ ಜಲ್ಲಿಗೆ ಸೇರಿದ ಒಂದು 
ತಾಲೂಕು ಕೇಂದ್ರ. ಒಂದು ತಾಲೂಕಿನ ಇತಿಹಾಸವೆಂದರೆ ಆ ತಾಲೂಕಿನ ಅಭವೃಧ್ಧಿಗೆ 
ಪೂರಕವಾಗಿ ಕಾಲದಿಂದ ಕಾಲಕ್ಷೆ ಆಳ್ವಿಕೆ ನಡೆಸಿದ ರಾಜರುಗಳ ಇತಿಹಾಸ ಎಂಬ ಭಾವನೆ 
ಬಹುಮುಖ್ಯವಾಗಿ ಪ್ರಚಅತದಲ್ಲರುತ್ತದೆ. ಆದರೆ ಇತಿಹಾಸವನ್ನು ಬರೆಯುವ ಆಕರಗಳಲ್ಲ 
ರಾಜಕೀಯ ಇತಿಹಾಸವೇ ಪಮುಖಬವಾಗಿರುತ್ತದೆ. ನಂತರ ನೋಡುವುದಾದರೆ ತಾಲೂಕಿನ 
ಸಾಮಾಜಕ, ಆರ್ಥಿಕ, ಕಲೆ ವಾಸ್ತುಶಿಲ್ಪ ಮತ್ತು ಧರ್ಮಗಳು ಮುಂತಾದ ವಿಚಾರಗಳನ್ನು 
ಕುರಿತು ನೋಡಬೇಕಾಗುತ್ತದೆ. ಯಾವುದೇ ಇತಿಹಾಸವನ್ನು ರಚಿಸಬೇಕಾದರೆ ಅದು ದೇಶ, 
ರಾಜ್ಯ ಅಥವಾ ಜಲ್ಲೆಗೆ ಪೂರಕವಾಗಿರಲೇಬೇಕು. ಈ ಹಿನ್ನೆಲೆಯಿಂದ ಮೊದಲಗೆ ಜಲ್ಲೆಯ 
ಪರಿಸರವನ್ನು ತಿಃಸಿ ನಂತರ ತಾಲೂಕಿಗೆ ಬರಬೇಕಾಗುತ್ತದೆ. 


ಹಾಸನ ಜಲ್ಲೆಯು ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ಅತ್ಯಂತ ಸಮೃದ್ಧವಾದ ಶ್ರೀಮಂತಿಕೆಯನ್ನು ಹೊಂದಿರುವ ಜಲ್ಲೆಯಾಗಿದೆ. ಈ ಜಲ್ಲಿ ಹಾಸನ, 
ಆಲೂರು, ಅರಕಲಗೂಡಿ, ಅರಸೀಕೆರೆ, ಬೇಲೂರು, ಸಕಲೇಶಪುರ, ಹೊಳೆನರಸೀಪುರ ಮತ್ತು 
ಚನ್ನರಾಯಪಟ್ಟಣ ಎ೦ಬ ಎಂಟು ತಾಲೂಕು ಕೇಂದಗಳನ್ನು ಹೊಂದಿದೆ. ಭೌಗೋಳಕ 
ಹಿನ್ನಲೆಯನ್ನು ಗಮನಿಸಿದರೆ ಹಾಸನ ಜಲ್ಲೆಯು 12° ,13” ಮತ್ತು 13”, 33”, ಉತ್ತರ ಅಕ್ಷಾಂಶ 
ಹಾಗೂ 7ರ”, 3ರ” ಮತ್ತು 76°,38 ಪೂರ್ವ ರೇಖಾಂಶದಿಂದ ಕೂಡಿದೆ. ತುಮಕೂರು 
ಮತ್ತು ಮಂಡ್ಯ ಜಲ್ಲಾ ಪ್ರದೇಶಗಳು ಹಾಸನ ಜಲ್ಲೆಯ ಪೂರ್ವ ದಿಕ್ಕಿನಲ್ಲದೆ. ದಕ್ಷಣ ಕೊಡಗು, 
ಮೈಸೂರು ಜಲ್ಲಿಗಳು ಉತ್ತರಕ್ಷೆ ಚಿಕ್ಷಮಗಕೂರು. ಪಶ್ರಿಮಕ್ಕೆ ದಕ್ಷಣ ಕನ್ನಡ ಜಲ್ಲೆಯ ಗಡಿಗಳನ್ನು 
ಹೊಂದಿದೆ. ಎಲ್ಲೆಯ ಉತ್ತರ ದಕ್ಷಿಣಕ್ಕೆ 12೨ಕಲೋ ಮೀಟರ್‌ ಹಾಗೂ ಪೂರ್ವ ಪಶ್ರಿಮಕ್ಕೆ 116 
ಕಿಲೋ ಮೀಟರ್‌ ವಿಸ್ತೀರ್ಣವನ್ನು ಹೊಂದಿದ್ದು ಸರಾಸರಿ ಸುಮಾರು 6826 ಚದುರ 
ಕಿಲೋಮೀಟರ್‌ ವಿಸೀರ್ಣವನ್ನು ಹೊಂದಿದೆ. ಆದರೆ ನನ್ನು ಪಿಹೆಚ್‌.ಡಿಯ ಸಂಶೋಧನಾ ಕ್ಷೇತ್ರ 
ಕೇವಲ ಚನ್ನರಾಯಪಟ್ಟಣ ತಾಲೂಕಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಪ್ರಾಗೈತಿಹಾಸಿಕ 
ವಾಗಿಯೇ ಈ ಭಾಗ ಅದಿ ಹಳೆಯ ಬೃಹತ್‌ ಶಿಲಾಯುಗ ಮತ್ತು ನವಶಿಲಾಯುಗ 


ಸಂಸ್ಕೃತಿಯ ಕಾಲದಿಂದ ಹಿಡಿದು ಇತಿಹಾಸ ಮತ್ತು ಸಂಸ್ಕೃತಿಯ ಬೆಳವಣಿಗೆಯನ್ನು 
ಗಮನಿಸಬಹುದಾಗಿದೆ. ಚಾರಿತ್ರಿಕ ಅವಧಿಯಲ್ಲ ಈ ಭಾಗದ ಮೇಲೆ ಮೌರ್ಯರ ಆಳ್ವಿಕೆಗೆ 
ಒಳಪಟ್ಟತ್ತು ಎಂಬುದು ಹಲವಾರು ಆಧಾರಗಳ೦ದ ತಿಆದುಬರುತ್ತದೆ. 


ಈ ಭಾಗದ ಮೇಲೆ ಶಾತವಾಹನರ ಮತ್ತು ಪಲ್ಲವರ ನೇರವಾದ ಆಡಳತದ ಪ್ರಭಾವ 
ಕಂಡು ಬರುವುದಿಲ್ಲ. ಕ್ರಿ.ಶ. 4-5ನೇ ಶತಮಾನದ ವೇಕೆಗೆ ಬಹುಮಣ್ಲಗೆ ಕದಂಬರ ಅಳ್ವಕೆಗೆ 
ಒಳಪಟ್ಟತ್ತು ಎ೦ದು ಹೇಳಬಹುದಾಗಿದೆ. ಇಡೀ ದಕ್ಷಿಣ ಭಾರತದಲ್ಲ ಅತ್ಯಂತ ಆಸಕ್ತಿದಾಯಕ 
ಕಈವೆನಿಸಿಕೊಂಡುರುವ ಹಾಸನ ಜಲ್ಲೆಯಲ ಹಲವಾರು ನೆಲೆಗಳವೆ. ಶ್ರವಣಬೆಕಗೊಳ 
ರಂಪರೆಯು ನಮ್ಮನ್ನು ಭಾರತದ ಇತಿಹಾಸದಲ್ಲ ಅತ್ಯಂತ ಆಸಕ್ತಿದಾಯಕ ಮಾಹಿತಿಗಳು 
ಕಾಲಕ್ಕೆ ಕರೆದೊಯ್ಯುತ್ತದೆ. ಶಿಲಾಯುಗದ ಕಾಲದಿಂದ ಹಿಡಿದು ಇಂದಿನವರೆಗೆ ಅದು ತನ್ನು 
ಅಭವೃದ್ಧಿ ಪಥದಲ್ಲ ಮುಂದುವರಿದು ಕರ್ನಾಟಕ ಸಂಸ್ಕೃತಿಗೆ ರಾಜಕೀಯ. ಆರ್ಥಿಕ. 
ಸಾಮಾಜಕ, ಸಾಹಿತ್ಯಿಕ, ಧಾರ್ಮಿಕ ವಿಷಯಗಕಲ್ಲ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಲೇ 
ಬಂದಿವೆ. ಕೊನೆಯ ಶೃತಕೇವಲ ಎಂದೇ ಖ್ಯಾತರಾಗಿದ್ದ ಭದಬಾಹು ಸ್ತಾಮಿಗೆ ನೆಲೆಯನ್ನು 
ಒದಗಿಸಿದ ನಾಡು ಶ್ರವಣಬೆಕಗೊಳದ ಗೊಮ್ಮಟೇಶ್ವರನ ಜೇಡು ಎಂದರೆ ಅತಿಶಯೋಕ್ತಿಯಲ್ಲ. 
ಇಂತಹ ಜಲ್ಲೆಯ ಶ್ರೇಷ್ಠತೆಬಿಂದ ಆಕರ್ಷಿತರಾದ ಹೊಯ್ದಕರು ಈ ಜಲ್ಲೆಯ ಉದ್ದಗಲವನ್ನು 
ವಾಸ್ತುಶಿಲ್ಲ ಕಲೆಯ ಜಡಾಗಿ ಮಾಡಿದ್ದಾರೆ. ಐತಿಹಾಸಿಕ ಕಾಲದಲ್ಲ ಮೌರ್ಯ, ಕದಂಬ, ಗಂಗ, 


ಸು 
® 
ಪ 


ರಾಷ್ಟ್ರಕೂಟ, ಬಾಣ ಮತ್ತು ಕಲ್ಯಾಣ ಚಾಲುಕ್ಯರು ರಾಜಮನೆತನಗಳು ಕ್ರಿ.ಶ. 10೦೦ರವರೆಗೆ 
ನಂತರ ಹೊಯ್ದಳರು. ವಿಜಯನಗರದ ಅರಸರು. ಮೈಸೂರು ಒಡೆಯರ್‌, ಸ್ಥಳೀಯ 
ಕಾನಕಾನಹಳ್ಳ ಪ್ರಭುಗಳು. ಬೇಲೂರ ನಾಯಕರು, ದಿಗೂರ ಪ್ರಭುಗಕು, ಜಾವಗಲ್ಲು ಪಭುಗಳು. 
ಚಂಗಾಳ್ವರು ಆಳ್ವಕೆ ನಡೆಸಿರುತ್ತಾರೆ. 


ಎಪಿಗ್ರಾಫಿಯ ಕರ್ನಾಟಕ ಸಂಪುಟ ಸಂಖ್ಯೆ ಎರಡರ ಶಾಸನಗಳ ಸಂಖ್ಯೆ ಪ್ರ7ಡ; 
645ರ ಸಂಪುಟ 10ರಲ್ಲ 471 ಅರಕಲಗೂಡು, ಅರಸೀಕೆರೆ, ಆಲೂರು, ಬೇಲೂರು, 
ಸಕಲೇಶಪುರ, ಹೊಳೆನರಸೀಪುರ ಅಲ್ಲದೆ ಸಂಶೋಧನೆಗೆ ಪೂರಕವಾದ ಚನ್ನರಾಯಪಟ್ಟಣ 
ತಾಲೂಕನ್ನು ಸೇರಿದಂತೆ ಈ ಎಲ್ಲಾ ತಾಲೂಕುಗಳ ಹಳ್ಳ. ಪಟ್ಟಣ. ಹೊಲಗದ್ದೆಗಳಲ್ಲ ಸಿಗುವ 
ಶಾಸನಗಳು ಒಟ್ಟು 2೭7ರರಷ್ಟು ಇದೆ." ಶ್ರವಣಬೆಳಗೊಳದ ಶಾಸನಗಳಗೆ ಸಿಂಹಪಾಲು, 
ಚಾರಿತ್ರಿಕ ಹಾಗೂ ಹಲವು ನಿಟ್ಬನಿಂದ ಮನ್ನಣಿಗಳಸಿರುವ ಶಿಲಾ ಶಾಸನಗಳು ಶ್ರವಣಬೆಳಗೊಳದ 
ಚಿಕ್ಕಬೆಟ್ಟದಲ್ಲ (ಚಂದಗಿರಿ) ಉತ್ತೀರ್ಣವಾಗಿದೆ. ಆರನೆಯ ಶತಮಾನದಿಂದ ಆರಂಭವಾಗಿ 
ಏಳನೆಯ ಶತಮಾನದ ಹೊರಳು ದಾರಿಯಲ್ಲ ಬರೆಯಲಾದ ಈ ಕಲ್ಲುರೆಹಗಳ ಹಿರಿಮೆಯನ್ನು 


ಹಿರಿಯರು ತಿಆಸುತ್ತಾ ಬಂದಿದ್ದಾನೆ. ಕರ್ನಾಟಕಕ್ಷೆ ಹಲವಾರು ಧರ್ಮಗಳು, ಪಂಥಗಳು ಬೇರೆ 
ಬೇರೆ ಪ್ರಾಂತ್ಯದಿಂದ ಬಂದು ಚನ್ನರಾಯಪಟ್ಟಣ ತಾಲೂಕಿನ ಪ್ರಮುಖ ನೆಲಗಳಲ್ಲೂ ಇತ್ತು 
ಎಂಬುದು ತಿಆದು ಬರುತ್ತದೆ. ಆಶ್ರಯ ಪಡೆದ ಧರ್ಮಗಳಕಲ್ಲ ಜೈನ ಧರ್ಮವೂ ಕೂಡ 
ಕರ್ನಾಟಕಕ್ಕೆ ಬಂದು, ಧರ್ಮಗಕಲ್ಲ ಅತ್ಯಂತ ಪ್ರಾಚೀನವಾದದು ಎಂದು ಹೇಕಬಹುದಾಗಿದೆ. 
ಆದರೆ ಜೈನಧರ್ಮ ಕರ್ನಾಟಕಕ್ಕೆ ಯಾವ ಕಾಲದಲ್ಲೂ ಹೇಗೆ ಬಂದಿತ್ತು ಎಂಬುದರ ಬಗ್ಗೆ ಹಿರಿಯ 
ವಿದ್ಧಾಂಪರಛ್ಲಯೇ ಬನ್ನಾಭಪ್ರಾಯಗಳವೆ. ಶಾಸನ ಮತ್ತು ಸಾಹಿತ್ಯಗಳ ಆಧಾರಗಳಂ೦ದ 
ಉತ್ತರಭಾರತದಿಂದ ಶ್ರವಣಬೆಕಗೊಳಕ್ಷೆ ಆಗಮಿಸಿದ ಚಂದ್ರಗುಪ್ತ ಮುನಿಯೊಂದಿಗೆ ಜೈನ 
ಧರ್ಮವನ್ನು ಹಲವಾರು ವಿದ್ಧಾಂಸರು ಹೆಚ್ಚನ ಸಂಖ್ಯೆಯಲ್ಲಿ ಒಪ್ಪಿಕೊಳ್ಳುತ್ತಾರೆ. 


ಆದರೆ ಶ್ರವಣಬೆಕಗೊಳಕ್ಷೆ ಭದಬಾಹು ಮುನಿಯೊಂದಿಗೆ ಬಂದ ಚಂದ್ರಗುಪನು ಯಾರು 
ಎಂಬ ಬಗ್ದೆ ಬನ್ನಾಭಿಪ್ರಾಯಗಳವೆ. ಜೈನ ಪವಿತ್ರ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಬಂದ ಅನೇಕ 
ಮಹಾಪುರುಷರಲ್ಲ ಚಂದ್ರಗುಪ್ತ ಮತ್ತು ಭದ್ರಬಾಹುಮುನಿಗಕು ಅತ್ಯಂತ ಪ್ರಮುಖರು ಭದ್ರಬಾಹು 
ಮುನಿಗಳು, ಜೈನ ಧರ್ಮದ ಆಚಾರ-ವಿಚಾರ ಪರಂಪರೆಯಲ್ರ್ಲ ಅಚಿತಿಮ ಶೃತ ಕೇವಲಅ ಎಂದು 
ಪ್ರಸಿದ್ಧರಾದರು ಅವರು ತಾವಿರುವಲ್ಲ ಮಹಾಕ್ಸಾಮ ಬರುವುದೆಂಬುದನ್ನು ಅರಿತು ತಮ್ಮ 
ಜೊತೆಯಲ್ಲದ್ದ ಜೈನ ಯತಿಗಕೂಂದಿಗೆ ಕರ್ನಾಟಕಕ್ಕೆ ಬಂದವರೆಂದು ಅವರ ಜೊತೆಯಲ್ಲಯೇ 
ಚಂದಗುಪುನೂ ಆಗಮಿಸಿದನೆಂದು ದಿಗಂಬರ ಮತ್ತು ಶ್ರೇತಾಂ೦ಬರರ ಐತಿಹ್ಯಗಳು ತಿಆಸುತ್ತವೆ. 
ಮಹಾವೀರ ಪರಂಪರೆಯಲ್ಲ ಕಡೆಯ ಪ್ಲುತಕೇವಅ (ಶ್ರೇತಾ೦ಬರರಲ್ಲ ಪಂಚಮ ಪ್ರುತ ಕೇವಲ 
ಯಾದುದರಿಂದ) ಕರ್ನಾಟಕಕ್ಕೆ 12೦8೦೬ನ ಶಿಷ್ಯರ ಜೊತೆಗೆ ಶ್ರವಣಬೆಳಗೊಳಕ್ಕೆ ಬಂದರೆಂದು 
ಹಲವಾರು ಪ್ರಾಚೀನ ಉಲ್ಲೇಖಗಳು ತಿಆಸುತ್ತವೆ. ಕೆಲವು ಸಾಹಿತ್ಯ ಕೃತಿಗಳು ಚಂದ್ರಗುಪ್ತನ ಬಗ್ಗೆ 
ಮಾಹಿತಿ ನೀಡುತ್ತದೆ. ಹರಿಸೇನನ ಬೃಹತ್ಸಥಾ ಕೋಶದಲ ಚಂದ್ರಗುಪ್ತನ ಬಗ್ಗೆ ಒಂದು ಕಥೆ 
ಇದೆ. ಪಂಚಮ ಪ್ರುತಕೇವಆಯಾದ ಭದ್ರಬಾಹುವು ಮುಂದೆ 12 ವರ್ಷಗಳ ಕ್ಲಾಮ 
ಬರುವುದೆಂಬುದನ್ನು ಅರಿತು ತನ್ನು ಶಿಷ್ಯರಿಗೆ ದಕ್ಷಿಣಕ್ಕೆ ಹೋಗುವಂತೆ ಆಜ್ಞಾಪಿಸಿದನು. 
ಅರಸನಾದ ಚಂದಗುಪ್ತನು ಭದಬಾಹುವಿನಿಂದ ದೀಕ್ಷೆ ಪಡೆದು ಮುನಿ ಸರ್ವಸಂಗಗಳ 
ನಾಯಕನಾಗಿ ವಿಶಾಖಾಚಾರಿ ಎಂದು ಹೆಸರಾದನು. ಅನಂತರ ಭದ್ರಬಾಹುವಿನ ಆಜ್ಞೆಯಂತೆ 
ದಕ್ಷಿಣ ಭಾರತದಲ್ಲನ ಕರ್ನಾಟಕದ ಪುನ್ನಾಟ ದೇಶಕ್ಕೆ ಹೋದನು. 


12 ವರ್ಷಗಳ ಕ್ಲಾಮದ ನಂತರ ವಿಶಾಖಾಚಾರಿಯನ್ನು ಸಂಗಡೊಂದಿಗೆ ದಕ್ಷಿಣದಿಂದ 
ಮರಳ ಮಧ್ಯಪ್ರದೇಶದಲ್ಲ ಸೇರಿದನು. ಹಾಸನ ಜಲ್ಲೆಯ ಇತಿಹಾಸದ ಆರಂಭಕಾಲದ ಅತ್ಯ೦ತ 
ಮಹತ್ತದ ಘಟನೆ ಎಂದರೆ ಶ್ರವಣಬೆಕಗೊಳಕ್ಷೆ ಶ್ರುತ ಕೇವಆಅ ಭದಬಾಹು ಭಟಲಾರರ ಮತ್ತು 


ಅವರ ಶಿಷ್ಯನಾದ ಮೌರ್ಯ ವಂಶದ ದೊರೆ ಚಂದಗುಪನ ಆಗಮನ ಮತ್ತು ಕೆಲಕಾಲದ 
ತಪ್ಪಳ್ಳಿನ ನಂತರ ಜೈನ ಧರ್ಮ ರೀತ್ಯಾ ಇಲಯೇ ಅವರು ಧಾರ್ಮಿಕ ಮರಣ ಪಡೆದಿದ್ದು ಶೇ 
ಘಟನೆಯ ಕಾಲವನ್ನು ಕ್ರಿ.ಶ. 2೨8 ಎಂದು ಹಾಸನ ಜಲ್ಲೆಯ ಗೆಜೆಟಯರ್‌ನಲ 
ತಿಆದುಬರುತ್ತದೆ. * 


ಈ ಜೈನರಾಗಮನದ ಕಾಲಕ್ಷೆ ಹಾಸನ ಜಲ್ಲೆಯ ಪ್ರದೇಶವು ಮೌರ್ಯರ ಆಳ್ವಕೆಗೆ 
ಒಳಪಟ್ಟತ್ರೆಂದು ಮತ್ತು ಮೌರ್ಯರ ನಂತರ ದಕ್ಷಣ ಭಾರತದಲ್ಲೂ ಅದರ ಉತ್ತರಾಧಿಕಾರಿಗಳಾದ 
ಶಾತವಾಹನರ ಜಲ್ಲೆಯ ನೆರೆಯ ಪ್ರದೇಶಗಳಾದ ಶಿವಮೊಗ್ಗ ಚಿತ್ರದುರ್ಗ ಜಲ್ಲಿಗಕಲ್ಲ 
ದೊರೆತಿರುವ ಅದರ ಶಾಸನ ಮತ್ತು ಸ್ಕಾರಕ ಅವಶೇಷಗಳಂ೦ದ ಗುರುತಿಸಬಹುದಾಗಿದೆ. ಆದರೆ 
ಈ ಜಲ್ಲೆಯನ್ನು ಹ್ಥತಂತ್ರವಾಗಿ ಆದ ಮೊಟ್ಟ ಮೊದಲ ಕನ್ನಡನಾಡಿನ ರಾಜಮನೆತನವೆಂದರೆ 
ಬನವಾಸಿಯ ಕದಂಬರು. ಇವರು ಕ್ರಿ.ಶ. ೭8೦-566 ಎಂದು ಶಾಸನಾಧಾರಗಳಂದ ನಷ್ಟವಾಗಿ 
ತಿಆದು ಬರುತ್ತದೆ. ಕದಂಬ ರಾಜ್ಯ ಸ್ಥಾಪಕನಾದ ಮಯೂರಶರ್ಮ ಸಿಂಹಾಸನಾರೋಹಣ 
ಕದಂಬರ ರಾಜಧಾನಿಯಾದ ಬಐನವಾಸಿಯಲ್ಲ ಕ್ರಿ.ಶ. 2೭8೦ರಲ್ಲ ಜರುಗಿತ್ತೆಂದು ಇತ್ತೀಚೆಗೆ 


ಕದಂಬರ ಬಗ್ಗೆ ಅಧ್ಯಯನ ನಡೆಸಿರುವ ಪ್ರೊ. ಎಲ್‌.ಪಿ. ಶರ್ಮ ಮತ್ತು ಜೆ. ಹೆಚ್‌. 
ಶ್ರೀಧರ್‌ರವರು ಅಭಪ್ರಾಯ ಪಡುತ್ತಾರೆ. 


ಆದರೆ ನಾನು ನನ್ನ ಸಂಶೋಧನೆಯಲ್ಲ ಈ ಭಾಗದ ಮೇಲೆ ಇದರ ಮತ್ತಷ್ಟು ಕೊಡುಗೆ 
ಏನು ಎಂಬುದರ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದು ಕದಂಬರಿಂದಲೇ ಕರ್ನಾಟಕದ ರಾಜಕೀಯ 
ಇತಿಹಾಸ ಪ್ರಾರಂಭವಾಗುತ್ತದೆ. ಕನ್ನಡ ಭಾಷೆಯಲ್ಲ ಠವರೆಗೆ ದೊರೆತಿರುವ ಮೊಟ್ಟ ಮೊದಲ 
ಶಾಸನವು ಕದಂಬ ದೊರೆ ಕಾಕುಸ್ಸ್ಷವರ್ಮನಿಂದ ಕ್ರಿ.ಶ. ಸುಮಾರು 45೦ರಲ್ಲ ಹಾಕಿಸಲ್ಪಟ್ಟದ್ದು 
ಇದು ಹಾಸನ ಜಲ್ಲೆಯ ಬೇಲೂರು ತಾಲೂಕಿಗೆ ಸೇರಿದ ಹಲ್ಕಡಿ ಗ್ರಾಮದ ಹಲ್ಕಡಿ 


ಶಾಸನವಾಗಿದೆ. 


ಡಾ. ಚಿದಾನಂದ ಮೂರ್ತಿರವರ ಪ್ರಕಾರ ಹನಿಮಿಡಿಯಲ್ಲ ದೊರೆತಿರುವ ಹಲ್ಕಡಿ 
ಶಾಸನವೇ ಆಗಿದೆ. ಕದಂಬರು ಸತಃ ಬ್ರಾಹ್ಮಣರಾಗಿ ವೈಧಿಕ ಯಜ್ಞಯಾಗಾದಿಗಳನ್ನು 
ಆಚರಿಸಿದಲ್ಲದೆ ಷಟ್ಟರ್ಮ ನಿರತ, ವೇದಾಧ್ಯಯನ ಸಂಪನ್ನ, ಬಹ್ಮನಿಷ್ಠ ಬ್ರಾಹ್ಮಣರಿಗೆ 
ಗ್ರಾಮದಾನ, ಭೂದಾನ, ಕರದಾನ ನೀಡಿ ಗೌರವ ಮತ್ತು ಪೋಷಣೆ ನೀಡುತಿದ್ದರು. ವೈಧಿಕ. 
ಶೈವ. ವೈಷ್ಣವ ಧರ್ಮಗಳನ್ನು ಪುರಸ್ಥರಿಸುತ್ತಿದ್ದರು. ಅಲದೆ ನಾಸ್ಸಿಕ ಮತ ಧರ್ಮಗಳಾದ ಜೈನ 
ಮತ್ತು ಬೌದ್ಧ ಧರ್ಮಗಳಗೂ ಪ್ರೋತ್ಸಾಹ ನೀಡಿದ್ದರು. ಶಾಸನಗಳನ್ನು ಬರೆಸುವ ಪರಿಪಾಠ 
ಪರಂಪರೆಯನ್ನು ಸಮ್ಯೃದ್ಧ್ದಗೊಳಸಿದರು. ಆ ಮೂಲಕ ಕರ್ನಾಟಕದ ರಾಜ್ಯ ಪರಂಪರೆಗೂ 


6 


ಆಡಳತ ಪದ್ಧತಿಗೂ ಬುನಾದಿಯನ್ನೊದಗಿಸಿದರು. ಹಾಸನ ಜಲ್ಲೆಯ ಬೇಲೂರು ಪ್ರದೇಶವು 
ಕದಂಬರ ಈ ಕಾರ್ಯ ಸಾಧನೆಗಳ ನೆಲೆಯಾಗಿತೆಂಬುದು ಗಮನಾರ್ಹವಾದ ವಿಚಾರ, 
ಬನವಾಸಿಯ ಕದಂಬರ ಆಡಳತ ಮುಗಿದ ನಂತರವೂ ಕ್ರಿ.ಶ. 10-11ನೇ ಶತಮಾನದಲ್ಲ 
ಕದಂಬರು ಹಾಸನ ಜಲ್ಲಯನ್ನೊಳಗೊಂಡಂತೆ ರಾಜ್ಯಭಾರ, ರಾಜ್ಯಪಾಲನೆ ಮಾಡಿರುವುದರ 
ಬಗ್ಗೆ ತಾಲ್ಲೂಕುಗಳಲ್ಪ್ಲ ಶಾಸನ ಉಲ್ಲೇಖಗಳು ಕಂಡುಬರುತ್ತವೆ. ಇದರ ಆಧಾರದ ಹಿನ್ನೆಲೆಂಯಲ್ಲ 
ಸಂಶೋಧನೆಯನ್ನು ನಡೆಸಲಾಗಿರುತ್ತದೆ. * 


ತದ ನಂತರ ಕಲ್ಯಾಣ ಚಾಲುಕ್ಕರ ಸಾಮಂತರಾಗಿ ಕದಂಬರು ಆಳುತ್ತಿದ್ದರು ಇವರ 
ಏಳು ಶಾಸನಗಳು ಈ ಭಾಗದಲ್ಲ ದೊರೆತಿವೆ. ಈ ಶಾಸನಗಳು ನೀಡುವ ವಿಚಾರ ಕ್ರಿ.ಶ. 1026 
ರಿಂದ 1035ರವರೆಗೆ ಆಆದ ನೀತಿ ಮಹಾರಾಜ ಕದಂಬನ ದಾನಗಳ ಬಗ್ಗೆ ಜೈನ ಸನ್ಯಾಸನ 
ವಿಧಿಯನ್ನಾಚರಿಸಿ ಮಾಡಿದ ಬಗ್ಗೆ ದಯಾಪಸಿಂಹ ಮಹಾರಾಜನ ತಾಂಖ ಮಹಾದೇವಿಯು 
ಕೆರೆಯನ್ನು ಮತ್ತು ಶಿವ ದೇವಾಲಯವನ್ನು ಕಟ್ಟಸಿ ಅರಸಿಯಪುರವೆಂಬ ಹೆಸರಿನಲ್ರ ಎರಡು 
ಗ್ರಾಮಗಳನ್ನು ಐದು ಮಂದಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ ಬಗ್ಗೆ ತಿಆದು ಬರುತ್ತದೆ. ಇವರು 
ಅಲ್ಲದೆ ಈ ಜಲ್ಲೆಯಲ್ಲ ಕ್ರಿ.ಶ. ರನೇ ಶತಮಾನದಿಂದ ಕ್ರಿ.ಶ. 1ನೇ ಶತಮಾನದವರೆಗೂ 
ಸುಮಾರು ಏಳನೂರು ವರ್ಷಗಳ ಕಾಲ ಆಳದ ಅತ್ಯಂತ ಪ್ರಸಿದ್ಧ ರಾಜಮನೆತನವೆಂದರೆ ಪಶ್ಚಿಮ 
ಗಂಗರು. ಗಂಗರ ಕಾಲದ ಶಾಸನಗಳು ಹೆಚ್ಚನ ಸಂಖ್ಕೆಯಲ್ಲ ಹಾಸನ ಜಲ್ಲಿಯಲ್ಲ ದೊರೆತಿವೆ. 
ಇವುಗಳ ಬಗ್ಗೆ ಸುದೀರ್ಪವಾದ ಸಂಶೋಧನೆ ನಡೆದಿಲ್ಲ. 


ಶಾಸನಗಳಲ್ರ ಗಂಗ ವಂಶದ ಅರಸರನ್ನು ಅವರ ಬರುದುಗಳನ್ನು ತಿಆಸುತ್ತದೆ. 
ಉದಾಹರಣಿಗೆ ಕೊಂಗಿಣಿವರ್ಮ ಮಹಾರಾಜಾಧಿರಾಜ, ನಂದಗಿರಿನಾಥ. ಕುಲಾಲಪುರವೇಶ್ವರ 
ಎಂಬ ಹೆಸರುಗಳು ಶಾಸನಗಕಳಲ್ಲ ಕಂಡು ಬರುತ್ತವೆ. ಹಾಸನ ಜಲ್ಲೆಯ ಎಲ್ಲಾ ತಾಲೂಕುಗಕಲ್ಲೂ 
ಸಹ ಗಂಗರ ಶಾಸನಗಳು ದೊರೆಯುತ್ತವೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲ ಗಂಗರ 
ಶಾಸನಗಳು ಹೆಚ್ಚಾಗಿ ದೊರೆತಿವೆ. ಶ್ರವಣಬೆಕಗೊಳದಲ್ಲ ಗಂಗರಿಗೆ ಸಂಬಂಧಿಸಿದಂತೆ 
ಚಾವುಂಡರಾಯನ ಶಾಸನಗಳು ಜನದೇವಣ್ಣನ ಶಾಸನ ಮತ್ತು ಗಂಗದೊರೆ ಮಾರಸಿಂಹನ 
ಸಮಾಧಿ. ಮರಣ ಶಾಸನಗಳು ಕಂಡು ಬರುತ್ತವೆ. 


ಮಾರಸಿಂಹ ಮತ್ತು ಅವನ ಮಗ ನಾಲ್ದಡಿ ರಾಜಮಲ್ಲನ ಮಂತ್ರಿಯಾಗಿದ್ದವನೇ 
ಚಾವುಂಡರಾಯ. ಗಂಗರ ಅಧಿರಾಜನಾಗಿದ್ದ ರಾಷ್ಟಕೂಟ ಮುಮ್ಮಡಿ ಕೃಷ್ಣನ ಆದೇಶದ ಮೇರೆಗೆ 


ಉಜ್ಜಯನಿ ಭಯಜಂಗ ಎಂಬ ಬರುದುಗಳನ್ನು ಪಡೆದುಕೊಳ್ಳುತ್ತಾನೆ. ಶೇ ಚಾವುಂಡರಾಯನೇ 
ಶ್ರವಣಬೆಳಗೊಳದ ದೊಡ್ಡಬೆಟ್ಟ ಅಥವಾ ಇಂದಗಿರಿಯ ಕೋಡುಗಲ್ಲನಲ್ಲ 57 ಅಡಿ ಎತ್ತರದ 


7 


ಬಾಹುಬಲಅ ಅಥವಾ ಗೊಮ್ಮಟ ಮೂರ್ತಿಯನ್ನು ತನ್ನು ತಾಂಖ ಕಳಲಾದೇವಿಯ ಅಪೇಕ್ಷೆಯ 
ಮೇರೆಗೆ ಶೀಲ ಅಧಿಷ್ಠನೇಮಿಯುಂದ ಕಡೆಸಿ ನಿಲ್ಲಸಿದನು ಮತ್ತು ತ್ಯಾಗದ ಬಹ್ಕದೇವರ 
ಸ್ತಂಭವನ್ನು ಸ್ಥಾಪಿಸಿದರು. ಈ ಬಗ್ಗೆ ಶ್ರವಣಬೆಳಗೊಳದ ದೊಡ್ಡ ಬೆಟ್ಟದಲ್ಲ ತಮಿಳು ಮತ್ತು 
ಮರಾಠಿ ಭಾಷೆಗಳ ಶಾಸನಗಳವೆ, ಇವುಗಳ ಬಗ್ಗೆ ಸೂಕ್ತವಾಗಿ ಅಧ್ಯಯನ ನಡೆಸಲಾಗುತ್ತದೆ. 


ಮಾರಸಿಂಹನ ಅಳ್ವಕೆಗೆ ಸೇರಿದ ಮೂರು ವೀರಗಲ್ಲು. ಶಾಸನಗಳು ಹಾಸನ ಜಲ್ಲೆಯ 
ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ ತಾಲೂಕುಗಕಲ್ಲವೆ. ಗಂಗರಿಗೂ-ನೊಳಂಬರಿಗೂ 
ಉಕನೂರು ಎಂಬಲ್ಪ್ಲ ನಡೆದ ಕದನದಲ ಅಸಗಯ್ಯನು ಮೃ್ಯತಪಟ್ಟನು. ರಾಜಾಧಿತ್ಯ ಚೋಳಕನೂ 
ಗಂಗರೊಂದಿಗೆ ಸಂಭವಿಸಿದ ಯುದ್ಧವೊಂ೦ದರಲ್ಲ ಮರಣ ಹೊಂದಿದನು ಎಂದು ಗಂಗ- 
ನೊಳಂಬ. ಗಂಗ-ಚೋಳಕರ ನಡುವಣ ಹೋರಾಟದ ಬಗ್ಗೆ ಸಾಕ್ಷಿ ನುಡಿಯುತ್ತದೆ. ನೊಳಂಬ 
ಮಹೇಂದನನ್ನು ಯುದ್ದದಲ್ಲ ಕೊಂದು ಮಾರಸಿಂಹನು ನೊಳ೦ಬಾತಕ ಎಂಬ ಜರುದನ್ನು 
ಪಡೆದನು. ಯುದ್ಧದಲ್ಲ ಮಡಿದ ವೀರನ ಮಗನಾದ ಶಂಕರಗೌಡನಿಗೆ ಮಹಾ ಸಾಮಂತ 
ಬೇಸಯ್ಯನು ಕಲ್ಗಣಿ ನಾಡಿನಲ್ಪ್ಲ ಭೂಮಿ ನೀಡಿದ್ದನ್ನು ಶಾಸನ ಪಾಠದಿಂದ ತಿಆದು ಬರುತ್ತದೆ. 
ಮಾರಸಕಿಂಹನ ನಂತರ ಸುತ್ಯವಾಕ್ಕ ರಾಚಮಲ್ಲ, ನೀತಿ ಮಾರ್ಗ, ಗೋವಿಂದನ ಮತ್ತು 
ಸತ್ಯವಾಕ್ಕ ಗೋವಿಂದನು ಆಅದರು ಎಂದು ಶಾಸನ ತಿಆಸುತ್ತದೆ. 


ನಾಲ್ಗ್ಲನೇ ರಾಚಮಲ್ಲ ನಂತರ ಆತನ ಸಹೋದರ ತಕ್ಷಸ ಗಂಗನು ಕ್ರಿ.ಶ. ೨8ರರಲ್ಲ 
ಅಧಿಕಾರಕ್ಕೆ ಬಂದು ಕ್ರಿ.ಶ. 1024ರವರೆಗೆ ಆಅದನು. ರಕ್ತ್ಷರಂಗನ ಆಜ್ವಕೆಯ ಉತ್ತರಾರ್ಧದಲ್ಲ 
ಚೋಳರ ಮತ್ತು ಕಲ್ಯಾಣದ ಚಾಲುಕ್ಕರ ದಾಳಗಳನ್ನು ಎದುರಿಸಬೇಕಾಯುತು. ಕ್ರಿ.ಶ. 
10೦6ರ ರಾಜೀಂದ ಚೋಳನು ಗಂಗವಾಡಿಯ ರಾಜಧಾನಿ ತಲಕಾಡನ್ನು ವಶಪಡಿಸಿಕೊಂಡು 
ಗಂಗರ ಅವನತಿಗೆ ಕಾರಣನಾದನು. ರಕ್ಕಸ ಗಂಗನೂ ಚೋಳರ ಸಾಮಂತರಾಗಿ 1024ರವರೆಗೆ 
ತನ್ನು ಆಳ್ವಕೆಯನ್ನು ಮುಂದುವರಿಸಿದನು. ಶ್ರವಣಬೆಳಗೊಳದಲ್ಪ್ಲ ಗಂಗರ ಕಾಲದ ಅನೇಕ ನಿಶಧಿ 
ಶಾಸನಗಳವೆ. ಗಂಗ ಡೊರೆ ದಂಡಿಗನ ಸಮಕ್ಷಮದಲ್ರ ಆಚಾರ್ಯ ಅಧಿಷ್ಟನೇಮಿ ಬಾಹ್ಯಾಭ್ಯಂತರ 
ಪರಿಗ್ರಹಗಳನ್ನು ತೊರೆದು ಶುಕ್ಷ ಧ್ಯಾನದಲ್ಲ ತನ್ನಯರಾಗಿ ಸಮಾಧಿ ಪಡೆದ ಸಂದರ್ಭದಲ್ಲ 
ಸಿದ್ಧರೂ. ವಿದ್ಯಾಧರರಿಂದ ಗೌರವಿಸಲ್ಪಟ್ಟರು ಎಂಬುದು ಸುಮಾರು ಕ್ರಿ.ಶ. 40೦೦ರ ಶಾಸನದಿಂದ 
ತಿಆದು ಬರುತ್ತದೆ. ನಂತರ ರಾಷ್ಟ್ರಕೂಟರು ಆಳ್ವಿಕೆ ಪ್ರಾರಂಭಸಿದರು. 


ಗಂಗ ದೊರೆ ಶ್ರೀಪುರುಷನನ್ನು ಮಣ್ಣೆಯಲ್ಲ ಸೋಲಸಿ ಅವನ್ನನು ಅಲ್ಲಂದ ಹಿಡಿಸಿದ 
ರಾಷ್ಟ್ರಕೂಟ ದೊರೆ ಮೊದಲನೆ ಕೃಷ್ಣನು ಗಂಗವಾಡಿಯ ಮೇಲೆ ತಮ್ಮ ಪಭತ್ಸವನ್ನು ಸ್ಥಾಪಿಸಿ 
ಗಂಗವಾಡಿ ಪ್ರಾಂತ್ಯಕ್ಕೆ ತನ್ನ ಕಿರಿಯ ಮಗ ಧ್ರುವ (ದೋರ)ನು ಪ್ರಾಂತ್ಯಪಾಲನಾಗಿ 


8 


ನೇಮಿಸಿದನು. ಈ ಧ್ರುವನೇ ಹಾಸನ ಜಲ್ಲೆಯ ಹಳೆಜೀಡಿನಲ್ಲ ಕೆರೆಯೊಂದನ್ನು ಕಟ್ಟಸಿ ತನ್ನು 
ನೆಲೆಯಾಗಿ ಮಾಡಿಕೊಂಡನು ಅಂದಿನಿಂದ ಅದಕ್ಕೆ ದೋರ ಸಮುದವೆಂದೇ ಕರೆಯಲಾಯುತು. 
ಮುಂದೆ ಧುವನು ರಾಜನಾದಾಗ ತನ್ನು ಹಿರಿಯ ಮಗ ಕಂಬ ಅಥವಾ ಸ್ಥಂಭನನ್ನು 
ಗಂಗವಾಡಿಯ ಆಡಳತಾಧಿಕಾರಕ್ಕೆ ನೇಮಿಸಿದನು. ಹೀಗೆ ರಾಷ್ಟ್ರಕೂಟರು ಗಂಗವಾಡಿಗೆ ಸೇರಿದ 
ಹಾಸನ ಜಲ್ಲೆಯ ಕೆಲವೊಂದು ಪ್ರದೇಶಗಳನ್ನು ಆಕ ತೊಡಗಿದರು. 


ಕ್ರಿ.ಶ. 8೦೦ರಲ ವಲ್ಲಭ ಮಹಾರಾಜಾಧಿರಾಜ (ಧುವ)ನ ಮಗನಾದ ರಣಾವಲೋಕ 
ಕಂ೦ಬಯ್ಯನು ಆಳುತ್ತಿರುವಾಗ ಮನಸಿಜರಾಜನ ಅರಸಿ ಜನವಟ್ಟಯು ಖಾಲಯುಲೆಬದ್ದಾಗ 
ಮೌನವೃತವನ್ನಾಚರಿಸಿ ಮಡಿಯಲು ಇಲ್ಲ ಅವನ ಹೆಸರಿನಲ್ಲಿ ಮರಣ ಶಾಸನವನ್ನು 
ಹಾಕಿಸಲಾಯುತು. ರಾಷ್ಟಕೂಟ ಧ್ರುವನ ಮಗನಾದ ಕದಂಬನು ಗಂಗವಾಡಿಯನ್ನಾಳುತ್ತಿದ್ದಾಗ 
ಈಗಿನ ಕಂಬದ ಹಳ್ಜಯಲ್ಲ ಬಸದಿ ನಿರ್ಮಿಸಿದ್ದು ಬಸದಿಯ ಮುಂದಿನ ಉನ್ನತ 
ಮಾನಸ್ಪಂಭದಿಂದ ಕಂಬದ ಹಳ್ಳಿಗೆ ಕಂ೦ಬನ ಹೆಸರು ಬಂದಿರಬಹುದೇ ಎಂಬುದರ ಬಗ್ಗೆ ಇನ್ನೂ 
ಸಂಶೋಧನೆ ನಡೆಸಲ್ಪದ್ದೇನೆ. * 


ರಾಷ್ಟಕೂಟರನ್ನು ಸೋಲಸಿ ರಾಜ್ಯವನ್ನಾಅದ ಕಲ್ಯಾಣದ ಚಾಲುಕ್ಕರು ಆಜ್ವಕೆಯ 
ಪ್ರಾರಂಭದಲ್ಲ ಪರಮಜನ ಭಕ್ತೆ, ಕವಿಚಕ್ರವರ್ತಿ, ಪುನ್ನನ ಪುರಾಣವನ್ನು ಸಾವಿರ ಪ್ರತಿ ಮಾಡಿಸಿ 
ಹಾಗೂ ಸಾವಿರ ಜನ ಅಂಬಗಳನ್ನು ಮಾಡಿಸಿ ದಾನ ಮಾಢಿ ದಾನ ಚಿಂತಾಮಣಿ ಎನಿಸಿದ 
ಕವಿಚಕ್ರವರ್ತಿ ರನ್ನನಿಗೆ ಕಾವ್ಯ ರಚನೆಗಾಗಿ ಪ್ರೋತ್ಸಾಹಿಸಿ ಕವಿ ಕಾಮಧೇನು ಎನಿಸಿದ ಅಜತ 
ಸೇನಾಚಾರ್ಯರ ಶಿಷ್ಯಳಾದ ಅತಿಮಲ್ಛೆಯು ತನ್ನ ವೃದ್ಧಾಪ್ಯದಲ್ಲ ಬಾಹುಬಲಆ ದರ್ಶನಕ್ಕಾಗಿ 
ಶ್ರವಣಬೆಳಗೊಳಕ್ಕೆ ಬಂದು ಪ್ರಯಾಸದಿಂದ ದೊಡ್ಡ ಬೆಟ್ಟವನ್ನೇರಿ ಬಾಹುಬಆ ಮೂರ್ತಿಯನ್ನು 
ನೋಡಿಕೊಂಡು ಆಚಾರ್ಯ ಅಜಿತಸೇನರ ಪಾದಗಳಗೆ ಮಣಿದು ಚಾವುಂಡರಾಯನನ್ನು 
ಸಂದರ್ಶಿಸಿ ಕೃತಕೃತ್ಯಳಾದಳು. ಗಂಗರ ನಂತರ ಪ್ರಾಚೀನ ಅಆಳುಪದ ಶಾಖಾ 
ಮನಿತನದವರಾದ ಕೊಂಗಾಳ್ವರು ಚೋಳರ ಅಧೀನತೆಯಲ್ಲ ಹಾಸನ ಜಲ್ಲೆಯ ಹಲವು 
ಭಾಗಗಕಲ್ಲ ಆಜ್ವಕೆ ನಡೆಸಿರುತ್ತಾರೆ. ಕ್ರಿ.ಶ. 1 ಮತ್ತು 12ನೇ ಶತಮಾನದಲ್ಲ ಆಆದರು. ರಾಜ 
ರಾಜ ಚೋಳನು ಚೆಂಗಾಜ್ಚರ ಮೇಲೆ ಕೈಗೊಂಡ ಯುದ್ಧದಲ್ಲ ತೋರಿದ ಶೌರಕಕ್ಸಾಗಿ 
ಪಂಚಮ ಮಹಾರಾಯನಿಗೆ ಕ್ಷತ್ರಿಯ ಶಿಖಾಮಣಿ ಎಂಬ ಜರುದನ್ನು ವೆಂಗಿಮಂಡಲ ಚೋಳ 
ಮಂಡಲದ ಮಹಾದಂಡ ನಾಯಕ ಪದವಿಗಳನ್ನು ನೀಡಿದನು ಪೃಥ್ಣೀಮಹಾರಾಜ ಕೊಂಗಾಳ್ವನು 
ಹೊಯ್ದಕ ನೃಪಕಾಮನೊಡನೆ ಸೆಣಸಿದನು. ಮಣ್ಣೆಯ ಕದನದಲ್ಲ ವಿಜಯಶಾಅಯಾದನು, 
ನಂತರ ಕಲ್ಕಾಣ ಚಾಲುಕ್ಯದೊರೆ ಆರನೇ ವಿಕ್ರಮಾದಿತ್ಯನು ಕೊಂಗಾಜ್ವರ ಮೇಲೆ ಯುಧ್ಧಕ್ಷಾಗಿ 


ತನ್ನು ಸೇನಾನಿ ಮಲ್ಪ್ಲದೇವನನ್ನು ಕಳುಹಿಸಿದನು. ಮಲ್ಪದೇವನು ಕೊಂಗಾಕ್ತನ ನಂತರ 
ರಾಜೇಂದ್ರ ಪೃಥ್ಲಿಕೊಂಗಾಳ್ವ ದೇವಡರಾದಿತ್ಯ ಅಥವಾ ತ್ರಿಭುವನ ಮಲ್ಲಜೋಳ ಕೊಂಗಾಕ್ಷನು 
ಕ್ರಿ.ಶ. 1066 ರಿಂದ 1೦೦ ರವರೆಗೆ ಆಅದನು. ಇವನು ಚೆಂಗಾಕ್ಟರನ್ನು. ಕದಂಬರನ್ನು 


ಸೋಪಟಸಪಿದನು. 


ದುದ್ದಮಲ್ಲರಸ ಕೊಂಗಾಕ್ಠನು ಹೆನ್ನಗಂಡಂಗದಲ್ಲದ್ದಾಗ ಏಬವಳ್ಳ ಗ್ರಾಮವನ್ನು 
ಪ್ರಂಭಾಚಂದ್ರ ದೇವರಿಗೆ ಜನಾಲಯದ ನಿರ್ಮಾಣ ಮತ್ತು ಜೀರ್ಣೋದ್ದಾರಕ್ಸಾಗಿ ನೀಡಿದನು. 
ಹಾಸನ ಶಾಸನಗಳು ತ್ರಿಭುವನಮಲ್ಲ ಚೋಳ ಕೊಂಗಾಕ್ಷನು ಜೈನನಾಗಿದ್ದನೆ೦ದು ತಿಆಸುತ್ತದೆ. 
ವಿಷ್ಣುವರ್ಧನನು ಕೊಂಗಾಕ್ತ ರಾಜಕುಮಾರಿ ಚಂಡಲದೇವಿಯನ್ನು ಕಿ.ಶ. 115-16ರಲ 
ವಿವಾಹವಾದನು. ಇದರಿಂದ ಕೊಂಗಾಜ್ಮರು ಹೊಯ್ದಕ ಸಾಮಂತರಾದರು. ಶಾಸನಗಕಲ್ಲ 
ವೀರಚೋಕ ಕೊಂಗಾಕ್ಮ ದೊರೆ ಮಹಾಮಂಡಲೇಶ್ವರನೆಂದು ಕರೆದಿದೆ. ಕ್ರಿಶ. 115೦ರಲ್ಲ 
ಕೊಂಗಾಜ್ವರು ಚೆಂಗಾ್ಚರನ್ನು ಸೋಲಸಿದರು. ಕೊನೆಯ ಕೊಂಗಾಜ್ಞ ದೊರೆ ತ್ರಿಭುವನ ವೀರ 
ದೊಡ್ಡ ಕೊಂ೦ಗಾಕ್ಛ ದೇವನು ಕ್ರಿ.ಶ. 1171 ರಿಂದ 1177ರಲ್ರ ಆಳ೪ದನು. ಅಧಿಕಾರಕ್ಷೆ ಬಂದ 
ಕೂಡಲೇ ಪ್ರತಂತ್ರನಾಗಲು ಹವಣಿಸಿ ಹೊಯ್ಸಳರ ವಿರುದ್ಧ ದಂಗಯೆದ್ಧನು. ಆದರೆ 
ಹೋೊಯ್ದಳರಿಗೆ ಪುನಃ ಮಣಿಯಬೇಕಾಲುತು ಹಾಗೂ ಹೀಗೂ ಕೊಂಗಾಳ್ಷರು 12ನೆಯ 
ಶತಮಾನದವರೆಗೂ ತಮ್ಮ ಆಳ್ವಕೆಯನ್ನು ಮುಂದುವರೆಸಿದರು. 


ಇನ್ನೂರು ವರ್ಷಗಳ ಕಳೆದ ಮೇಲೆ ಪುನಃ ನಂತರದ ಚೆಂಗಾಜ್ಷರು ವಿಜಯನಗರದ 
ಅರಸರ ಅಧೀನತೆಯಲ್ಲ ಆ೪ದರು. ಹೀಗೆ ಹಾಸನ ಜಇಲ್ಲೆಯು ಕ್ರಿ. ಶ.ಪೂರ್ವ ಸುಮಾರು 8ನೇ 
ಶತಮಾನದಿಂದ 13ನೇ ಶತಮಾನದವರೆಗೆ ಸಾವಿರದಿನ್ನೂರು ವರ್ಷಗಳೂ ಮೌರ್ಯ, 
ಶಾತವಾಹನ, ಕದಂಬ, ಗಂಗ, ರಾಷ್ಟ್ರಕೂಟ. ಚೋಳ. ಕೊಂಗಾಳ್ವ, ಚೆ೦ಗಾಜ್ಮ ಮತ್ತು ನಾಡಾಳ್ವ 
ವಂಶಗಳ ಅರಸರ ಅಆಳ್ವಕೆಗೆ ಒಳಪಟ್ಟದ್ದಿತು. ವಿಜಯನಗರದ ಅರಸರ ಕಾಲದಲ್ಲ 
ಶ್ರವಣಬೆಳಗೊಳ ಪ್ರಮುಖ ಜೈನ ಧಾರ್ಮಿಕ ಕೇಂದ್ರವಾಗಿತ್ತು. ಇದನ್ನು ಒಳಗೊಂಡಂತೆ 
ಸುತ್ತಮುತ್ತಅನ ಪದೇಶದ ವಿಜಯನಗರದ ಕಾಲದಲ್ಲ ಮಹತ್ವದ ಬೆಳವಣಿಗೆಗಳು 
ಸಂಭವಿಸಿವೆ. ಇಲ್ಪ್ಲನ ಶಾಸನಗಳು ಅಂದಿನ ಕಾಲದ ಇತಿಹಾಸ ಮತ್ತು ಸಾಂಸ್ಕೃತಿಕ ಬದುಕಿನ 
ಬಗ್ಗೆ ಅಪರೂಪದ ಮಾಹಿತಿಯನ್ನು ತಿಆಸುತ್ತದೆ. ನನ್ನ ಸಂಶೋಧನೆಗೆ ಪೂರಕವಾಗಿ 
ಚೆನ ರಾಯಪಟ್ಟಣ ತಾಲೂಕನ್ನು ಭೌಗೋಳಆಕ ಮಿತಿಯನ್ನಾಗಿ ಮಾಡಿಕೊಂಡು ಅಂದಿನ ಕಾಲದ 
ಮತ್ತು ಪ್ರಸ್ತುತ ಇರುವ ವ್ಯವಸ್ಥೆಯನ್ನು ಅಧ್ಯಯನವನ್ನು ಮಾಡಲಾಗಿರುತ್ತದೆ. 
ಶ್ರವಣಬೆಕಗೊಳದ ಅಕ್ಕನ ಬಸದಿಯಲ್ಲ ಅದರ ಪೂರ್ವ ಮತ್ತು ದಕ್ಷಿಣದ ಗೋಡೆಗಳ ಮೇಲೆ 


10 


ಒಂದೊಂದು ಶಾಸನಗಳವೆ. ಇವುಗಳು ಅಂದಿನ ಮಹತ್ಸದ ಅಂಶವನ್ನು ತಿಆಸುತ್ತದೆ. 
ವಿಜಯನಗರದ ಅರಸ ದೇವರಾಯನ ರಾಣಿ ಭೀಮಾದೇವಿಯು ಶ್ರವಣಬೆಕಗೊಳದ 
ಮಂಗಾಲಖು ಬಸದಿಯಲ್ಲ ಶಾಂತಿನಾಥ ತೀರ್ಥ೦ಕರನ ಪತಿಮೆಯನ್ನು ನಿರ್ಮಿಪಿದಕು ಎಂಬ 
ವಿಚಾರ ತಿಆದು ಬರುತ್ತದೆ. ಅದರ ಶಿಲ್ಪ ಪರಿಪೂರ್ಣ ವಿಚಾರವನ್ನು ನನ್ನು ಸಂಶೋಧನೆಯಲ್ಲ 


ತಿಆಸಲಾಗುತ್ತದೆ. 


ಇರುಗಪ್ರ್ತ ದಂಡನಾಥ ಇಮ್ಮಡಿ ದೇವರಾಯನ ಪ್ರಮುಖ ಮಂತ್ರಿಗಳಲ್ಲೊಬ್ಬ ಇದನು 
ಬಾಹುಬಲಗಾಗಿ ತೋಡ ಮತ್ತು ತಬಾಕವನ್ನು ಕ್ರಿ.ಶ. 1422ರಲ್ಪ್ಲ ನಿರ್ಮಿಸಿರುವುದರ ಮಾಹಿತಿ 
ತಿಆದಬರುತ್ತದೆ. ಇದರ ವ್ಯವಸ್ಥೆಯಾದ ರೀತಿ ಇದೆ ಎಂಬುದರ ಬಳ ಅಧ್ಯಯನವನ್ನು 
ನಡೆಸಲಾಗುತ್ತದೆ. ನುಗ್ಬೇಹಳ್ವ ಅಥವಾ ವೀರಸೋಮನಾಥಪುರದ ಆಡಳತವನ್ನು ಇಮ್ಮಡಿ 
ದೇವರಾಯನ ಅಧಿಕಾರಿಗಳಾದ ಕಳಗೆಯ ಗುಂಡಪ್ಪನಾಯಕ ಮತ್ತು ಅಮರೇಯ ನಾಯಕರು 
ನಿರ್ವಹಿಸುತ್ತಿದ್ದಾಗ ಅವರ ಮನೆಯ ಅಧಿಕಾರಿ ಆಗಿದ್ದವನು. ಎಲಹಂಕನಾಡ ಪ್ರಭು ಜಾಲದ 
ಭೀಮ ಸೆಟ್ಟಯ ಮಗ ಚಿಕ್ಕ ಭೀಮಣ್ಣ ಇವನು ಅಲ್ಪ್ಲನ ಮಹಾಜನಗಳ ಜೊತೆಗೂಡಿ ಕ್ರಿ.ಶ. 
1432ರಲ್ರ ಸದಾಶಿವ ದೇವರ ಸಂಪ್ರೋಕ್ಷಣಿಯನ್ನು ಮಾಡಿಸಿದರ ಬಗ್ಗೆ ತಿಆದು ಬರುತ್ತದೆ. ಸ 
ಇದೇ ಅಧಿಕಾರಿ ಎರಡು ವರ್ಷದ ನಂತರ ನುದ್ದೀಹಳ್ಳಯ ಪಸನ್ನು ಕೇಶವ ನರಸಿಂಹ ಮತ್ತು 
ಗೋಪಾಲ ದೇವನ ಪೂಜೆಯನ್ನು ನೆರವೇರಿಸಿದರುವ ಬಗ್ಗೆ ತಿಕದುಬರುತ್ತದೆ. ವಿಜಯನಗರದ 
ಅರಸ ವಿರುಪಾಕ್ಷನ ಅಮರನಾಯಕನಾದ ಸೋಮಣ್ಣ ಒಡೆಯನ ಅನುಜ್ಞಯ ಮೇರೆಗೆ 
ಅಮೃತಾಪುರ ಅಥವಾ  ಕೊಕಳತೂರಿನ ಪಸನ್ನ ಕೇಶವ ದೇವಾಲಯದ ಮುಂದಿರುವ 


ಗೋಪುರವನ್ನು ಕ್ರಿ.ಶ. 1478ರಲ್ಲ ನಿರ್ಮಿಸಿದ ಇಂದು ಗೋಪುರ ಉಳದಿಲ್ಲ. 


ಆದರೆ ಕೆಳಭಾಗ ದುಸ್ಥಿತಿಯಲ್ಲದೆ. ಬೊಮ್ಮೆಯ ನಾಯಕನು ಇದೇ ಸಮಯದಲ 
ಪಸನ್ನ ದೇವರ ಸೇವೆಗಾಗಿ ಹಾಗೂ ಬ್ರಾಹ್ಮಣರ ಭೋಜನಕ್ಷಾಗಿ ಭೂದಾನವನ್ನು ಮಾಡಿದ ಬಗ್ಗೆ 
ತಿಃದು ಬರುತ್ತದ.ಎ ಕೊಳತ್ತೂರು ಇಂದಿನ ಚನ್ನರಾಯಪಟ್ಟಣವಾಗಿದೆ. ಹದಿನಾರನೇ 
ಶತಮಾನದ ವೇಳೆಗೆ ಈ ಗ್ರಾಮಕ್ಕೆ ಚೆನ್ನರಾಯಪಟ್ಟಣ ಎಂಬ ಹೆಸರು ಪ್ರಾಪವಾಯತು. 
ಜಂಬೂರಿನ ಜಕ್ಟೇಶ್ವರ ದೇವಾಲಯ ಹದಿನಾಲ್ಲನೇಯ ಶತಮಾನದಲ್ಲ ವಿಜಯನಗರ 
ಶೈಲಯಲ್ರ್ಲ ರಚನೆಯಾದ ವಾಸ್ತುಕೃತಿ ಚನ್ನರಾಯಪಟ್ಟಣದಲ್ಲ ದೊರೆತಿರುವ ಕೃಷ್ಣದೇವರಾಯನ 
ಕಾಲದ ತಾಮ್ರಪಟವು ವಿದ್ದಾಂಸರೊಬ್ಬರಿಗೆ ನೀಡಿದ ದಾನವನ್ನು ಉಲ್ಲೇಜಸುತ್ತದೆ. 
ವಿಜಯನಗರದ ಅರಸರು ಮತ್ತು ಅವರ ಅಧಿಕಾರಿಗಳು ಅಷ್ಟೇ ಅಲ್ಲದೆ ಅವರ ಮಾಂಡಲೀಕರು 
ಅನೇಕ ಜನಹಿತ ಕಾರ್ಯಗಳನ್ನು ನಡೆಸಿದ್ದಾರೆ. ಶ್ರವಣಬೆಕಗೊಳದ ಭಂಡಾರದ 


11 


ಬಸದಿಯಲ್ಲರುವ ಶಾಸನವು ಅಲ್ಲರುವ ಸರಸ್ವತಿ ಮಂಟಪದ ಜೀರ್ಣೋದ್ದಾರ ಕ್ರಿ.ಶ. 15೭6ರಲ್ಲ 
ನಡೆದ ಬಗ್ಗೆ ತಿಆದುಬರುತ್ತದೆ. 


ನುಗ್ದೇಹಳ್ಳ ಪ್ರಭುದೇವ ತಿಮ್ಮರಾಜ ಮತ್ತು ವಿರುಪಾಂಬಕರ ಪುತ್ರರಾದ ನೃಪನು 
ನುಗ್ದೇಹಳ್ಳಯ ತಿರುವೆಂಗಳನಾಥ ದೇವಾಲಯವನ್ನು ಹದಿನಾರನೇ ಶತಮಾನದಲ್ಲ ನಿರ್ಮಿಸಿ 
ಕಟ್ಟಗಹಳ್ಳಯನ್ನು ದಾನವಾಗಿ ನೀಡಿದ ಬಗ್ಗೆ ತಿಆದುಬರುತ್ತದೆ. ಶ್ರವಣಬಿಕಗೊಕಳ ಮತ್ತು ಅದರ 
ಸುತ್ತಅನ ಪದೇಶದಲ್ಲ ವಿಜಯನಗರ ಕಾಲದ ಶಾಸನಗಳ ದೇವಾಲಯಗಳು ಶಿಲ್ಪಗಳು 
ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮಾಹಿತಿ ನೀಡುವುದರ ಜೊತೆಗೆ ವಿಜಯನಗರದ ರಾಜಕೀಯ 
ಇತಿಹಾಸದ ಬಗೆ ಬೆಳಕು ಚೆಲ್ಲುತ್ತದೆ. ಈ ಹಿನ್ನಲೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ 
ವಿಜಯನಗರ ಸಾಮ್ರಾಜ್ಯದ ಮೂಲದ ಬಗ್ಗೆ ಪುನರ್‌ ಚಿಂತನೆಯ ಮೂಲಕ ಸಾಂಸ್ಕೃತಿಕ 
ಇತಿಹಾಸವನ್ನು ರಚಿಸಲಾಗಿರುತ್ತದೆ. ಕ್ರಿ.ಶ. 1642ರ ವೇಕೆಗೆ ಹಾಸನ ಜಲ್ಲಿಯ ಚನ್ನರಾಯ 
ಪಟ್ಟಣ ತಾಲೂಕಿನ ಭಾಗಗಳು ಮ್ಯಸೂರು ಅರಸರ ಆಳ್ವಿಕೆಗೆ ಒಳಪಟ್ಟತು. ಕ್ರಿ.ಶ. 1642ರ 
ಚನ್ನರಾಯಪಟ್ಟಣ ತಾಲೂಕಿನ ಶಾಸನ ಒಂದರಲ್ಲ ಮೈಸೂರಿನ ಕಂಠೀರವ ನರಸರಾಜ 
ಒಡೆಯನ ಅಳ್ವಕೆಯ ಕಾಲದಲ್ಲ ಚೆನ್ನರಾಯಪಟ್ಟಣ ಸ್ಥಳದ ತುಂಗಣಿನಾಡ ಸೀಮೆಯ 
ಕಾನಕಾರಹಳ್ಳಯ ಪಭು ಆಲೂರ ಭೀ ಎಂಬ ಉಲ್ಲೇಖ ಇದೆ. ಅದೇ ಪ್ರಭುಗಳಾದ ಚೆನ್ನ 
ವೀರಯ್ಯಗೌಡರ ಕುಮಾರ ದೊಡ್ಡಯ್ಯ ಅವರ ಮಗ ಬಸವಯ್ಯ ಅವರುಗಳನ್ನು ಉಲ್ಲೇಖಸುವ 
ಶಾಸನಗಳು ಕಂಡು ಬರುತ್ತವೆ. ಕ್ರಿ.ಶ. 1647ರಲಛ್ಲ. ದೊಡ್ಡಯ್ಯನು ಚೆನ್ನರಾಯಪಟ್ಟಣದಲ್ಲ 
ಕಲ್ಲಕೋಟಿಯನ್ನು ಕಟ್ಟಸಿದನೆಂದು ತಿಆದುಬರುತ್ತದೆ. 


ಕಾನಕಾರನಹಳ್ಳಯ ಪಭು ಮೈಸೂರು ಕಂಠೀರವ ನರಸರಾಜ ಒಡೆಯನ ಒಬ್ಬ 
ಅಧಿಕಾರಿಯಾಗಿ ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣದ ಆಜ್ವಿಕೆಯಲ್ಲ ಪಾಲುದಾರನಾಗಿದ್ದನೆ೦ದು 
ತಿಆದುಬರುತ್ತದೆ. ಈತನು ಮೂಲತಃ ಬೆಂಗಳೂರು ಜಲ್ಲೆಯ ಕಾನಕಾನಹಳ್ಳಯ (ಕನಕಪುರ) 
ಪಭುವಾಗಿದ್ದನು. ಇವರ ಶಾಸನಗಳಲ್ಲೂ ಮೈಸೂರು ರಾಜ್ಯ, ಮೈಸೂರು ಸೀಮೆ. 
ಚೆನ್ನರಾಯಪಟ್ಟಣದ ಸೀಮೆ, ಬಾಣಾವರದ ಸೀಮೆ, ಬಾಣವರದ ರಾಜ್ಯ, ಕೊಣನೂರು ನಾಡು 
ಎಂಬ ಹಲವು ಸ್ತರದ ಆಡಳತ ಘಟಕಗಳ ಉಲ್ಲೇಖಗಳು ಕಂಡು ಬರುತ್ತದೆ. ಅಲ್ಲದೆ ಮ್ಯಸೂರು 
ನಗರದ ಹೋಬಳ ವಿಚಾರದ ಚಾವಡಿವಳತ ಆಚರಣಿ ಹೋಬಳ ಹೆರಗಿನ ಹೋಬ ಹಾಸನದ 
ಸ್ಥಳ, ಕೊಣನೂರು ಸಥಳ, ಬಕನಾಡ ಸ್ಥಳ ಹಾಗೂ ನರಸೀಪುರ ತಾಲೂಕು ಎಂಬುವ ಆಡಳತ 
ಘಟಕಗಳ ಉಲ್ಬೇಖಗಳಕು ಮೈಸೂರು ಅರಸರ ಆಳ್ವಕೆಯ ಶಾಸನಗಕಲ್ಲ ಬಂದಿವೆ. ಒಬ್ದಾರೆ 


ಹಾಸನ ಜಲ್ಲೆ ಪ್ರದೇಶದಲ್ಲ ಶಾಸನಗಕಲ್ಲ ಉಕ್ತವಾಗಿರುವ ಪ್ರಾಚೀನ ಕಾಲದಿಂದ ಮೈಸೂರು 


12 


ಅರಸರ ಕಾಲದವರೆಗಿನ ಪ್ರಾದೇಶಿಕ ಇತಿಹಾಸವನ್ನು ಸಾಂಸ್ಕೃತಿಕ ಅಧ್ಯಯನ ರೂಪದಲಿ 


ನೀಡಲಾಗಿದೆ. 


ಹೈದರ್‌ಆಅ. ಟಪ್ಪು ಸುಲ್ಲಾನ್‌ ಆಡಳತ ನಡೆಸಿದರು. 1802ರಲ್ಲ ಐಗೂರಿನ ರಾಜನನ್ನು 
ಅಟಷರು ಗಲಗೇರಿಸಿದರು, ನಂತರ ಮೈಸೂರು ಸಂಸ್ಥಾನದ ಒಂದು ಭಾಗವಾಲುತು. ಬಡವರ 
ಊಟ ಸಿಂಹಾಸನಪುರ ಎಂದು ಪ್ರಸಿದ್ಧವಾಗಿರುವ ಜಲ್ಲೆ, ರಾಜ್ಯ, ರಾಷ್ಟ್ರ, ಅಂತರ ರಾಷ್ಟ್ರೀಯ 
ಮಟ್ಟದಲ್ಲ ಪವಾಸಿಗಳ ತಾಣಗಳಾಗಿ ಜನಪ್ರಿಯಗೊಂಡಿರುವ ಪಮುಖ ಪ್ಥಕಗಳವೆ. 
ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಆಯಾ ಧರ್ಮದ ಬಗ್ಗೆ ಮಾಹಿತ ಇದೆ. ಪ್ರಮುಖವಾಗಿ ಶೈವ, 
ವೈಷ್ಣವ. ಜೈನ ಮುಪ್ಲಿಂ. ಧರ್ಮಗಳು ಕಂಡು ಬರುವುದುಂಟು. ಪ್ರಮುಖವಾಗಿ ನುಗ್ದೇಹಳ್ಳಯಲ್ಲ 
ಶೈವ, ವೈಷ್ಣವ ದೇವಾಲಯಗಳವೆ. ಶ್ರವಣಬೆಕಗೊಳ ಪಮುಖ ಜೈನ ನೆಲೆಯಾಗಿದೆ. 
ಚನ್ನರಾಯಪಟ್ಟಣದಲ್ಲ ಶೈವ ಧರ್ಮವು ದೇವಾಲಯಗಳ ನಿರ್ಮಾಣ ಮತ್ತು ನಿರ್ವಹಣೆ 
ಅಪಾರವಾಗಿ ಶ್ರಮಿಸಿದೆ. ಈ ಧರ್ಮ ಭಾರತದಲ್ಲ ಸಿಂದೂ ಬಯಲನ ಸಂಸ್ಕೃತಿ ಕಾಲದಿಂದಲೂ 
ಹಲವು ದೇವತೆಗಳಗೂ ರೂಪುಗೊಂಡಿರುವುದು ತಿಆದು ಬಂದಿದೆ. ರುದ್ರ. ಶಿವ. ವಿಷ್ಣು 
ಇವರಲ್ಲದೆ ಪುರಾಣಗಳ ಮೂಲಕವೂ ಹಲವಾರು ದೇವತೆಗಳು ವ್ಯಕ್ತರಾಗಿದ್ದಾರೆ. ಪ್ರಪಂಚದ 
ಲಯಕತ್ತ£ನೇ ಪಿವ ಎಂದು ಭಾರತೀಯರ ನಂಬಕೆ. ಶಿವನನ್ನು ಪಶುಪತಿಯಾಗಿ 
ಕಪಾಅಯಾಗಿ ತಾಂಡವಮೂರ್ತಿಯಾಗಿ ನಟರಾಜ ರುದ್ರನಾಗಿ ಪೂಜಸುತ್ತಾ ಅದಕ್ಕೆ ತಕ್ಕಂತೆ 
ಅವನನ್ನು ಅನುಸರಿಸಿದರೆ ಪಾಶುಪತರು, ಕಪಾಅಕರು ಎಂದರೆ ತಪ್ಪಾಗಲಾರದು. ವೈದಿಕ 
ತತ್ವಗಳನ್ನು ಬಡದೆಯೇ ದೇವಾಲಯಗಳು ಬೆಳೆಯಲು ಶೈವ ಧರ್ಮವು ಅತಿ ಹೆಚ್ಚನ ನೆರವು 
ನೀಡಿದೆ. ದೇವಾಲಯಗಳು ವಿದ್ಯಾಸ್ಲಾನಗಳಾಗಿ ಅನ್ನದಾನ ಸ್ಥಾನಗಳಾಗಿ ವಿಸ್ತಾರಗೊಳ್ಳಲು ಶೈವ 
ಧರ್ಮದ ಕೊಡುಗೆ ಅಪಾರವಾಗಿದೆ. ಈ ಹಿನ್ನೆಲೆಯಿಂದ ಇಲ ಕಂಡು ಬರುವ ಶೈವ 
ದೇವಾಲಯಗಳ ಹಿನ್ನೆಲೆಯಲ್ಲ ಧರ್ಮವನ್ನು ಪರಿಚಯುಸುವ ಕೆಲಸವನ್ನು ಮಾಡಲಾಗಿರುತ್ತದೆ. 
ಆದೇ ರೀತಿ ಈ ಭಾಗದಲಿ ವೈಷ್ಣವ ಧರ್ಮವು ಕ್ರಿ.ಶ. 1ನೇ ಶತಮಾನದಲ್ಪ್ಲ ಪ್ರಮುಬವಾಗಿ 
ಬೆಳೆಯತೊಡಗಿತು. ಪ್ರಾಚೀನ ಇತಿಹಾಸವುಜ್ಞ ಪಂಥವೆಂದರೆ ವೈಷ್ಣವ ಪಂಥ, ಕರ್ನಾಟಕದಲ್ಲ 
ಹರಿ ಹಾಘೂ ಹರನನ್ನು ಒಂದೇ ಮೂರ್ತಿಯಲ ಏಕೀಕರಿಸುವ ಶಿಲ್ಪಗಳ ನಿರ್ಮಾಣ 
ಪ್ರಾರಂಭವಾಲಯುತು. ಕರ್ನಾಟಕದ ದಕ್ಷಿಣ ಭಾಗದಲಿ ವೈಷ್ಣವ ಮತ ಅದರಲ್ಪ್ಲಯೂ ವಿಶೇಷವಾಗಿ 
ರಾಮಾನುಜರು ಪ್ರತಿಪಾದಿಸಿದ ವಿಶಿಷ್ಠದ್ಧೇತ ಪಂಥವು ನೆಲೆಯನ್ನು ಕಂಡು ವೈಷ್ಣವ ಧರ್ಮ 
ಮತ್ತು ದೇವಾಲಯಗಳು ನಿರ್ಮಾಣಗೊಂಡಿವೆ. ವಿಷ್ಣುವನ್ನು ಮಾತ್ರ ದೇವರೆಂದು ಒಪ್ಪಿ ನಡೆದ 
ಭಕ್ತ ಸಂಕುಲವನ್ನು ವೈಷ್ಣವ ಧರ್ಮ ಎಂದು ಹೆಸರು, ಜನಪ್ರಿಯ ದೇವನಾದ ಕೃಷ್ಣನನ್ನು 
ವಿಷ್ಣುವಿನೊಂದಿಗೆ ಸಮೀಕರಿಸುವುದರಿಂದ ವೈಷ್ಣವ ಪಂಥ ಭಾರತದಲ್ಲ ಬೆಳೆಯ ತೊಡಗಿತು. 


13 


ಜೈನ ಧರ್ಮವು ಚನ್ನರಾಯಪಟ್ಟಣ ತಾಲೂಕಿನಲ್ಪ್ಲ ಕಂಡು ಬರುತ್ತದೆ. ಶ್ರವಣಬೆಕಗೊಳ 
ಪ್ರಾಚೀನ ಕಾಲದಿಂದಲೂ ಜೈನರ ಬಹುಮುಖ್ಯ ಕೇಂದ್ರವಾಗಿದ್ದು ಇದು ಅಧರ್ಮಿಯರಿಗೆ 
ಮಾತ್ರವೇ ಪವಿತ್ರ ಮಾತ್ರಾ ಕೇಂದವಾಗಿದೆ. ಎಲ್ಲ ಧರ್ಮೀಯರನ್ನು ತನ್ನತ್ತಾ ಸೆಕೆಯುವ ಒಂದು 
ಪ್ರವಾಸಿ ತಾಣವಾಗಿದೆ. ಶವಣಬೆಕಗೊಳದ ಪ್ರಮುಖ ಆಕರ್ಷಣಿ ಎಂದರೆ ಗಂಗರ ಕಾಲದಲ್ಲ 
ಕೆತ್ತಲ್ಲಟ್ಲರುವ ವಿಶ್ವವಿಖ್ಯಾತ ಬಾಹುಬಅಯ ವಿಗ್ರಹ ಆರಂಭದ ಅರಸರ ಕಾಲದಲಿ ಅಂದರೆ 
ವಿಷ್ಣುವಿರ್ಧನನ ಅಜ್ಞಕೆಯವರೆಗೂ ಶ್ರವಣಬೆಕಗೊಕದಲ್ಲ ವಾಸ್ತುಶಿಲ್ಲ ಅಷ್ಹಾಗಿ ಪ್ರಗತಿ 
ಕಂಡಿರಲಲ್ಲ. ಹೋೊಯ್ದಳ ವಿಷ್ಣುವರ್ಧನನ ಕಾಲದಲಿ ನಿರ್ಮಿಸಲ್ಪಟ್ಟ ಸ್ಮಾರಕಗಳು ಕಂಡು 
ಬರುತ್ತದೆ. 43 ಜೈನ ವಿರ್ರಹಗಳವೆ. ಚನ್ನರಾಯಪಟ್ಟಣ ತಾಲೂಕಿನ ಪ್ರಮುಖ ನೆಲೆಗಕಲ್ಲ ಜೈನ 
ಧರ್ಮಕ್ಕೆ ಪೂರಕವಾದ ಬಸದಿಗಳು ಕಂಡು ಬರುತ್ತವೆ. ಅವುಗಕ ಒಂದು ಸಮಗ್ರ ನೆಲೆಗಕಲ್ರ 
ಜೈನ ಧರ್ಮಕ್ಷೆ ಪೂರಕವಾದ ಬಸದಿಗಳು ಕಂಡುಬರುತ್ತವೆ. ಅವುಗಕ ಒಂದು ಸಮಗ್ರ 
ಚಿತ್ರಣವನ್ನು ಈ ಸಂಶೋಧನೆಯಲ್ಲ ತಿಆಸಲಾಗಿರುತ್ತದೆ. ಅಂದರೆ ಈ ಧರ್ಮದ ಮೂಲ 
ಉದ್ದೇಶವೇನೆಂದರೆ ಅಹಿಂಸೆಯಿಂದ ಸುಖು, ತ್ಯಾಗದಿಂದ ಶಾಂತಿ ಪ್ರಗತಿ ಧ್ಯಾನದಿಂದ ಸಿದ್ದಿ 
ಎಂಬ ವಿಶ್ವಶಾಂತಿ ಮಹಾಮಂತ್ರವು ಮಾನವರ ಕುಲಕ್ಷೆ ಸಾರಿದ ಮತ್ತು ಸಾರುತ್ತಿರುವ 
ಶ್ರವಣಬೆಳಗೊಳದ ಇತಿಹಾಸವನ್ನು ಈ ಸಂಶೋಧನೆಯಲ್ಲ ತಿಅಸಲಾಗಿರುತ್ತದೆ. 


ಇಸ್ಲಾಂ ಧರ್ಮ ಇದು ಸಹ ಚನ್ನರಾಯಪಟ್ಟಣ ತಾಲೂಕಿನಲ್ಪದೆ. ಇದು ಅರಬ್‌ 
ದೇಶವನ್ನು ಕಿ.ಶ. 7ನೇಯ ಶತಮಾನದಲ ಉಗಮವಾದ ಧರ್ಮ, ಮಲ್ರಕಾಫ್‌ರನ 
ದಂಡೆಯಾತ್ರೆ ಮತ್ತು ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆಯುಂದಾಗಿ ದಕ್ಷಿಣ ಭಾರತದಲ್ಲ ಈ 
ಧರ್ಮ ಬೇಗ ಪ್ರಸಾರವಾಗ ತೊಡಗಿತು. ಮುಂದೆ ವಿವಿಧ ಮುಸಲ್ಮಾನ ದೊರೆಗಳ ಆಶ್ರಯದಲ್ಲ 
ಅನುಯಾಲುಗಳು ಹೆಚ್ಚಿದರು. ಇದರಲ್ಲ ಷಿಯಾ ಮತ್ತು ಸುನ್ನಿ ಎಂಬ ಎರಡು ಮುಖ್ಯ 
ಜಾತಿಗಳವೆ. ಪೈಗಂಬರರ ನಾಯಕತ್ವದ ಅನುಯಾಯುಗಕು ಸುನ್ನಿಗಳು. ಅವರ ಸಂತಾನದಲ್ಲೀ 
ಇನ್ನೊಂದು ನಾಯಕತ್ವವನ್ನು ಅನುಸರಿಸಿದರು. ಷಿಯಾಗಕಳು ಹಾಸನ ಜಲ್ಲೆಯ ಹಲವು 
ತಾಲೂಕುಗಳಲ್ಲ ಎರಡೂ ಮಾರ್ಗಗಳ ಅನುಯಾಯುಗಳಾಗಿದ್ದಾರೆ. ಮಠ, ಆಶ್ರಯ ಪದ್ಧತಿಗೆ 
ಸಂವಾಧಿಯಾಗಿ ಈ ಧರ್ಮದಲ್ಪ ಬಾಬಾ ಎಂಬುದಿದೆ. 


ಇದರ ಮುಖಂಡರು ರುಲೀಪಾಗಳು, ಇವರು ಅಧ್ಯಾತ್ಯವನ್ನು ಬೋಧಿಸುವಂತವರು. 
ಸಮಾಜಗಿಂತ ಅಂತರಂಗ ಶುದ್ಧಿ ಮುಖ್ಯ ಅಹಂಕಾರವನ್ನು ತೊರೆಯಬೇಕು. ತಾನೇ ಸಮಾಜ 
ಎಂದು ತಿಆದು ಜನಸೇವೆ ಮಾಡಬೇಕು ಎಂಬುದು ಇವರ ಬೋಧನೆ. ಇಂಥ ಬಾನ್‌ ಬಾಗಳು 


ಈಗಲು ಮುಂಘಫೇರ್‌, ಅಜ್ಕೀರ್‌, ಅಲಹಾಬಾದ್‌ ಮೊದಲಾದೆಡೆ ಇದೆ. ಹಾಸನ ಜಲ್ಲೆಯಲ್ಲೂ 


14 


ಹಿಂದೆ ಇಂಥ ಜಾನ್‌ಬಾಗಳು ಇದ್ದವು ಎಂಬುದು ತಿಆದುಬರುತ್ತದೆ. ಇವುಗಳ ಬಗ್ಗೆ 
ಅಧ್ಯಯನದಲ್ಲ ತಿಅಸಲಾಗಿದೆ. ಈ ಜಲ್ಲೆಯಲ್ಲ ಕೈಸ್ತ ಧರ್ಮ ಮತ್ತು ವೀರಶೈವ ಧರ್ಮವು 
ಕಂಡು ಬರುತ್ತದೆ. ಇವುಗಲನ್ನು ಸಹ ಸಂಶೋಧನಾ ಅಧ್ಯಯನದಲ್ಲಿ ಚರ್ಚಿಸಲಾಗಿರುತ್ತದೆ. 
ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಆಳ್ವಿಕೆ ನಡೆಸಿದ ರಾಜ ಮನೆತನಗಳ ಅವಧಿಯಲ್ಲ 
ನಿರ್ಮಾಣವಾದಂತೆ ದೇವಾಲಯಗಳು ಕಂಡು ಬರುವುದುಂಟು. ಎಷ್ಟೋ ದೇವಾಲಯಗಳು 
ದುಸ್ಲಿತಿಯಲ್ಲಿವೆ. ದೇವಾಲಯಗಳು ಆ ಕಾಲದಲಿ ಕೇವಲ ಧಾರ್ಮಿಕ ಚಟುವಟಕೆಯ 
ಭಾಗವಾಗಿರದೆ ಅಂದಿನ ಸಮಾಜದ ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ದೇವಾಲಯಗಳು ತಮ್ಮ 
ಆಕರ್ಷಕ ವಾಸ್ತು ವಿನ್ಯಾಸ ಜೊತೆ ಜೊತೆಯಲ್ಲ ಪಾಠಶಾಲೆಯಾಗಿ ಅನ್ನು ಛತವಾಗಿ 
ನ್ಯಾಯಾಲಯವಾಗಿ ಅಲ್ಲದೆ ಹ್ಗ ಹರಿದಿನಗಳ ಚಟುವಟಕೆಗಳ ಕೇಂದ್ರವಾಗಿ ಇರುತ್ತಿದ್ದವು. 


ಇದರಿಂದಾಗಿ ದೇವಾಲಯಗಳನ್ನು ಅಂದಿನ ಸಾಮಾಜಕ ಚಟುವಟಕೆಗಳ ಹಿನ್ನೆಲಿಯಲ್ಲ 
ನೋಡಬೇಕಾದಂತಹ ಅವಶ್ಯಕತೆಯು ಇದೆ. ಪಸ್ತುತ ಉದ್ದೇಶಿತ ಸಂಶೋಧನೆಯಲ್ರ್ಲ ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಪರದೇಶವೆಲ್ಲ ಮೌೋಯರ ಕಾಲದಿಂದ ಮೈಸೂರು 
ಒಡೆಯರು ಮತ್ತು ಹೈದರ್‌. ಅಪ್ಪು ಸುಲ್ದಾನ್‌ ಕಾಲದವರೆವಿಗೂ ಎಲ್ಲಾ ದೇವಾಲಯಗಳನ್ನು 
ಆಧಾರವಾಗಿಟ್ಟುಕೊಂಡು ಹಲವು ಅಧ್ಯಾಯಗಳಲ್ಲ ಅವುಗಳ ಬೆಳವಣಿಗೆ ಮತ್ತು ಶಿಲಕಲೆಯ 
ಕುರಿತಾದ ಚರ್ಚೆ ಮಾಡುತ್ತಾ ದೇವಾಲಯಗಳ ಸಾಂಸ್ಕೃತಿಕ ಚಟುವಟಕೆಗಳಕ ಮೇಲೆ ಗಮನ 
ನೀಡಿ ಶಾಸನಗಳ ಹಾಗೂ ವಾಸ್ಸು ವಿನ್ಯಾಸಗಳ ಹಿನ್ನೆಲಿಯಲ್ಲ ಸಂಶೋಧನಾ ಅಧ್ಯಯನವನ್ನು 
ನಡೆಸಲಾಗಿರುತ್ತದೆ. ಈ ಭಾಗದ ಕುರಿತಾದ ಅಧ್ಯಯನಗಳು ನಡೆದಿಲ್ಲದ ಕಾರಣ 
ಸಂಪೂರ್ಣವಾಗಿ ಹೊಸ ಪರಿಚಯವನ್ನು ನೀಡುವ ಸಂಶೋಧನೆಯಾಗಿರುತ್ತದೆ. 


ಸಮಾಜದ ಒಂದು ಅವಿಭಾಜ್ಯ ಅಂಗವೆಂದರೆ ದೇವಾಲಯಗಳು ಹಿಂದೆ 
ದೇವಾಲಯಗಳು ಜನತೆಯನ್ನು ವಿವಿಧ ಕಾರಣಗಳಆಂ೦ದ ಆಕರ್ಷಿಸಿದ್ದವು. ಇಲದಿದ್ದರೆ ಊರಿಗೆ 
ಒಂದಾದರೂ ದೇವಾಲಯಗಳು ಇರುತ್ತಿರಅಲ್ಲ. ಗಣಪತಿಯ ದೇವಾಲಯದಿಂದ ಹಿಡಿದು 
ಗ್ರಾಮ ದೇವತೆಯ 5ದೇವಾಲಯಗಳವರೆಗೆ ಕೆಲವು ಹಳ್ಳಗಳಲ್ಲ ಹತ್ತು ಹಲವು 
ದೇವಾಲಯಗಳನ್ನು ಕಾಣಬಹುದಾಗಿದೆ. ದೇವಾಲಯಗಳಂದಾಗಿಯೇ ಕೆಲವು ಪ್ರಾಂತ್ಯಗಳು. 
ಊರುಗಳು ಪ್ರಸಿದ್ಧವಾಗಿವೆ. ಈ ಭಾಗದಲ್ಲ ನಮ್ಮ ಬದುಕಿನಲ್ಲ ಪಮುಖ ಪಾತ್ರವಹಿಸಿರುವ 
ಚನ್ನರಾಯಪಟ್ಟಣ ತಾಲೂಕಿನ ದೇವಾಲಯಗಳನ್ನು ಗಮನಿಸಿದರೆ ಮಾನವನ ವಿಕಾಸದ 
ಇತಿಹಾಸದೊಂದಿಗೆ ತಳುಕು ಹಾಕಿಕೊಂಡು ಬಂದಿರುವ ಪಧಾನ ಅಂಶವೆಂದರೆ ಧರ್ಮ. 


15 


ದೇವಾಲಯಗಳ ನಿರ್ಮಾಣದ ಹಿನ್ನೆಲೆಯಲ್ಲ ಧರ್ಮವೂ ಇರುವುದು ಸ್ಪಾಭಾವಿಕ. ಧಾರ್ಮಿಕ 
ಕೇಂದ್ರಗಳಾಗಿ ಇಲ್ಲನ ದೇವಾಲಯಗಳ ಪಾತ್ರ ಮಹತ್ತದ್ದು. 


ವಿಶಿಷ್ಠಾದ್ಧೈತ ಮತ್ತು ಅದ್ವೈತ ಸಿದ್ಧಾಂತಗಳ ತಾತ್ರಿಕ ವ್ಯತ್ಯಾಸಗಳು ಶೈವ ವೈಷ್ಣವರ 
ಹಾಗೂ ಜೈನ ಮತ್ತು ವೈಷ್ಣವರ ಮತೀಯ ವಿರಸಗಕು ವೈಷ್ಣವರ ಆಂತರಿಕ ವಿರಸಗಳು 
ನಡೆದಿರುವುದು ಒಂದೊಂದು ಕಡೆ ಕಂಡು ಬರುತ್ತದೆ. ದೇವಾಲಯಗಳನ್ನು ಕೇವಲ ಕಲೆ ಮತ್ತು 
ವಾಸ್ತುಶಿಲ್ಲ ಶಲಯ ಹಿನ್ನೆಲೆಯಷ್ಟೇ ಅಲ್ಲದೆ ದೇವಾಲಯವು ಸಮಾಜದಲ್ಲ ಅಧಿಕಾರದ ಮತ್ತು 
ಪ್ರಭಾವದ ಕೇಂದವಾಗಿ ಕಾಣಿಸಿಕೊಳ್ಳುತ್ತದೆ. ದೇವಾಲಯ ವಿಕಾಸ ಹೊಂದಿದ ಬಗೆ ವಿವಿಧ 
ಸಮುದಾಯಗಳು ಯಾವ ರೀತಿ ದೇವಾಲಯದಡದೊಂದಿಗೆ ಸಂಬಂಧವನ್ನು ಹೊಂದಿದ್ದವು 
ಅಲಿಯ ಜನರ ಆಚಾರ-ವಿಚಾರ ಜೀವನ ರೀತಿಯ ವೈವಿಧ್ಯತೆ ಜನಸಾಮಾನ್ಯರ ನಂಬಕೆಗಳು 
ದೇವಾಲಯ ತನ್ನು ಆಕರ್ಷಕ ವಾಸ್ತು ವಿನ್ಯಾಸದ ಜೊತೆ-ಜೊತೆಯಲ್ಪ ಬೆಳೆದಿವೆ. ಆಧ್ಯಾತ್ಮಿಕ 
ಕೇಂದ್ರವಾಗಿ ದೇವಾಲಯವು ಸ್ಥಳೀಯ ಸಮುದಾಯದ ಬದುಕಿನಲ್ಲ ಪಡೆದಿದ್ದ ಮಕುತ್ತ ಹಾಗೂ 
ಅದು ಚೀರಿದ ಪ್ರಭಾವಗಳ ಹಿನೆಲೆಯಿಂದ ಅಂದಿನ ಕಾಲದ ಕಾಲಘಟ್ಟದ ಅಧಿಕಾರ ಕೇಂದಗಳ 
ಸ್ವರೂಪವನ್ನು ಅರಿಯುವುದು ಸಾಧ್ಯವಾಗುತ್ತದೆ. 


ಚನ್ನರಾಯಪಟ್ಟಣ ತಾಲೂಕಿನ ಹಲವಾರು ಊರುಗಳಲ್ಲ ಸೂಕ್ಷ್ಯಶಿಲಾಯುಗದ 
ತಾಣಗಳು ಇವೆ. ಉದಾಹರಣೆಗೆ ಚೋಕೇನಹಳ್ಳ. ಶೆಟ್ರಯಹಳ್ಳಯಲವೆ. ನೂತನ ಶಿಲಾಯುಗದ 
ಅವಶೇಷಗಳು ಸಹ ಕಂಡು ಬಂದಿವೆ. ಬೃಹತ್‌ ಶಿಲಾಯುಗದ ನೆಲೆ ಹಾಗೂ ಗೋರಿಗಳು 
ತಾಲೂಕಿನಾದ್ಯಂತ ಕಂಡು ಬರುತ್ತವೆ. ಈ ಹಿನ್ನೆಲೆಯಿಂದ ಹಾಸನ ಜಲ್ಲೆಯು 
ಚನ್ನರಾಯಪಟ್ಟಣ ತಾಲೂಕಿನ ಇತಿಹಾಸವು ಪ್ರಾಚೀನ ಕಾಲದಿಂದ ಹಿಡಿದು ಇಲ್ಲಿಯ ತನಕ 
ನಿರಂತರವಾಗಿ ಸಾಗಿ ಬಂದಿದೆ ಎಂದು ಹೇಳಬಹುದು. ಈ ಮೇಲನ ಎಲ್ಲಾ ವಿಚಾರವು ಜನ 
ಸಾಮಾನ್ಯರ ಹಾಗೂ ಹೋಗುಗಳ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಪತಿಬಂಜಸುತ್ತದೆ. ಭಾರತೀಯ 
ವಾಸ್ಸು ಮತ್ತು ಶಿಲ್ಪಕಲಾ ಪರಂಪರೆಯ ಇತಿಹಾಸದಲ್ರ ಹಾಗೂ ರಾಜಕೀಯ ಮತ್ತು ಸಾಂಸ್ಕೃತಿಕ 
ಕ್ಷೇತ್ರಗಕಲ್ಲ ಹಾಸನ ಜಲ್ಲೆಯು ಅದರಲ್ಲೂ ಚನ್ನರಾಯಪಟ್ಟಣದಲ್ಲ ಆಳ್ವಕೆ ನಡೆಸಿದ ರಾಜರುಗಳ 
ಪ್ರಮುಖ ಪಾತ್ರವಿದೆ ಎಂಬುದು ತಿಆದುಬರುತ್ತದೆ. 


ಚನ್ನರಾಯಪಟ್ಟಣದ ತಾಲೂಕಿನ ಪ್ರತಿಯೊಂದು ಹಳ್ಳಗಳನ್ನು ಗಮನಿಸಿದರೆ ಆಯಾ 
ಅರಸರ ಕಾಲದಲ್ಲ ಹಲವಾರು ಶಾಸನಗಳು. ದೇವಾಲಯಗಳು. ಬಸದಿಗಳು. ಕೆರೆ ಕಟ್ಟೆಗಳು 
ಅಂದಿನ ಕಾಲದ ಇತಿಹಾಸ ದ್ಯೋತಕವಾಗಿ ಪ್ರಸ್ಥುತ ಇಂದಿಗೂ ಹಾಗೆಯೇ ಬೆಳೆದು 
ಉಳದಮಯಕೊಂಡು ಬಂದಿದೆ. ಕರ್ನಾಟಕದ ಅದರಲ್ಲೂ ಈ ಭಾಗದ ಬಹುತೇಕ ಕಡೆ ಕಲಾ 


16 


ಚಟುವಟಕೆಗಳ ದೃಷ್ಟಿಬುಂದ ಅತ್ಯಂತ ಪ್ರಮುಖವಾಗಿರುವ ಈ ವಿಷಯವೇ ಪ್ರಸ್ತುತ 
ಅಧ್ಯಯನದ ಭೌಗೋಳಕ ಮತ್ತು ಸಂಶೋಧನಾ ವಿಷಯವ್ಯಾಪಿಯ ಪ್ರಸ್ತಾವನೆಯಾಗಿದೆ. ಈ 
ಮೇಲಅನ ಎಲ್ಲಾ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಈ ತಾಲೂಕಿನ ದೇವಾಲಯಗಳ 
ಬೆಳವಣಿಗೆಯನ್ನು ಕುರಿತು ಸಾಂಸ್ಕೃತಿಕ ವಿವರವಾಗಿ ಪರಿಪೂರ್ಣವಾದ ಅಧ್ಯಾಯವನ್ನು ನನ್ನು 


ಮಹಾಪಬಂಧದಲ್ಲ ಪಸ್ನುತ ಪಡಿಸಲಾಗಿರುತ್ತದೆ. 


ಇನ್ನೊಂದು ಪಮುಖವಾದ ವಿಚಾರವೇನೆಂದರೆ ಕರ್ನಾಟಕದ ಆರಂಭದ 
ರಾಜಮನೆತನಗಳು ನಿರ್ಮಿಸಲ್ಪಟ್ಟ ದೇವಾಲಯಗಳು ಕೆಲವೊಂದು ಶಾಸನಗಕಲ್ಲ ಕಂಡು 
ಬರುತ್ತವೆಯಾದರೂ ಇವತ್ತು ಅವುಗಳ ನಿಜವಾದ ಹ್ಹರೂಪ ಉಳದು ಬಂದಿಲ್ಲ. ಉದಾಹರಣೆಗೆ 
ಬಾದಾಮಿ ಚಾಲುಕ್ಕರ ಕಾಲದಿಂದ ಕರ್ನಾಟಕದಲ್ಲ ದೇವಾಲಯಗಳ ಬೆಳವಣಿಗೆ 
ತೀರ್ವಗತಿಯುಂದ ಬೆಳವಣಿಗೆ ಹೊಂದಿದಂತೆ ಕಂಡು ಬರುತ್ತದೆ. ಈ ಕಾಲದಲ್ಲ ಗುಹಾ ಮತ್ತು 
ದಾರ್ಶನಿಕ ವಾಸ್ಸುಗಳೆರಡೂ ಬೆಳೆದು ಬಂದವು. ಈ ಮನೆತನದ ತರುವಾಯ ಆಳ್ವಕೆಗೆ ಬಂದ 
ವಿವಿಧ ರಾಜ ಮನೆತನಗಳು ತಮ್ಮ ತಮ್ಮ ಕಾಲಾವಧಿಯಲ್ಲ ವಿವಿಧ ಧರ್ಮದ 
ದೇವಾಲಯಗಳನ್ನು ನಿರ್ಮಿಸಿ ಅವುಗಳಗೆ ದಾನ-ದತ್ತಿಗಳನ್ನು ನೀಡಿದ ವಿಚಾರವು ಶಾಸನಗಳು 
ತಿಆಸುತ್ತವೆ. ಹೀಗೆ ಪ್ರಾಜೀನ ಕಾಲದಿಂದಲೂ ದೇವಾಲಯ ರಚನೆಯು ಆರಂಭವಾಗಿ 
ಕಾಲದಿಂದ ಕಾಲಕ್ಕೆ ರಚನಾತ್ಕಕವಾಗಿ ನಿರ್ದಿಷ್ಟಗೊಳ್ಳುತ್ತಾ ತನ್ನದೇ ಆದ ಶೈಲ ಪ್ರಭೇದಗಳನ್ನು 
ಪ್ರಕಟಗೊಳಸುತ್ತಾ ನಡೆದು ಪತಿಯೊಂದು ಪ್ರವೇಶದ ದೇವಾಲಯಗಳು ಕರ್ನಾಟಕದ 
ವಾಸ್ತುಶಿಲ್ಪಕ್ಕೆ ವೈಶಿಷ್ಠ್ಯ ಪೂರ್ಣ ಕೊಡುಗೆ ಎನಿಸಿದೆ.ದೇವಾಲಯಗಕ ರಚನೆಯ 
ಉದ್ದೇಶವೇನೆಂದರೆ ಧರ್ಮ. ಅರ್ಥ, ಕಾಮ. ಮೋಕ್ಷ ಎಂಬ ಪ್ರಾಪಂಚಿಕ ಸುಖಗಳು ಮಾನವನ 
ಪೂರ್ಣ ವಿಕಾಸಕ್ಕೆ ಬಹುಮುಖ್ಯವಾದುದೆಂದು ಪ್ರಾಚೀನವಾದ ನಂಜಕೆಯಾಗಿದ್ದು ಮತ್ತು 
ಭಾರತೀಯರಲ್ಲರುವ ಆಧ್ಯಾತ್ಮಿಕ ಭಾವನೆಯ ಕಾರಣವಾಗಿ ನಮ್ಮ ಸಂಸ್ಕೃತಿಗೆ 
ದೇವಾಲಯಗಳು ಪರಮೋಚ್ಯ ಆಲಯಗಳಾದವು. ಆತ್ಮನಿಗೆ ಶರೀರವು ಹೇಗೆ ಮನೆಯೋ 
ಹಾಗೆ ಈ ಪಕೃತಿಯೇ ಆಲಯವಪೆಂಬಂತೆ ದೇವಾಲಯದ ಕೆಲವು ಭಾಗಗಳಗೆ ಮಾನವ 
ಶರೀರದ ಭಾಗಗಳ ಹೆಸರುಗಳನ್ನು ಬಳಸಿರುವುದು ಕಂಡುಬರುತ್ತದೆ. 


ಭಾರತದ ಸಾಮ್ರಾಜ್ಯ ಯುಗಕ್ಕೆ ಬಂದರೆ ರಾಜರುಗಳು ತಮ್ಮ ವಿಜಯದ ಪ್ರತೀಕವಾಗಿ 
ದೇವಲಯಗಳನ್ನು ಕಲ್ಟಸುತ್ತಿದ್ದರು. ಹೀಗೆ ಸುಖಃ, ಶಾಂತಿ, ಪೇಣ್ಯ ವಿಜಯದ ಪ್ರತೀಕಗಳು 


ದೇವಾಲಯಗಳು. ರಚನೆಯ ಪಮುಖ ಉದ್ದೇಶಗಳಾಗಿರುವಂತೆ ತೋರುತ್ತದೆ. ಈ 


17 


ಹಿನ್ನೆಲೆಯಿಂದ ದೇವಾಲಯಗಳ ಬೆಳವಣಿಗೆಯನ್ನು ಚನ್ನರಾಯಪಟ್ಟಣ ತಾಲೂಕಿನ ಪ್ರಸ್ತುತ 
ಸಂಶೋಧನೆಯನ್ನು ನಡೆಸಲಾಗಿರುತ್ತದೆ. 


ಅಧ್ಯಯನದ ಉದ್ದೇಶಗಳು 


ಯಾವುದೇ ಒಂದು ಪ್ರದೇಶದ ಅಥವಾ ಪ್ರಾಂತ್ಯದ ಇತಿಹಾಸವೆಂದರೆ ಆ ಪ್ರಾಂತ್ಯವನ್ನು 
ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಆಡಳತ ನಡೆಸಿದ ರಾಜರುಗಳ ಇತಿಹಾಸವೆಂದು 
ಬಹುವಾಗಿ ಬಚೆಕವಣಿಗೆಯಾಗಿರುವುದು ಕಂಡು ಬರುತ್ತದೆ. ಒಂದು ರಾಷ್ಟ್ರದ ನಿಜವಾಧ 
ಇತಿಹಾಸವನ್ನು ತಿಆಯಬೇಕಾದರೆ, ಇಲ್ಲಯ ಜನರು ಆಯಾಕಾಲದಿಂದ ಬದುಕಿದ ರೀತಿ. 
ಅವರುಗಳು ಅನುಸರಿಸಿದ ಧರ್ಮ ಅಂದಿನ ಜನಸಾಮಾನ್ಯರ ಇತಿಹಾಸವಾಗಿರುತ್ತದೆ. 
ಕರ್ನಾಟಕದಲ್ಲ ಕಂಡು ಬರುವಂತಹ ಜಲ್ಲೆಗಳಕ ಹಾಸನ ಜಲ್ಲೆಯು ಪ್ರಮುಖವಾದ 
ಜಲ್ಲೆಯಾಗಿದೆ. 


ಹಾಸನಜಲ್ಲೆಯಲ್ಲ ಒಟ್ಟು ಆ ತಾಲೂಕು ಕೇಂದ್ರಗಳವೆ. ಅವುಗಳು ಯಾವುವು ಎಂದರೆ 
ಆಲೂರು, ಅರಸೀಕೆರೆ, ಅರಕಲಗೂಡು, ಹಾಸನ, ಬೇಲೂರು, ಸಕಲೇಶಪುರ, 
ಹೊಳೇನರಸೀಪುರ ಮತ್ತು ಚನ್ನರಾಯಪಟ್ಟಣ ಪ್ರಮುಖ ತಾಲೂಕು ಕೇಂದಗಳಾಗಿವೆ. " ಆದರೆ 
ಸಂಶೋಧನಾ ದೃಷ್ಟಿಬುಂದ ಚನ್ನರಾಯಪಟ್ಟಣ ತಾಲೂಕಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಈ 
ಭಾಗದ ಪ್ರಾಗೈತಿಹಾಸಿಕ ಕಾಲದಿಂದ ಹಿಡಿದು ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಹಾಸನಜಲ್ಲೆ ಹಾಗೂ ಸಂಶೋಧನಾ ಕ್ಷೇತ್ರವಾಗಿರುವ 
ಚನ್ನರಾಯಪಟ್ಟಣದಲ್ಲ ಮೌರ್ಯ ಅರಸರು. ತಲಕಾಡಿನ ಗಂಗರು. ಕದಂಬರು. ರಾಷ್ಟ್ರಕೂಟ, 
ಬಾದಾಮಿ ಮತ್ತು ಕಲ್ಯಾಣದ ಚಾಲುಕ್ಯರು. ಚೆಂಗಾಕ್ಮರ, ಕೊಂಗಾಜ್ಯ್ಞ; ಹೋೊಯ್ದಳ, 
ವಿಜಯನಗರದ ಅರಸರು, ಮೈಸೂರು ಒಡೆಯರ್‌, ಹೈದರ್‌ ಆಅ. ಟಪ್ಟುಸುಲ್ದಾನ್‌ ಇವರುಗಳು 
ಅಲ್ಲದೆ ಇನ್ನಿತರ ರಾಜರುಗಳು ಸ್ಥಳೀಯ ಸಾಮಂತ ಮನೆತನದವರು ಈ ಭಾಗದಲ್ಲೂ 
ರಾಜಕೀಯವಾಗಿ ಆಡಳತವನ್ನು ನಡೆಸಿರುತ್ತಾರೆ. 


ಈ ತಾಲೂಕಿನಲ್ಲ ಕಂಡು ಬರುವ ದೇವಾಲಯಗಳು ನಾಡಿನ ಸಾಂಸ್ಕೃತಿಕ ಕೇಂದ್ರಗಳು, 
ಇವುಗಳು ಪ್ರಾಂತ್ಯದ ಸಂಸ್ಕೃತಿಯ ರಚನೆಯಲ್ಲ ದೇವಾಲಯಗಳ ಪಾತ್ರ ಅತ್ಯಂತ 
ಪರಿಪೂರ್ಣತೆಯನ್ನು ಹೊಂದಿವೆ. ಪ್ರಾಚೀನ ಕಾಲದ ಜನರು ತಮ್ಮ ದಿನ ನಿತ್ಯದ ಬದುಕಿನಲ್ಲ 
ಕೆಲವೊಂದು ಆಯಾಮಗಳನ್ನು ಅಲ್ಲದೆ ದೇವರ ನಂಜಕೆ ಪ್ರೀತಿಯನ್ನು ಪಡೆದುಕೊಂಡು 


18 


ಸಮಾಜದಲ್ಲೂ ಒಂದು ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡಿದ್ದಾರೆ. ದೇವ-ದೇವತೆಯನ್ನು 
ಇರಿಸುವ ಕಟ್ಟಡವನ್ನು ದೇವಸ್ಥಾನವೆಂದು ಕರೆಯಲಾಗಿದೆ. 


ಪ್ರಾಚೀನ ಪರಂಪರೆಯನ್ನು ಗಮನಿಸಿದರೆ ಭಾರತದಲ್ರ ವೈವಿಧ್ಯಮಯ 
ಸಮುದಾಯಗಳು. ಪಂಗಡಗಳು ಕಂಡು ಬರುತ್ತವೆ. ಆಯಾ ಸೆಮುದಾಯಗಳರುವ 
ಭೌಗೋಳ೪ಕ ಹಿನ್ನೆಲೆಯ ಪರಿಸರದ ಅನೇಕ ವೈಧಿಕ ಧರ್ಮಗಳವೆ. ಹಾಗೆಯೇ ಆಯಾ 
ಧರ್ಮಗಳಗೆ ಪೂರಕವಾಗಿ ದೇವಾಲಯಗಳನ್ನು ನಿರ್ಮಿಸಿರುತ್ತಾರೆ. ಈ ಹಿನ್ನೆಲೆಬುಂ೦ದ 
ದೇವಾಲಯಗಳಗೆ ಪ್ರಾಚೀನ ಕಾಲದಿಂದಲೂ ಸಮಾಜದಲ್ಲ ವಿಶಿಷ್ಠ ಮಹತ್ವದ ಸ್ಥಾನವಿದೆ. 
ಪ್ರಾಚೀನ ಅರ್ವಾಚೀನ ಕಾಲಘಟ್ಟದಲ್ಲ ದೇವಾಲಯಗಳು ಕೇವಲ ಧಾರ್ಮಿಕ 
ಕೇಂದ್ರಗಳಾಗಿರುವುದು. ಅಲ್ಲದೆ ಸಾಮಾಜಕ ಜೀವನದ ಭಾಗಗಳಾಗಿ ಕೆಲಸ ಕಾರ್ಯವನ್ನು 
ಮಾಡುತ್ತಿರುವುದು ಕಂಡುಬಂದಿದೆ. ಅವುಗಳು ಸಾಮಾಜಕ ಕೇಂದ್ರಗಳಾಗಿ ಜನತೆಗೆ 
ವಿದ್ಯೆಯನ್ನು ಕಅಸುವ ಪಾಠ ಶಾಲೆಯಾಗಿ ಮಹತ್ತರವಾದ ಕೆಲಸವನ್ನು ನಿರ್ವಹಿಸಿವೆ. ಆ 
ಮೂಲಕ ಜನ ಸಾಮಾನ್ಯರನ್ನು ಒಂದು ಕಡೆ ಸೇರಿಸಿ ಆಯಾ ಧರ್ಮ ಪ್ರಸಾರವನ್ನು 
ಕೈಗೊಂಡಿರುವುದು ತಿಆದುಬರುತ್ತದೆ. 


ದೇವಸ್ಥಾನಗಳಲ್ಲ ವಾಸ್ತು ಕಲೆಯನ್ನು ಉನ್ನತ ಮಟ್ಟದಲ್ಲ ಬೆಳೆಸಿರುವುದಕ್ಷೆ ಹಲವಾರು 
ರೀತಿಯ ಶಾಸನಗಳು, ಸಾಹಿತ್ಯ ಗ್ರಂಥಗಳು ಅಂದಿನ ಕಾಲದ ಇತಿಹಾಸವನ್ನು ಒದಗಿಸುತ್ತದೆ. 
ದೇವಲಯಗಳನ್ನು ಗಮನಿಸಿದರೆ ವಿವಿಧ ರೀತಿಯ ಶಿಲ್ಪ ಕಲೆಯನ್ನು ಗುರುತಿಸಬಹುದು. 
ಅದರ ದೇವನು ದೇವತೆ, ರಾಜ ಮಹಾರಾಜರು, ವಿವಿಧ ಭಂಗಿಯ ಸ್ತ್ರೀಯರು. 
ಸಂಗೀತಗಾರರು, ನೃತ್ಯಗಾರರು ಮುಂತಾದ ವಿಭಿನ್ನ ಕಲೆಗಳು ಮೂಡಿಬಂದಿರುತ್ತವೆ. ಪ್ರಾಚೀನ 
ಕಾಲದ ಸಂಸ್ಕೃತಿಯನ್ನು ತಿಆಸುವ ದೇವಸ್ಥಾನಗಳು ಪುರಾತನ ಚರಿತ್ರೆಯ ಮೂಲಗಳಾಗಿವೆ. 
ಈ ರಠತಿಯ ಪಕೆಯುಳಕೆಯ ಬೆಕವಣಿಗೆಬುಂದ ನಮ್ಮ ಪ್ರಾಚೀನ ಸಂಸ್ಕೃತಿಯ 
ವೈವಿಧ್ಯತೆಯ ಆಯಾಮಗಳನ್ನು ತಿಅದುಕೊಳ್ಳಲು ಸಹಾಯಕವಾಗಿದೆ. ಮನುಷ್ಯನು ಈ 
ಭೂಮಿಯಲ್ಲ ಕಂಡು ಬರುವ ಹಲವಾರು ವಿಸ್ಕಯಗಳಗೆ ಬೆದರಿದರೂ ಈ ಬೆದರಿಕೆಯ 
ಆತಂಕದಿಂದ ಎದುರಿಸುವಾಗ ಅವರ ಕಲ್ಲನೆಗೆ ಭಯ ಅಲ್ಲದೆ ಭಕ್ತಿಗಕ ನೆಲೆಯು 
ಪ್ರಾರಂಭಗೊಂಡಿತು. ಈ ರೀತಿಯ ಭಯ ಮತ್ತು ದೇವಭಕ್ತಿಯ ನೆರಆಳನ್ಲ ಜವ ಪಡೆದು 
ದೇವರು ಮತ್ತು ಅದಕ್ಷೆ ಬೇಕಾದ ಒಂದು ನೆಲೆಯನ್ನು ಪಡೆದುಕೊಂಡರು. ಆ ನೆಲೆಗಕೇ ಇಂದು 
ದೇವಾಲಯಗಳು ಎಂದು ಎನಿಸಿಕೊಂಡಿವೆ. 


19 


ಹೀಗೆ ಹುಣ್ಣಬೆಳೆದ ದೇವಸ್ಥಾನಗಳು ಕಾಲಕ್ರಮೇಣ ಬಗಿ ಬಗೆಯ ವಿನ್ಯಾಸಗಳ೦ದ 
ವೈವಿದ್ಯಮಯ ಆಕಾರ ಪಡೆದುಕೊಂಡಿದ್ದು, ನಮ್ಮ ಸಂಸ್ಕೃತಿಯ ವಿಕಾಸವೆಂದು 
ಕರೆಯಲಾಗುತ್ತದೆ.” ಈ ರೀತಿಯ ಸಾಂಸ್ಕೃತಿಕ ವಿಷಯಗಳ ವಿಶ್ಲೇಷಣೆಯ ಕಾರ್ಯದಲ್ಲ 
ತೊಡಗಿದಾಗ ದೇವಸ್ಥಾನಗಳು ಮೂಲ ಆಕಾರಗಳಾಗಿ ಅಂದಿನ ಸಾಮಾಜಕ, ರಾಜಕೀಯ, 
ಧಾರ್ಮಿಕ ವಿಷಯಗಳನ್ನು ತಿಆಸುವಲ್ರ್ಲ ಮಹತ್ತ ಪೂರ್ಣವಾದ ಪಾತ್ರ ವಹಿಸುತ್ತದೆ. ಪ್ರಾಚೀನ 
ಕಾಲದಿಂದಲೂ ಧರ್ಮ ಮತ್ತು ದೇವಸ್ಥಾನಗಳ ಸಂಬಂಧ ವಿಶೇಷವಾದದ್ದು. ಇವೆರಡು 
ಭಾವನೆಗಳು ಅಮೋಫವಾದದ್ದು. ಆಯಾ ಧರ್ಮಗಳು ಬೆಳವಣಿಗೆಯಾಗಿವೆ ಎಂಬುದಕ್ಕೆ 


ಆಧಾರಗಳಅಲ್ಲ. 


ಭಾರತದ ಅದರಲ್ಲೂ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಪರಿಸರದಲ್ಲ ಧರ್ಮ ಮತ್ತು 
ದೇವಾಲಯಗಳ ಬೆಳವಣಿಗೆಯ ಚರಿತ್ರೆಯನ್ನು ಗಮನಿಸಿದರೆ ಈ ಮೇಲಅನ ಅಂಶ ಸ್ಥಷ್ಣವಾಗಿ 
ತಿಆದುಬರುತ್ತದೆ. ಏಕೆಂದರೆ ಒಂದು ಧರ್ಮಕ್ಕೆ ಪೂರಕವಾಗಿ ಒಂದು ದೇವಾಲಯ 
ನಿರ್ಮಾಣವಾಗಿರುವುದು ತಿಆದುಬರುತ್ತದೆ. ಈ ಹಿನ್ನೆಲೆಯಿಂದ ಈ ಭಾಗದಲ್ಲಿ ಶೈವ, ವೈಷ್ಣವ. 
ಜೈನ. ಬೌದ್ಧ, ಇಸ್ಲಾಂ, ಕೈಸ ಇನ್ನೂ ಮೊದಲಾದ ಧರ್ಮಗಳಗೆ ದೇವಸ್ಥಾನಗಳು ಆಯಾ 
ಭಾಗದಲ್ಲ ಬೆಕೆದುಬಂದವು. ಆಯಾ ದೇವಾಲಯಗಳಗೆ ತನ್ನದೇ ಆದಂತಹ ಧರ್ಮದ ದೇವರು 
ಹಾಗೂ ಸಮುದಾಯ (ಜನಾಂಗ) ಬೆಳೆದಿರುವುದು ಪ್ರಾಚೀನ ಕಾಲದಿಂದಲೂ ಕಂಡುಬರುತ್ತದೆ. 
ದೇವಾಲಯಗಳ ಚಾರಿತ್ರಿಕ, ಸಾಂಸ್ಕೃತಿಕ ವಿಚಾರಗಳನ್ನು ಅಭ್ಯಾಸ ಮಾಡುವ ಒಂದು 
ಪ್ರಾಂತ್ಯದ ಸಂಸ್ಕೃತಿಯ ಪರಂಪರೆಯನ್ನು ತಿಆಯಬಹುದಾಗಿದೆ. ಭಾರತದಾದ್ಯಂತ ಹಾಗೂ 
ಕರ್ನಾಟಕದ ಪರಂಪರೆಯನ್ನು ಗಮನಿಸಿದರೆ ಹಾಸನ ಜಲ್ಲೆಯಲ್ಲಯೂ ಆಯಾ ಧರ್ಮ 
ಪೋಷಣಿೆಯಲ್ಲ ಬೆಳೆದು ವೈಶಿಷ್ಟ್ಯಗಳೂಂದಿಗೆ ಅಸ್ತಿತ್ಯವನ್ನು ಪಡೆದುಕೊಂಡು ಸಮಾಜದಲ್ಲ 
ಸಾಮಾಜಕ ಜೀವನದ ಮೇಲೆ ಗಾಢವಾದ ಪಭಾವವನ್ನು ಜೀರಿತ್ತು ಎಂಬುದು ಹಾಸನ 
ಜಿಲ್ಲೆಯಾದ್ಯಂತ ಕ೦ಡು ಬರುವ ದೇವಾಲಯಗಳಂದ ನಿರ್ಧರಿಸಬಹುದಾಗಿದೆ. ಹಾಸನ ಜಲ್ಲೆಯ 
ಚನ್ನರಾಯಪಟ್ಟಣ ತಾಲೂಕಿನ ಶಾಸನಗಳ ಒಂದು ಸಾಂಸ್ಕೃತಿಕ ಅಧ್ಯೇಯನದಲ್ಲ ರಾಜಕೀಯ 
ಕ್ಷೇತ್ರದಲ್ಲೂ ಅಲ್ಲದೆ ಧಾರ್ಮಿಕ ಸಂಘರ್ಷಗಳು ಆಗಿದ್ದವೂ ಎಂಬುದನ್ನು ಕಾಣಬಹುದಾಗಿದೆ. 
ಚನ್ನರಾಯಪಟ್ಟಣ ತಾಲೂಕಿನಲ್ಲ ಕಂಡು ಬರುವ ಪ್ರಾಚೀನ ಕಾಲಕ್ಷೆ ಸೇರಿಸಬಹುದಾದ 
ಅವಶೇಷಗಳ ಅಧ್ಯಾಯನದ ಸಹಾಯದಿಂದ ಮಾನವನ ಗತಕಾಲದ ಸಂಸ್ಕೃತಿಯ ವಿವಿಧ 
ಮುಖಗಳನ್ನು ವಿವೇಚಿಸುವ ವಿಚಾರ ಆಗಿರುತ್ತದೆ. ಮನುಷ್ಯನು ತನ್ನ ಜೀವನದ ಬದುಕಿಗಾಗಿ 


20 


ಮತ್ತು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಳಾಗಿ ಉದ್ದೇಶ ಪೂರ್ವಕವಾಗಿ ರಚಿಸಿದ ಅಥವಾ 
ಉಪಯೋಗಿಸಿದ ವಸ್ತುಗಳು ಅವುಗಳ ಅವಶೇಷಗಳು ಪ್ರಾಚ್ಛವಸ್ಸುಗಳೆಂದು ಕರೆಯಲಾಗಿದೆ. 


ಚನ್ನರಾಯಪಟ್ಟಣದ ಪ್ರದೇಶದಲ್ಲನ ಕೆಲವೊಂದು ನೆಲೆಯಲ್ಲ ಪ್ರಾಚೀನ 
ಅವಶೇಷಗಳನ್ನು ಕಾಣಬಹುದಾಗಿದೆ. ಯಾವುದೇ ಒಂದು ಇತಿಹಾಸವನ್ನು ರಚಿಸಖೇಕಾದರೆ 
ಕಜಕೆದುಕೊಂಡಿರುವಂತಹ ಅಥವಾ ಬಟ್ಟು ಹೋಗಿರುವಂ೦ತಹ ಭಾಗಗಳನ್ನು ಮತ್ತೆ 
ಪಡೆದುಕೊಳ್ಳಬಹುದಾಗಿರುತ್ತದೆ. ಆದಕಾರಣ ನನ್ನು ಸಂಶೋಧನಾ ಕ್ಷೇತ್ರಕಾರ್ಯದಿಂದ 
ಪ್ರಾಚ್ಛವಶೇಷಗಳನ್ನು ವಾಸ್ಸು ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆಹಾಕ ತನ್ನು 
ಈ ಪಬಂಧದಲ್ಲ ತಿಃಸಲಾಗುವುದು. ನನ್ನ ಕ್ಷೇತ್ರಕಾರ್ಯದಿಂದ ಚನ್ನರಾಯಪಟ್ಟಣ ಪ್ರದೇಶದಲ್ಲ 
ದೊರೆಯುವ ಪ್ರಾಚ್ಯ ಅವಶೇಷಗಳನ್ನು ಆಧಾರವಾಗಿಟ್ಟುಕೊಂಡು ಪಬಂಧವನ್ನು ರಚಿಸಲಾಗಿದೆ. 


ಚನ್ನರಾಯಪಟ್ಟಣದ ಇತಿಹಾಸವನ್ನು ಪುನರ್‌ ರಚನೆಯಲ್ಲ ಮಹತ್ವದ ಪಾತ್ರವನ್ನು 
ವಹಿಸಿರುವ ಪುರಾತನ ಅವಶೇಷಗಳನ್ನು ವಿವಿಧ ಶಾಖೆಗಳ೦ದ ಅಧ್ಯಯನ ಮಾಡಲಾಗುತ್ತದೆ. 
ಪ್ರಾಚೀನ ಭಾರತದಲ್ಲ ಅದರಲ್ಲೂ ಕ್ರಿ.ಶ.ದ ಇತೀಚನ ಶತಮಾನಗಕಲ್ಲ ರಾಜ ಮಹಾರಾಜರಿಗಿದ್ದ 
ಸ್ಥಾನಮಾನಗಳನ್ನು ಗಮನಿಸಿದರೆ ಅಂದಿನ ದೊರೆಗಳ ಇತಿಹಾಸ ಒಂದು ರೀತಿಯಲ್ಲ ನಮ್ಮ 
ಸ್ಥಳೀಯ ಪ್ರಾಂತ್ಯದ ಇತಿಹಾಸವಾಗಬಹುದು. ಅಲ್ಲದೆ ಎಲ್ಲಾ ದೇಶಗಳಂತೆ ನಮ್ಮಲ್ಲಯೂ 
ನಾಡಿನ ಇತಿಹಾಸವನ್ನು ಆಯಾ ಘಫಟ್ಟಗಳಾಗಿ ಬೀರೆ ಬೀರೆ ಮಾಡಲು ರಾಜ ಮನೆತನಗಳು 
ನಮಗೆ ಸಹಕಾರಿಯಾಗಿವೆ. ಹಾಸನ ಜಲ್ಲಿಯ ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲನ 
ಹಲವಾರು ಪ್ರಾಂತ್ಯಗಳು ಪುರಾತತ್ವ ಪುರಾವೆಗಳು ದೇವಾಲಯಗಳು, ಶಾಸನಗಳು ಇನ್ನಿತರ 
ಹೊಸ-ಹೊಸ ಅಧ್ಯಯನ ದೃಷ್ಟಿಯಿಂದಲೂ ಕುಂಠಿತವಾಗಿದೆ. ಈ ಹಿನ್ನೆಲೆಯಬುಂದ 
ಅವುಗಳೆಲ್ಲವನ್ನೂ ಪರಿಪೂರ್ಣವಾದ ಸಮರವಾದ ಒಂದು ಅಧ್ಯಯನವನ್ನು ಕೈಗೊಂಡು 
ಮಾಹಿತಿ ಸಂಗ್ರಹಿಸಿ ಎಲ್ಲಾ ವಿಚಾರವನ್ನು ಒಂದೆಡೆ ಸೇರಿಸುವುದೇ ಪ್ರಸ್ತುತ ನನ್ನ 


ಸಂಶೋಧನೆಯ ಪ್ರಬಂಧದ ಮೂಲ ಉದ್ದೇಶವಾಗಿದೆ. ” 


ಪ್ರಸ್ತುತ ಅಧ್ಯಯನದ ವ್ಯಾಪ್ತಿಯು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ಪ್ರದೇಶ ದಲ್ಪ್ಲನ 
ವ್ಯಾಪ್ತಿಗೆ ಒಳಪಣ್ಣರುತ್ತದೆ. ಈ ತಾಲೂಕಿನ ಬಹುತೇಕ ಪ್ರದೇಶದಲ್ಲ ಊರುಗಳಲ್ಲ ಪ್ರಾಚೀನ 
ಕಾಲದ ಮಾನವನು ಬದುಕಿ ವಾಸಿಸಿರುವ ನೆಲೆಗಳಂದ ಹಿಡಿದು ಇಲ್ಪ್ಲಯ ತನಕ ಹಲವಾರು 
ವಿವಿಧ ರೀತಿಯ ಮಾಹಿತಿಗಳು ಹಾಗೂ ಇದರ ಪ್ರಾಚೀನತೆಯನ್ನು ಗಮನಿಸಿದರೆ ಈ ಭಾಗದಲ್ಲೂ 


21 


ಶಾಸನಗಳು. ದೇವಾಲಯಗಳು. ಬಸದಿಗಳು. ಮೂರ್ತಿಶಿಲ್ಲಗಳು. ಸ್ಕಾರಕ ಶಿಲ್ಪಗಳು. ಲೌಕಿಕ 
ವಾಸ್ತು ರಚನೆ ಇನ್ನಿತರ ಆಚರಣಿ ಕೆಲವು ಸಂಸ್ಕೃತಿಗಳು ಹೀಗೆ ಅನೇಕ ರೀತಿಯ ವಿವಿಧ 
ಪ್ರಾಚ್ಛಾವಶೇಷಗಳು ಸಮರ್ರ ವಿವರಣಿಯನ್ನು ಒಳಗೊಂಡಿರುತ್ತದೆ. ಸಾಂಸ್ಕೃತಿಕವಾಗಿ 
ಚನ್ನರಾಯಪಟ್ಟಣ ತಾಲೂಕು ಒಂದು ಶ್ರೀಮಂತ ತಾಲೂಕು ಆಗಿದೆ. ಕ್ರಿಪೂರ್ವದಲ್ಲ 
ಮೌರ್ಯರ ಕಾಲದಿಂದಲೂ ಹೆಸರುಗಳಸಿದೆ. ನಂತರ ಗಂಗರ, ಹೊಯ್ದಕ, ಚೋಳರ, 
ವಿಜಯನಗರ ಅರಸರು. ಮೈಸೂರು ಒಡೆಯರ್‌ ಇನ್ನಿತರ ಸ್ಥಳೀಯ ರಾಜವಂಶದವರು ಇಲ 
ರಾಜ್ಯಭಾರ ಮಾಡಿರುವುದು ತಿಆದುಬರುತ್ತದೆ. ಈ ತಾಲೂಕಿನ ಪಮುಖ ದೇವಾಲಯಗಳ 


ಚಿತ್ರಣವನ್ನು ಸಹ ಇಲ್ಲ ನೀಡಲಾಗಿರುತ್ತದೆ. "' 
ಅಧ್ಯಯನದ ವಿಧಾನ 


ನನ್ನ ಈ ಸಂಶೋಧನಾ ಕ್ರಮದಲ್ಲ ಪ್ರಬಂಧವನ್ನು ತಯಾರಿಸಲು ಈ ಕೆಕಕಂಡ 
ರೀತಿಯಲ್ಲ ವಿಧಾನ ಕ್ರಮದಲ್ಲ ಅನುಸರಿಸಲಾಗಿರುತ್ತದೆ. ಪ್ರಸ್ತುತ ಪಬಂಧದ ಸಿದ್ದತೆಯಲ್ರ ಕೆಲವು 
ಹೊಸ-ಹೊಸ ಪ್ರಯೋಗಗಳನ್ನು, ವಿಧಾನಗಳನ್ನು ಬಳಸಲಾಗಿರುತ್ತದೆ. ಹಾಸನ ಜಲ್ಲೆಯ 
ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲನ ಆಯಾ ಗ್ರಾಮದ ಸಂಸ್ಕೃತಿ ಪ್ರಾಚೀನ ಪರಂಪರೆ, 
ಶಾಸನಗಳು, ದೇವಾಲಯಗಳು. ಬಸದಿಗಳು, ಶೈವ. ವೈಷ್ಣವ, ಜೈನ, ಮುಸ್ಸಿಂ. ಕೈಸ್ತ. ಇನ್ನಿತರ 
ಧರ್ಮಗಳ ಬಿಳವಣಿಗೆ ರಾಜಕೀಯ ಸಂಬಂಧ ಭೌಗೋಆಕ ಲಕ್ಷಣಗಳನ್ನು ಈಗಾಗಲೇ 
ಪ್ರಕಟವಾಗಿರುವ ಕೃತಿಗಳು ಮತ್ತು ಲೇಖನಗಳನ್ನು ಸುವ್ಯವಸ್ಥಿತವಾಗಿ ಸಂಗ್ರಹಮಾಡಿ 
ಅದರೊಂದಿಗೆ ಆಕರ ಗ್ರಂಥಗಳ ಪಟ್ಲಯನ್ನು ತಯಾರಿಸಿಕೊಂಡು ಸಮಗ್ರ ಚನ್ನರಾಯಪಟ್ಟಣ 
ತಾಲೂಕಿನಲ್ಲ ಕಂಡು ಬರುವ ಪಮುಖ ಹಾಗೂ ಪ್ರಮುಕವಲ್ಲದ ದೇವಾಲಯಗಳನ್ನು 
ಅಭ್ಯಾಸಿಸಿ ಒಂದು ಸಾಂಸ್ಕೃತಿಕ ಚಿತ್ರವನ್ನು ಒದಗಿಸಲಾಗುವುದು. ಈ ತಾಲೂಕಿನ ಎಲ್ಲಾ 
ಪಮುಖ ಊರುಗಳ ಕ್ಷೇತ್ರ ಕಾರ್ಯವನ್ನು ಕೈಗೊಂಡು ಅವುಗಳ ಸನ್ನಿವೇಶಕ್ಷೆ ಹಾಗೂ 
ಸಂದರ್ಭಕ್ಕೆ ತಕ್ಕಂತೆ ವಿವಿಧ-ವಿಭನ್ನ ಛಾಯಾಚಿತ್ರಗಳನ್ನು ನೀಡಿ ದಾಬಲೆಗಳನ್ನು 
ದಾಖಲಸಿ ಕೊಂಡು ತಾಲೂಕಿನಾದ್ಯಂತ ಕಂಡುಬರುವ ದೇವಲಯಗಳ ಒಳಭಾಗವನ್ನು ಅಂದರೆ 
ಮೂಲದೇವಾಲಯದ ಭಾಗವಾದ ಗರ್ಭಗೃಹದಿಂದ ಹಿಡಿದು ಮುಖಮಂಟಪದವರೆಗೆ 
ತದನಂತರ ಹೊರಭಾಗ ಅಂದರೆ ಅಧಿಷ್ಠಾನದಿಂದ ಕಳಶದವರೆಗೆ ಕಂಡು ಬರುವ ವಿವಿಧ 
ಭಾಗಗಳ ವಾಸ್ತು ವಿವರಣಿಯನ್ನು ನೀಡಲಾಗುತ್ತದೆ.ದ 


ದೇವಾಲಯಗಕಲ ಮತ್ತು ಅವುಗಳ ಸುತ್ತ-ಮುತ್ತಅನ ಪರಿಸರದಲ್ಲ ಕಂಡು ಬರುವ 
ಶಿಲ್ಪಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಅವುಗಳ ವಿವಿಧ ಬಗೆಗಳಲ್ಪ್ಲ ವಿಂಗಡಿಸಿ 


22 


ಅವುಗಳ ವಿವರಣಿಗಳೊಂದಿಗೆ ವಿವರಿಸಲಾಗಿದೆ. ಅಲ್ಲದೆ ದೇವಾಲಯಗಳ ಜೊತೆಯಲಿ ಸಿಕ್ಕಿದ 
ಶಾಸನಗಳ ವಿವರಣಿಯನ್ನು ಸಹ ಒದಗಿಸಲಾಗಿರುತ್ತದೆ. ಜಾನಪದೀಯ ದೃಷ್ಟಿಯ 
ಹಿನ್ನೆಲೆಬುಂದ ತಾಲೂಕಿನ ಪ್ರಾಚೀನ ಪರಂಪರೆಗೆ ಪೂರಕವಾಗಿಯೇ ಕರ್ನಾಟಕದಲ್ಲಯೇ 


ಹೆಸರು ಪಡೆದಿರುವ ಒಂದು ಸುಂದರ ತಾಣವಾಗಿದೆ. 


ಒಲ್ಲಾರೆಯಾಗಿ ಅಧ್ಯಯನದ ಮೂಲ ಉದ್ದೇಶವೇನೆಂದರೆ ಚನ್ನರಾಯಪಟ್ಟಣ 
ತಾಲೂಕಿನ ಪದೇಶದಲ್ಲನ ಮೂಲ ಅಂಶವಾಗಿದ್ದರೂ ಸಹ ಅಂದಿನ ಕಾಲದ ರಾಜರುಗಳ 
ಕಾಲದ ಆಳ್ವಿಕೆಯನ್ನು ಈ ಭಾಗದಲಿ ಅಲ್ಲದೆ ಇನ್ನಿತರ ಭಾಗದ ರಾಜರುಗಳು ಇಲ್ಲ ಆಳ್ವಕೆ 
ನಡೆಸಿರುವ ಮಾಹಿತಿಯನ್ನು ಸಹ ನೀಡಲಾಗಿರುತ್ತದೆ. ತಾಲೂಕಿನ ಕೆಲವೊಂದು ಊರಿನಲ್ಲ 
ಆಳ್ವಕೆ ನಡೆಸಿದ ರಾಜಮನೆತನದವರ ಶಾಸನಗಳ ಆಧಾರದ ಮೇಲೆ ಅಧ್ಯಯನವನ್ನು 
ನಡೆಸಲಾಗಿರುತ್ತದೆ. ದೇವಾಲಯಗಕ ವಾಸ್ತು ಶಿಲ್ಪ್ಲಗಳಲ್ಲದೆ ಜಡಿ ಪಿಲ್ಲಗಕಾದ ಇನ್ನಿತರ 
ಕಿಲ್ಪ್ಲಕಲೆಗಳ ಅಧ್ಯಯನ ಮತ್ತು ಅವುಗಳ ಸುಂಸ್ಕೃತಿ ವಿಶೇಷವಾದದ್ದು. ಈ ರೀತಿ ಸಂಗ್ರಹಿತವಾದ 
ಎಲ್ಲಾ ಆಕಾರಗಳನ್ನು ವಿಶ್ಲೇಷಿಸಿ ವಿವರಣಿಯ ವರದಿಯನ್ನು ತಯಾರಿಸಲಾಗಿರುತ್ತದೆ. 


ಈ ಮೇಲಅನ ಎಲ್ಲಾ ವಿವಿಧ ಅಂಶಗಳಗೆ ಸಂಬಂಧಪಟ್ಟಂತೆ ರಂಥಗಳ ಪಟ್ಟಿಯನ್ನು 
ತಯಾರಿಸಲಾಗಿದ್ದು ಅವುಗಳನ್ನು ಸಹ ನೀಡಲಾಗಿರುತ್ತದೆ. ಅದು ಇನ್ನಿತರ ಸಂಸ್ಕೃತಿ ಪರಂಪರೆಗೆ 
ಪೂರಕವಾದ ಮಾಹಿತಿಯನ್ನು ಸಹ ನೀಡಲಾಗಿರುತ್ತದೆ. ಇದು ಅಲ್ಲದೆ ಕೆಲವೊಂದು ಛಾಯಾ 
ಚಿತ್ರಗಳನ್ನು ನೀಡಲಾಗಿರುತ್ತದೆ. ಕ್ಷೇತ್ರ ಕಾರ್ಯದಲ್ಲ ದೊರೆತಿರುವ ಪ್ರಾಚ್ಯ ವಸ್ತುಗಳನ್ನು ಹಾಗೂ 
ಆಕರಗಳನ್ನು ಅವಲಂಭಸಿ ಪ್ರಸುತ ಈ ಒಂದು ಸಂಶೋಧನಾ ವರದಿಯನ್ನು 
ತಯಾರಿಸಲಾಗಿರುತ್ತದೆ. ಪ್ರತಿಯೊಂದು ಗ್ರಾಮಗಕಲ್ಲ ಕಂಡುಬರುವ ದೇವಾಲಯಗಳ ವ್ಯವಸ್ಥಿತ 
ಅಧ್ಯಯನ ಪ್ರಚಅತವಿದ್ಧ ವಿವಿಧ ಬಗೆಯ ದೇವಾಲಯಗಳ ವಾಸ್ತು ಮಾದರಿಯನ್ನು ಗುರುತಿಸಿ 
ಅವುಗಳ ಲಕ್ಷಣಗಲನ್ನು ಕಂಡುಕೊಳ್ಳುವುದು. ಸ್ಮಾರಕ ಶಿಲ್ಪಗಳ ಕುರಿತಾಗಿ ವಿವರಣೆ ನೀಡುವಾಗ 
ಶಿಲ್ಲ ಫಲಕಗಳ ಮೇಲೆ ಕಂಡು ಬರುವ ಶಾಸನಗಳನ್ನು ಮೇಲೆ ಕಂಡು ಬರುವ ಶಾಸನಗಳನ್ನು 
ಗಣನೆಗೆ ತೆಗೆದುಕೊಂಡು ಅವುಗಳನ್ನು ವಿವಿಧ ಬಗೆಯಲ್ಪ್ಲ ವಿಂಗಡಿಸಿ ಅವುಗಳ 
ವಿವರಣೆಗಳೊಂದಿಗೆ ವಿವರಿಸಲಾಗಿರುತ್ತದೆ. ಒಟ್ಬಾರೆಯಾಗಿ ಸಚಿತ್ರವಾಗಿ ಪ್ರಬಂಧವನ್ನು 


ಬರೆಯಲು ಪ್ರಯತ್ನಿಸಲಾಗಿದೆ. ” 


23 


ಇಲ್ಲಯವರೆಗೂ ನಡೆದಿರುವ ಅಧ್ಯಯನಗಳ ಸಮೀಕ್ಷೆ 


ಹಾಸನ ಜಲ್ಲೆಯ ಅಲ್ಲದೆ ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲನ 
ಅಧ್ಯಯನಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಿವೆ. ಶಾಸನಗಳು, ದೇವಾಲಯಗಳು, 
ಸಾಹಿತ್ಯಕೃತಿಗಳು. ವಿದೇಶಿ ಪವಾಸಿಗರ ಬರವಣಿಗೆಗಳು ಹಾಗೂ ಇನ್ನಿತರ ಆಕರಗಳ ಮೂಲಕ 
ಕಂಡು ಬಂದಿರುವ ದೇವಾಲಯಗಳ ಬಗೆಗೆ ಮಾಹಿತಿ ರೂಪದಲ್ಲ ವಿವರಣೆಗಳನ್ನು 
ತಿಆಸಿಕೊಡುವ ಅಧ್ಯಯನಗಳು ನಡೆದಿವೆ ಆದರೆ ಒಟ್ದಾರೆಯಾಗಿ ಚನ್ನರಾಯಪಟ್ಟಣದ 
ಭೌಗೋಳಆಕ ವ್ಯಾಪ್ತಿಗೆ ಒಳಗೊಂಡಂತೆ ಸಾಂಸ್ಕೃತಿಕ ಮಹತ್ತವನ್ನು ಒಳಗೊಂಡಂತೆ, ಮಹತ್ತ 
ವಾಸ್ಸುಶಿಲ್ಲ, ಮೂರ್ತಿ ಶಿಲ್ಪದ ವೈಶಿಷ್ಟ್ಯಗಳನ್ನು ಅನುಲಕ್ಷಿಸಿ ವಿಶ್ಲೇಷಿಸುವ ಅಧ್ಯಯನಗಳು 
ಬಹುಶಃ ನಡೆದಿಲ್ಲವೆಂದು ಹೇಳಬಹುದಾಗಿದೆ. ” ಎಂ. ಚಿದಾನಂದ ಮೂರ್ತಿರವರ ಕನ್ನಡ 
ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಸಂಶೋಧನಾ ಪ್ರಾಸ್ತಾವಿಕವೆಂಬಂತೆ 
ದೇವಾಲಯಗಳ ಕುರಿತಾದ ಅಧ್ಯಯನ ನಡೆದಿದೆ ಅಲ್ಲದೆ ಕೆಲವು ನಿಯತಕಾಲಅಕೆಗಳು, 
ಅಭನಂದನಾ ಗ್ರಂಥಗಳು ಮತ್ತು ಸ್ವರಣ ಸಂಚಕೆಗಳನ್ನು ಬಡಿ ಅಡಿಯಾಗಿ ಸಾಂದರ್ಬ್ಭಕ 


ಲೇಖನಗಳು ಮಾತ್ರ ಮೂಡಿ ಬಂದಿದೆ. 


ಆದರೆ ದೇವಾಲಯಗಳ ಕುರಿತಾದ ಸಮರ್ರವಾದ ಅಧ್ಯಯನ ನಡೆದಿಲ್ಲ. ಕೆಲವೊಂದು 
ಪಮುಖ ದೇವಸ್ಥಾನಗಳ, ಬಸದಿಗಳ ಕುರಿತು ವಾಸ್ತುಕಿಲ್ಲ ಮತ್ತು ಮೂರ್ತಿಕಿಲ್ಲಗಳನ್ನು 
ಕುರಿತಂತೆ ಸಾಕಷ್ಟು ಅಧ್ಯಯನಗಳು ಆಗಿವೆ. ಆದರೆ ಚನ್ನರಾಯಪಟ್ಟಣ ತಾಲೂಕಿನ ವ್ಯಾಪ್ತಿಗೆ 
ಬರುವ ಸಾಕಷ್ಟು ಸಂಖ್ಯೆಯ ದೇವಾಲಯಗಳ ಬಸದಿಗಳ ಬಗ್ಗೆ ಅಧ್ಯಯನವೇ ನಡೆದಿಲ್ಲ ಎಂದು 
ಹೇಕಬಹುದು. ಶಿಲ್ಪ ಸೂತ್ರಗಳು. ಆಗಮಗಳು. ಮಯಮತ, ಮಾನಸಾರಗಕಂತಹ ಪುಸ್ಯತಗಳು 
ಪ್ರಾಚೀನವಾಗಿವೆ. ಕ್ರಿ.ಶ. 19ನೆಯ ಶತಮಾನದ ಮಧ್ಯಯುಗಿನ ಕಾಲದಿಂದಲೂ ಭಾರತೀಯ 
ದೇವಾಲಯಗಳನ್ನು ಕುರಿತ ಅಧ್ಯಯನ ಮತ್ತು ಅದರ ಫಲವಾಗಿ ಬಂದಂತಹ ಪಸ್ಪಕಗಳು 
ದೇವಾಲಯಗಳ ಇತಿಹಾಸ ಅಧ್ಯಯನಕಾರರ ಗಮನವನ್ನು ಸೆಳೆದಿದೆ ಎಂದು ಹೇಕಬಹುದು. 
ಇವುಗಳೆಲವೂ ಅಂದಿನ ಕಾಲದ ಪ್ರಾಚೀನ ಪರಂಪರೆಯ ವಾಸ್ಸುಶಿಲ್ಲ ಮತ್ತು ಮೂರ್ತಿ 
ಶಿಲ್ಪ್ಲಗಳಗೆ ಪೂರಕವಾಗಿವೆ ಎಂದು ಹೇಳಬಯಸುತ್ತೇವೆ. ಜೇಮ್‌, ಫರ್ಗ್ಯೂಸನ್‌, ಹನಿಕಸನ್ಸ್‌, 
ಇ.ಬ. ಹ್ಯಾವೆಲ್‌, ಸ್ಕಲ್ಲಾಕ್ರಾಮರಿಷ್‌ ಮೊದಲಾದ ವಿದೇಶಿ ಇತಿಹಾಸ ಜಂತಕರು, 
ಸಂಶೋಧಕರು ಅಧ್ಯಯನವನ್ನು ನಡೆಸಿರುತ್ತಾರೆ. ಭಾರತ ದೇಶದ ವಿದ್ಧಾಂಸರುಗಳಾದ ಸಿ. 
ಶಿವರಾಮ ಮೂರ್ತಿ, ಒ.ಸಿ. ಗಂಗೂಲ, ಪಿ.ಕೆ. ಆಚಾರ್ಯ, ಎನ್‌. ವೆಂಕಟರಮಣ್ಣಯ್ಯ, 


ಪಿ.ಎನ್‌. ಬೋಸ್‌, ಕೆ.ವಿ. ಸೌಂದರರಾಜನ್‌, ಕೆ.ಆರ್‌. ಶ್ರೀನಿವಾಸನ್‌, ಎ.ವಿ. ನರಸಿಂಹ 


24 


ಮೂರ್ತಿ. ಎಂ.ಎಸ್‌. ಕೃಷ್ಣಮೂರ್ತಿ. ಡಾ. ದೇವರಕೊಂಡ ರೆಡ್ದಿ ಎನ್‌.ಎಸ್‌. ರಂಗರಾಜು. 
ಶ್ರೀನಿವಾಸ ಪಾಡಿಗಾರ್‌ ಮೊದಲಾದವರು ದೇವಾಲಯಗಳ ಬಗ್ವೆ ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ 
ಪರಿಸರ ಹುರಿತಾದ ಕೆಲವು ಅಧ್ಯಯನಗಳನ್ನು ಮಾಡಿರುತ್ತಾರೆ. ಎಪಿಗ್ರಾಫಿಯ ಕರ್ನಾಟಕ 
ಸಂಪುಟಗಳು ಚನ್ನರಾಯಪಟ್ಟಣ ತಾಲೂಕಿನ ಹಾಗೂ ಹಾಸನ ಜಲ್ಲೆಯ ಇತಿಹಾಸವನ್ನು 


ತಿಆಸುತ್ತದೆ. ಶಾಸನಗಳು ಅಂದಿನ ಕಾಲದ ಸಾಹಿತ್ಯ ಭಂಡಾರವೇ ಆಗಿದೆ. 


ಬೆಂಜಮಿನ್‌ ಲೂಯಖುರೈಸ್‌ರ ಶಾಸನಗಳ ಸಂಶೋಧನೆಯಂದ ಅವರನ್ನು 
ನೆನೆಯಲ್ಲೇಬೇಕು. ರೈಸ್‌ರವರ ಉಪಕಾರ ಅಪಾರವಾದದ್ದು. ನೂರು ವರ್ಷದ ಹಿಂದೆ ಅವರು 
ಕನ್ನಡನಾಡಿಗೆ ಬಂದು ಕನ್ನಡ ಕಲತು ಕನ್ನಡರಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. 
ಅವರು ಅಂದು ಪ್ರಾರಂಭಸಿದ ಎಪಿಗ್ರಾಫಿಯ ಕರ್ನಾಟಕದ ಸಂಪುಟಗಳನ್ನು ಪುನರ್‌ 
ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆ ಹೊಸ-ಹೊಸ ಸಂಪುಟಗಳನ್ನು 
ಹೊರ ತರುತ್ತಿದ್ದಾರೆ. ಎಂಟು, ಒಂಭತ್ತು, ಹತ್ತು ಸಂಖ್ಯೆಯ ಸಂಪುಟಗಳು ಹಾಸನ ಜಲ್ಲೆಗಳಗೆ 
ಸೇರಿವೆ ಒಂದನೇ ಸಂಪುಟವು ಶ್ರವಣಬೆಳಗೊಳದ ಸಂಪುಟವಾಗಿದೆ. ಈ ನಾಲ್ಲು ಸಂಪುಟಗಳು 
ಹಾಸನ ಜಲ್ಲೆಯ ಶಾಸನಗಳಗೆ ಪೂರಕವಾಗಿವೆ. ಉವುಗಳು ಹಾಸನ ಜಲ್ಲೆಯ ಶಾಸನಗಳ 
ಸಮೃದ್ಧಿಯನ್ನು ನೀಡುವಂತಹ ಕನ್ನಡಿಯಾಗಿದೆ. 


ಶಾಸನಗಳ ಸಂಖ್ಯೆ ಮತ್ತು ಸತ್ಸ್ತದ ದೃಷ್ಠಿಯಿಂದ ಈ ಶಾಸನಗಳಗೆ ಪ್ರಾಮುಖ್ಯತೆ ಇದೆ, 
ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಕಗೊಕದ ಶಾಸನಗಳಗೆ ಸಿಂಹಪಾಲು ದೊರೆತಿದ್ದ 
ಚಾರಿತ್ರಿೀ ಹಾಗೂ ಬೇರೆ ಬೇರೆ ರೀತಿಯಲ್ಲ ಪ್ರಖ್ಯಾತ ಹೊಂದಿರುವ ಶಿಲಾಶಾಸನಗಳು 
ಶ್ರವಣಬೆಳಗೊಳದ ಚಕ್ಕಬೆಟದಲ್ಲ (ಚಂ೦ದಗಿರಿ) ಬೆಟ್ಟ ಉತ್ತಮವಾಗಿದೆ. ಕ್ರಿಶ. 6ನೇ 
ಶತಮಾನದಿಂದ ಆರಂಭವಾಗಿ ಏಳನೆಯ ಶತಮಾನದ ಹೊರಳು ಹಾದಿಯಲ್ಲ ಬರೆಯಲಾದ 
ಈ ಕಲ್ಲುರೆಹಗಳ ಹಿರಿಮೆಯನ್ನು ತಿಆಸುತ್ತಾ ಅನೇಕ ಪುಸ್ತಕಗಳನ್ನು ಬರೆದಿರುತ್ತಾರೆ. ಚಿಕ್ಕಬೆಟ್ಟ 
ಕನ್ನಡ ಶಾಸನಗಳ ತಲಕಾವೇರಿ ಅಡುನುಡಿಯಾಗಿದ್ದ ಕನ್ನಡ ಭಾಷೆಯನ್ನು ಸಾಹಿತ್ಯ 
ಭಾಷೆಯಾಗಿ ಬಳಸಿ ಕಾವ್ಯ ಮತ್ತು ಗಂಭೀರ ಶಾಸ್ತಾದಿ ವಿಷಯಗಳ ಮಾಧ್ಯಮವಾಗಿಸಿ ಬೆಳೆಸಿದ 
ಮೊದಲ ಹೆಜ್ಜೆಗಳು ಇಲ್ಲನ ಆರು-ಏಳಕನೆಯ ಶತಮಾನದ ಶಾಸನಗಕಲ್ರ ಕಂಡು ಬರುತ್ತದೆ. 
ಮೌರ್ಯ ಚಕ್ರವರ್ತಿ ಚಂದ್ರಗುಪ್ತನು ರಾಷ್ಟಕೂಟ ಚಕ್ರವರ್ತಿ ನಾಲ್ಕನೆಯ ಇಂದ್ರನೂ ಇದ್ದದ್ದು 
ಶ್ರವಣಬೆಳಗೊಳದ ಚಕ್ಕಬೆಟ್ಟದಲ್ಲದದ್ದು ಶಾಸನದಿಂದ ತಿಆದು ಬರುತ್ತದೆ. ಕರ್ನಾಟಕ ಹಾಗೂ 


ದಕ್ಷಿಣ ಭಾರತದ ಇತಿಹಾಸದಲ್ಲೂ ಸಂಭಾವಿಸಿದ ಕೆಲವು ಘಟನೆಗಳು ಹಾಸನ ಜಲ್ಲೆ ಹಾಗೂ 


25 


ಚನ್ನರಾಯಪಟ್ಟಣ ತಾಲೂಕಿನಲ್ಲ ನಡೆದಿದೆ. ಅವುಗಳಲ್ಲ ಅತಿ ಮಹತ್ತದ ಸಂಗತಿಯೊಂದನ್ನು 


ತಿಆಅಸುವ ಶಾಸನ ಇದೆ. 


ಚಾಲುಕ್ಕ ಚಕ್ರವರ್ತಿ ತ್ರಿಭುವನಮಲ್ಲ ಆರನೆಯ ವಿಕ್ರಮಾದಿತ್ಯ, ಪೆರ್ಮಾಡಿದೇವ ಎಂಬ 
ಅರಸರು ಸಹ ಈ ಭಾಗದಲ್ಲ ಪ್ರಖ್ಯಾತನಾಗಿದ್ದಾನೆ. ತನ್ನ ಐವತ್ತು ವರ್ಷಗಳ ಆಳ್ವಕೆಯನ್ನು 
ಈತನು ಜಯದ ಅಲೆಗಳ ಮೇಲೆ ತೇಅದನು. ಆದರೆ ಠತನಿಗೆ ಸ&ಿಲು ಮಾಡಿದವನು 
ತಲಾಡಿನ ದೊರೆ ಗಂಗರಾಜ ಎಂದು ತಿಆಯಬರುತ್ತದೆ. ಕ್ರಿ.ಶ. 19ನೇ ಶತಮಾನದ ಕೊನೆಯ 
ಸಮಯದಲ್ಲ ಹಾಸನ ಜಲ್ಲೆಯ ಬಹುತೇಕ ಪ್ರಾಂತ್ಯಗಳಲ್ಲ ಪುರಾತತ್ಯ ಅನ್ವೇಷಣೆ 
ನಡೆದಿರುವುದು ತಿಆದು ಬರುತ್ತದೆ. 


ರಾಬರ್ಟ್‌ ಬ್ರೂಸ್‌ ಪೂಟ್‌ ಎಂಬ ಇತಿಹಾಸಕಾರ ಖ್ಯಾತ ಸಂಶೋಧಕ ಈ 
ಪ್ರಾಂತ್ಯದಲ್ಲ ಸುತ್ತಾಡಿ ಹಲವಾರು ಪುರಾತನ ಸಂಸ್ಕೃತಿಯ ನೆಲೆಗಳನ್ನು ಗುರುತಿಸಿದ್ದಾನೆ. 
ಬಿ.ಎಲ್‌. ರೈಸ್‌ರವರು ಸಹ ಈ ಪ್ರಾಂತ್ಯದಲ್ಲಿ ಸಂಶೋಧನೆ ನಡೆಸಿದ್ದಾರೆ. 18೨7ರಲ 
ಪ್ರಕಟವಾದ ಮೈಸೂರು ಸಂಸ್ಥಾನದ ಗೆಜಿಟಯರ್‌ನಲ್ಲ ಹಾಸನ ಜಲ್ಲೆಯ ಪ್ರದೇಶಗಳಗೆ ಸೇರಿದ 
ಹಲವಾರು ವಿಚಾರಗಳನ್ನು ರಂಥದಲ್ಲ ನೀಡಿದ್ದಾರೆ. ನಂತರ ಬೆಳವಣಿಗೆಯೇ ಚಿ.ಎಲ್‌. 
ರಐಸ್‌ರವರು ರಾಜ್ಯ ಪುರಾತತ್ಯ ಇಲಾಖೆಯ ನಿರ್ದೇಶಕರಾಗಿ ಶಾಸನಗಳ ಸಂಪಾದನೆಗೆ ಹೆಚ್ಚು 
ಪ್ರಾಮುಖ್ಯತೆ  ಕೊಟ್ಟದ್ದಾರೆ. ಆಮೇಲೆ ಈ ಇಲಾಖೆಗೆ ನಿರ್ದೇಶಕರಾಗಿ ಬಂದ 
ನರಸಿಂಹಚಾರ್ಯರವರು ಸಹ ಶಾಸನಗಳ ಬಗ್ಗೆ ಶೋಧನೆ ಮಾಡಿದ್ದಾರೆ. ಮೈಸೂರು 
ವಿಶ್ವವಿದ್ಯಾನಿಲಯ ಇತ್ತೀಚಿಗೆ ಈ ಜಲ್ಲೆಯ ಬಗೆ ಕೆಲವೊಂದು ಎಪಿಗ್ರಾಫಿಯ ಕರ್ನಾಟಕ 
ಸಂಪುಟಗಳನ್ನು ಪ್ರಕಟಸಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕು ಬಹಳ ಪ್ರಾಚೀನವಾದ ಪ್ರಾಂತ್ಯ. 
ಈ ಪ್ರಾಂತ್ಯ ಪ್ರಾಚೀನ ಗಂಗವಾಡಿಯ ೨6,೦೦೦ ಎಂಬ ವಿಶಾಲ ಪ್ರಾಂತ್ಯದ ಭಾಗವಾಗಿತ್ತು. 
ಆರ್‌. ನರಸಿಂಹಚಾರ್‌ರವರು. ಎಂ.ಎ. ಆರ್‌ಗಕಳಲ್ಲ ಹೊೋಯ್ದಕ ದೇವಾಲಯಗಳನ್ನು ಕುರಿತು 
ಗ್ರಂಥ ರಜಿಸಿದವರಲ ಮೊದಆಗರು ಎಂದರೆ ತಪ್ಪಾಗಲಾರದು. ಇವರ ನಂತರ ಆರ್‌. 
ಶಾಮಶಾಸ್ತಿರವರು ಅಲ್ಲದೆ ಎಂ.ಹೆಚ್‌.ಕೃಷ್ಣ ಎಂಬುವವರು ಹೊೋಯ್ದಕರ ದೇವಾಲಯಗಳನ್ನು 
ಕುರಿತು ಬರೆದವರಲ್ಲ ಪ್ರಮುಖರು ಆಗಿದ್ದಾರೆ. ಈ ಎಲ್ಲಾ ವಿದ್ವಾಂಸರು ಶಾಸನಗಳನ್ನು ಹದಿ 
ವಿಶ್ಲೇಷಿಸಿ ಅವುಗಕಲರುವ ಐತಿಹಾಸಿಕ, ಚಾರಿತ್ರಿಕ, ಧಾರ್ಮಿಕ ವಿಷಯಗಳ ಬಗ್ಗೆ ಬೆಳಕನ್ನು 
ಚೆಲ್ಪದ್ದಾರೆ. ಇವುಗಕೆಲವೂ ಮೇಲೆ ತಿಅಸಿದ ಎಪಿಗ್ರಾಫಿಯ ಕರ್ನಾಟಕ ಎಂಬ ಸಂಪುಟಗಳಲ್ರ 
ಪ್ರಕಟಗೊಂಡಿದೆ. ಅಲ್ಲದೆ ಸೌತ್‌ ಇಂಡಿಯನ್‌ ಇನ್ಹ್‌ಕ್ರಿಪಿಷನ್‌ ್ರಂಥಗಕಲಿಯೂ ಹಲವಾರು 
ಶಾಸನಗಳು ಬೆಳಕು ಕಂಡಿವೆ. 


26 


ಕರ್ನಾಟಕದ ದೇವಾಲಯಗಳ ಬಗ್ರೆ ವೈಜ್ಞಾನಿಕವಾದ ಮತ್ತು ಕ್ರಮ ಬದ್ಧವಾದ ಅಭ್ಯಾಸ 
ಈ ಕಾಲದಲಿಯೇ ಆರಂಭವಾಲಯುತು. ನರಸಿಂಹಚಾರ್‌ರವರು ಹೊೋಯ್ದಳ ದೇವಾಲಯಗಳನ್ನು 
ಕುರಿತು ವಿವರವಾಗಿ ಅಧ್ಯನ ಮಾಡಿ ಮೈಸೂರು ಆಕಿೀಯಾಲಾಜಕಲ್‌ ರಿಪೋರ್ಟ್‌ಗಳಲ 
ಪಕಟಸಿದರು. ಈ ರೀತಿಯ ಲೇಖನಗಳು ತದ ನಂತರದ ಕಾಲದಲ್ಲ ಬಂದ ವಿದ್ದಾಂಸರಲ್ಲ ಈ 
ಪದೇಶದ ದೇವಾಲಯಗಳ  ಶಿಲ್ಲಗಕ ಕುರಿತು ಆಸಕ್ತಿ ಉಂಬಾಯುತು ಎಂದು 
ತಿಆಯಬಹುದಾಗಿದೆ. 


ಭಾರತೀಯ ಕಲಾ ಇತಿಹಾಸದ ಮೇಲೆ ಅದರಲ್ಲೂ ವಿಶೇಷವಾಗಿ ವಾಸು ಮತ್ತು ಶಿಲ್ಪ 
ಕಲೆಗಳ ಬಗ್ಗೆ ಗ್ರಂಥ ರಚಜಿಸಿದಂತಹ ವಿದ್ದಾಂಸರು ಕರ್ನಾಟಕದ ವಾಸ್ತು ಶಿಲ್ಪಗಳನ್ನು 
ವಿವರಿಸುವಾಗ ಮತ್ತು ಶಿಲ್ಪಕಲೆಯ ವಿಚಾರವನ್ನು ಮತ್ತು ಶಿಲ್ಲಗಕನ್ನು ಹಿರಿಯರು 
ಅಭ್ಯಾಸಿಸಿದ್ದಾರೆ. ಆದರೆ ಸಾಂಸ್ಕೃತಿಕ ವಿಚಾರಕ್ಷೆ ಪೂರ ಕವಾಗಿ ಅಧ್ಯಯನ ಆಗಿಲ್ಲವೆಂದು 
ಹೇಕಬಹುದು. ಇಡದೇ ವಿಚಾರವನ್ನು ಕುರಿತು ಬೆಂಗಳೂರಿನ ಮಿಥಿಕ್‌ ಸೊಸ್ಕೆಟಯ ತೈೈಮಾಸಿಕ 
ಪತ್ರಿಕೆಯಲ್ಲ (ಕ್ಯೂ.ಜೆ.ಎಂ.ಎಸ್‌)ನಲ್ಲ ಹಲವಾರು ಲೇಖನಗಳು ಪ್ರಕಟವಾಗಿವೆ. ಎ.ಎನ್‌. 
ಕೃಷ್ಣಯ್ಯ೦ಗಾರ್‌, ಬ.ಎಸ್‌. ಜೋಷಿ ಇನ್ನೂ ಮೊದಲಾದವರು ಶ್ರೀ ವೈಷ್ಣವ ಧರ್ಮ ಹೊಯ್ತಳ 
ರಾಜವಂಶ ಕುರಿತು ಹಲವಾರು ವಿಚಾರಗಳನ್ನು ಬರೆದಿರುತ್ತಾರೆ. ಇವರುಗಳಲ್ಲದೆ ಬೆ. 
ಗುರುರಾಜ್‌ರಾವ್‌. ಡೆಲಾಬೋಂಬಾ, ವಿ. ಕಾಮೇಶ್ವರರಾವ್‌. ಜಾರ್ಜ್‌ಮಿಶೆಲ್‌, ಆ. ಸುಂದರ. 
ಕೆ.ವಿ. ಸೌಂದರರಾಜನ್‌, ಬ.ಷೇಕ್‌ ಆಲ, ಮೊದಲಾದವರು ವಿಜನ್ನು ರೀತಿಯ ಲೇಖನಗಳನ್ನು 
ರಚಿಸಿದ್ದಾರೆ. ವಾಸ್ತು ಮತ್ತು ಶಿಲ್ಪಗಳನ್ನು ಕುರಿತಂತೆ ಅಪಾರವಾದ ವಿಷಯಗಳನ್ನು ತಿಆಯಲು 
ಸೂತ್ರಗಳು. ಆಗಮಗಕು. ಮಯಮತ, ಮಾನಸಾರ ಇತ್ಯಾದಿ ವಾಸ್ತುಶಿಲ್ಲ ಕುರಿತ 
ಪ್ರಾಚೀನ ಪುಸ್ತಕಗಳು ಅಲ್ಲದೆ ಕ್ರಿಶ. 19೨ನೇ ಶತಮಾನದ ಮಧ್ಯಕಾಲದಿಂದಲೂ 
ದೇವಸ್ಥಾನಗಳನ್ನು ಕುರಿತ ಅಧ್ಯಯನ ಹಾಗೂ ಅದನ್ನು ಕುರಿತು ಪುಸ್ತಕಗಳು ದೇವಾಲಯಗಳ 
ಇತಿಹಾಸಕ್ತ್ಷಕ ಗಮನ ಸೆಳೆದಿದೆ. ಈ ವಿಚಾರವನ್ನು ಕುರಿತು ವಿದೇಶಿ ವಿದ್ಧಾಂಸರುಗಳಕು 
ಸಂಶೋಧನೆಯನ್ನು ನಡೆಸಿರುತ್ತಾರೆ. ಆದರೆ ಅವರು ಸಹ ಸಾಂಸ್ಕೃತಿಕವಾಗಿ ಅಧ್ಯಯನವನ್ನು 
ನಡೆಸಿಲ್ಲ. ಭಾರತೀಯ ಪ್ರಾಚೀನ ಶಿಲ್ಪ ಶಾಸ್ತ್ರವನ್ನು ಕುರಿತಂತೆ ಅನೇಕ ಗದಂಥಗಳು 


e 
8G 


ಪ್ರಕಟಗೊಂಡಿರುವುದು ತಿಆದುಬರುತ್ತದೆ. ಆದರೆ ದುರದೃಷ್ಟವಶಾತ್‌ ಅವು ಉಪಲಬ್ಬವಿಲ್ಲ. 
ವಾಸ್ಸುಶಾಸ್ತ ಮತ್ತು ವಿಗ್ರಹವನ್ನು ಕೆತ್ತುವ ಶಿಲ್ಪವಿದ್ಯೆ ಈ ಎರಡು ಸೇರಿ ಶಿಲ್ಪ ಶಾಸ್ತ್ರವಾಗಿದೆ. ಈ 


ಶಾಸ 
ಪಿ 


ಸಂಬಂಧಿಸಿದಂತೆ ಅಧಿಕೃತವಾದ 32 ರಂಥಗಳವೆ. 


ರ 


27 


ಪಿ.ವಿ. ಜಗದೀಶ್‌ ಅಯ್ಯರ್‌ರವರ ಸೌತ್‌ ಇಂಡಿಯನ್‌ ಶೈನ್‌ ((೨೭2೦) ಎಂಬ 
ಮಸ್ತಕದಲ್ಲ 43 ಅಧ್ಯಾಯಗಳವೆ. 16 ಛಾಯಾಚಿತ್ರಗಳವೆ. ಜಬ. ವೆಂಶೋಬರಾಯ ಅವರು 
ಮೈಸೂರು ದೇಶದ ವಾಸ್ಸುಶಿಲ್ಲ (1೨೭8) ಎಂಬ ಪುಸ್ತಕದಲ್ಲ ಹಳೆಯ ಮೈಸೂರು ರಾಜ್ಯದ 
ದೇವಾಲಯಗಳನ್ನು ಕುರಿತು ರಚಿಸಿದ್ದಾರೆ. ಇದರಲ್ರ ಮೈಸೂರು ದೇಶದ ವಾಸ್ತುಶಿಲ್ಲದ 
ಹಿನ್ನೆಲೆಯನ್ನು ಕುರಿತು ಬರಿದಿದ್ದಾರೆ. ಇದರಲ್ಲ ದಕ್ಷಣ ಪ್ರದೇಶದಲ್ಲನ ಕಟ್ಟಡಗಕಲ್ಲ ಯಾವುದೋ 
ಪ್ರಾಯಶಃ ಕ್ರಿ.ಶ. 6ನೆಯ ಶತಮಾನಕ್ಕಿಂತ ಹಿಂದಿನದಲ್ಲ ಅಲ್ಲಂದ ಮುಂದಿಕ್ಕೆ ಕಟ್ಟಡ ಕಟ್ಟಡಗಳು 


ಯಥೇಚ್ಛವಾಗಿದೆ ಎ೦ಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 


ಪಿ.ಆರ್‌. ಶ್ರೀನಿವಾಸನ್‌ರವರ ದಕ್ಷಿಣ ಭಾರತದ ದೇವಾಲಯಗಳು (1೨5೨) ಎಂಬ 
ಮಸ್ತಕದಲ ಆಧ್ಯಾತ್ಕಿಕ ವಿಕಾಸಕ್ಕೆ ದೇಹದಂಡನೆಯ ಪ್ರಯೋಗ ಮಾಡಬೇಕೆಂದು ತಿಆದು 
ಧಾರ್ಮಿಕ ಆಚಾರಗಳು ಬೆಳೆದು ದೇವಾಲಯಗಳಗೆ ಪ್ರೇರಣಿಯಾಲುತೆಂದು ತಿಆಅದುಬರುತ್ತದೆ. 
ಈ ಪುಸ್ತಕದಲ್ರ ಜನಪದ ದೇವರುಗಳ ಬದ್ವೆ ವಿವರಗಳವೆ. ಸ್ತ್ರೀ ದೇವತೆಗಳ ಆರಾಧನೆಯ ಬಗೆಗೆ 
ವಿಚಾರಗಳವೆ. ಸ್ಥಳೀಯ ಗ್ರಾಮದ ದೇವತೆಗಳಂದ ಇನ್ನಿತರ ಶಿಷ್ಠದೇವತೆಗಳವರೆಗೆ ಆದಂತಹ 
ಧಾರ್ಮಿಕ ಬೆಳವಣಿಗೆಯ ವಿಷಯಗಳು ರ್ರಂಥದಲ ಕಂಡು ಬರುತ್ತದೆ. 


ಎಸ್‌. ಶ್ರೀಕಂಠಶಾತ್ರಿರವರ ಹೊಯ್ದಳ ವಾಸ್ತುಪಿಲ್ಲ (1೨65) ರ ಪ್ರಕಾರ ಹೊಯ್ಸಳ 
ವಾಸ್ತು ಶಿಲ್ಪವನ್ನೇ ವಿಶೇಷವಾಗಿ ಪರಿಚಿಸುವ ಗ್ರಂಥವಾಗಿದೆ. ಇದು ಹೊಯ್ದಳ ಶೈೈೇಅಯ 
ದೊಡ್ಡದಾದ ಮತ್ತು ಚಿಕ್ಕ ದೇವಾಲಯಗಳನ್ನು ತಿಆಸುವ೦ತಹ ಒಂದು ಉತ್ತಮವಾದ ಸಣ್ಣದಾದ 
ಪುಸ್ತಕವಾಗಿದೆ. ಈ ಪುಸ್ತಕದಲ್ಲ ಕೆಲವೊಂದು ಛಾಯಾಚಿತ್ರಗಳನ್ನು ಮುದಿಸಲಾಗಿದೆ. ಟ.ವಿ. 
ಮಹಾಅಂಗಮ್‌ರವರ ದಿ ಸೌತ್‌ ಇಂಡಿಯನ್‌ ಟೆಂಪಲ್‌ ಕಾಂಪ್ಲೆಕ್ಸ್‌ (1೨7೦) ಎಂಬ 
ಮಸ್ತಕದಲ್ಲ ದೇವಾಲಯಗಳ ವಿವಿಧ ಭಾಗಗಳ ಅಧ್ಯಯನವನ್ನು ಬರೆಯಲಾಗಿದೆ. ವಿ. 
ಕಾಮೇಶ್ವರರಾವ್‌ರವರ ಸೆಲೆಕ್ಟ್‌ ವಿಜಯನಗರ ಟೆಂಪಲ್‌ ಆಫ್‌ ರಾಯಲಸೀಮೆ (1೨76) ಎಂಬ 
ಮಸ್ತಕದಲ್ಲ ರಾಯಲಸೀಮೇ ಸಂಬಂಧಿಸಿದ ವಿಜಯನಗರ ಅರಸರ ಕಾಲದ ದೇವಾಲಯಗಳ 
ಕಲೆ ಮತ್ತು ವಾಸುಶಿಲ್ಪ್ಲಗಳ ಅಧ್ಯಯನವನ್ನು ಕುರಿತಂತೆ ಚರ್ಚ್ಜಸಲಾಗಿರುತ್ತದೆ. ಕ್ರಿ.ಶ. 
1268ರಿಂದ ಕ್ರಿ.ಶ. 1612ರ ವರೆಗೆ ನಿರ್ಮಿಸಿರುವ 1೨ ದೇವಾಲಯಗಳ ಬದ್ದೆ ಅಲ್ಲದೆ ಅಂದಿನ 
ಕಾಲದ ಬಗ್ಗೆ ತಿಆಸಿರುತ್ತಾರೆ. ಪಿ.ಕೆ. ಆಚಾರ್ಯರವರ ಇಂಡಿಯನ್‌ ಆರ್ಕಿಟಿಕ್ಷರ್‌ (197೨) 
ಎಂಬ ಮುಸ್ತಕದಲ್ಲ ವಾಸ್ಸುಶೈಅ ಮತ್ತು ಶಿಲ್ಪಕಲಾ ಲಕ್ಷಣಗಳನ್ನು ತಿಆಸುವ ಪ್ರಾಚೀನ ಸಾಹಿತ್ಯ 
ಕೃತಿಗಳು ಹಾಗೂ ಶಾಸ್ತ್ರ ಗ್ರಂಥಗಳ ವಿಚಾರಗಕ ಬಣ್ಣೆ ವಿವರಗಳವೆ. ವಾಸ್ತುಶೈಅ ಮತ್ತು ಶಿಲ್ಪ 


ಲಕ್ಷಣಗಳನ್ನು ಕುರಿತು ಪ್ರಾಚೀನ ಪುಸ್ತಕಗಳಲ್ಲ ವಿಚಾರಗಳನ್ನು ತಿಆಸಲಾಗಿದೆ. 


28 


ಮಾನಸಾರ, ಮಯಮತ, ಪುರಾಣ, ಆಗಮ, ವೈದಿಕ, ಸಾಹಿತ್ಯ, ಬೌದ್ಧ ಸಾಹಿತ್ಯ 
ಮುಂತಾದವುಗಳನ್ನು ಆದರಿಸಿ ವಿಚಾರಗಳನ್ನು ಬರೆಯಲಾಗಿದೆ. ಎ. ಡಿಕ್ಷನರಿ ಆಫ್‌ ಹಿಂದೂ 
ಆರ್ಕಿಟೆಕ್ಟರ್‌ (1೨81) ಎಂಬ ಪಮಸ್ಟಕದಲ ದೇವಾಲಯಗಳ ಪ್ರತಿಯೊಂದು ಭಾಗಗಳ 
ವಿವರಣಿಯನ್ನು ನೀಡಲಾಗಿರುತ್ತದೆ. ವಾಸ್ಸುಶಿಲ್ಲದ ಅಧ್ಯಯನಕ್ಷೆ ಇದೊಂದು ಪ್ರಮುಖ 


ಪುಸ್ತಕವಾಗಿದೆ. 


ಎಸ್‌.ಕೆ. ಮೇಟರವರ ಪೀಸಸ್‌ ಆಫ್‌ ಹೊಯ್ದಕ ಆರ್ಟ್‌ ಬೇಲೂರು, ಹಳೆಬೀಡು, 
ಸೋಮನಾಥಪುರ (1೨೦7೨) ಎಂಬ ಮಸ್ತಕದಲ್ಲ ಹೋಯ್ದಕರ ಪಮುಖ ದೇವಾಲಯಗಳ 
ವಾಸ್ತುಶಿಲ್ಪ ರಚನೆಗಳ ವಿಭನ್ನ ರೀತಿಯ ವೈವಿದ್ಯಮಯ ವಿಚಾರದ ಮೇಲೆ ಬೆಳಕನ್ನು ಚೆಲ್ಲದ್ದಾರೆ. 
ಪೆ. ಪದ್ಯನಾಭರವರ ಹೊಯ್ದಳಕ ಸ್ಥಲ್ಪಚರ್ಸ್‌ ಐ ಕಲ್ಲರಲ್‌ ಸ್ಷಡಿ (1೨೦8೨) ಎಂಬ ಮಸ್ತಕದಲ್ಲ 
ಹೋೊಯ್ದರ ಕಾಲದ ದೇವಾಲಯದ ಲಕ್ಷಣಗಳು ಮತ್ತು ವಿವಿಧ ಮಾದರಿಗಳ ಬಗೆಗೆ 
ಮಾಹಿತಿಯನ್ನು ಒದಗಿಸಲಾಗಿರುತ್ತದೆ. ಹೋಯ್ದಕರ ಕಾಲದ ಶಿಲ್ಪಗಳ ಆಧಾರದ ಮೇಲೆ 
ಸಮಕಾಅೀನ ಸಮಾಜದಲ ಅಂದು ಜಾನಪದರು ಧರಿಸುತ್ತಿದ್ದಂತಹ ಉಡುಮುಗಳು. 
ಪೀಠೋಪಕರಣಗಳು, ಕಿರೀಟಗಳು, ಪಾತ್ರೆಗಳು, ಸಂಗೀತ ಸಾಧಾನಗಳು, ಆಯುಧಗಳು 
ಹಾಗೂ ಇನ್ನಿತರ ವಸುಗಳ ಬಗ್ಗೆ ಸವಿವರವಾಗಿ ವಿಚಾರವನ್ನು ನೀಡಲಾಗಿರುತ್ತದೆ. 


ಕೆ. ಇಸ್ಕಾಯಿಲ್‌ರವರ ಕರ್ನಾಟಕ ಟೆಂಪಲ್‌ (1೨984) ಎಂಬ ರ್ರಂಥದಲ್ಲ ಎಂಟು 
ಅಧ್ಯಾಯಗಳನ್ನೊಳಗೊಂಡಿದ್ದು ಸಾಮಾಜಕ ಹಾಗೂ ಆರ್ಥಿಕ ಕೊಡುಗೆಗಳ 
ದೇವಾಲಯಗಳ ಪ್ರಾಮುಖ್ಯತೆ ಏನು ಎಂಬ ವಿಚಾರ ತಿಆದು ಬರುತ್ತದೆ. ಇದು ಅಲ್ಲದೆ 
ಕೆಲವೊಂದು ವಿಚಾರಗಳ ವಿಮರ್ಶೆಯಲ್ಲ ಹೆಚ್ಚಾಗಿ ಶಾಸನಾಧಾರಗಳನ್ನು ಒಳಗೊಂಡಿರುತ್ತದೆ. 


ಎಸ್‌.ಕೆ. ರಾಮಚಂದ್ರರಾವ್‌ರವರ ಪುನ್ಸ್ಷಕ ಭಾರತದ ದೇವಾಲಯ ನೆಲೆ -ಹಿನ್ನೆಲೆ 
(1೨6೦) ಅಂಬ ರ್ರಂಥದಲ್ಲ ದೇವಾಲಯದ ಉಗಮ ಮತ್ತು ಬೆಳವಣಿಗೆಯ ಬಗ್ಗೆ 
ಸವಿವರಗಳನ್ನು ಚರ್ಜಿಸಲಾಗಿರುತ್ತದೆ. ಬಹುಮುಖ ಸಂಸ್ಕೃತಿಯುಳ್ಳ ಮನುಷ್ಯನು ತನ್ನು 
ಮಾನಸಿಕ ಕಲ್ಪನೆಗೆ ಒಂದು ರೂಪ ಕೊಟ್ಲರುವುದೇ ಧರ್ಮವಾಲುತು. ಅವರ ಕೈಕೆಲಸ 
ಮೂರ್ತಿ ಶಿಲ್ಪ್ಲವಾಯುತು ಎಂದಿದ್ದಾರೆ. ಕೆಲವೊಂದು ದೇವಾಲಯಗಳ ವಾಸ್ತುಶೈಅಯನ್ನು ಸಹ 
ಈ ರ್ರಂಥದಲ್ಲ ಬರೆಯಲಾಗಿದೆ. 


ಐ.ಕೆ. ಶರ್ಮರವರ ಟೆಂಪಲ್ತ್‌ ಆಫ್‌ ದಿಗಂಗಾಸ್‌ ಆಫ್‌ ಕರ್ನಾಟಕ ಎಂಬ ಪುಸ್ತಕದಲ್ಲ 
(1೨22)ರೂ ಗಂಗರ ಕಾಲದ ದೇವಲಯಗಳ ವಾಸ್ತು ಶೈಅಯ ಉಗಮ ಮತ್ತು 
ಬೆಳವಣಿಗೆಯನ್ನು ತಿಆಸಿರುತ್ತಾರೆ. ದಕ್ಷಣ ಕರ್ನಾಟಕದಲ್ಲ ಗಂಗರ ದೇವಾಲಯಗಳು ಬಹಳ 


29 


ಉತ್ತುಂಗ ಸ್ಥಿತಿಯಲ್ಲ ಇದ್ದವೆಂದು ತಿಳಸುತ್ತಾರೆ. ಪುಸ್ತಕ ಸಂಶೋಧನೆ ಪ್ರಬಂಧದ ವ್ಯಾಪಿಗೆ 
ಬರುವ ಹಾಸನ ಜಲ್ಲೆಯ ಕೆಲವೊಂದು ಪ್ರಾಂತ್ಯಗಳ ದೇವಸ್ಥಾನಗಳಲ್ಲ ಗಂಗರ ಕಾಲದ ವಾಸ್ತು 
ಪರಂಪರೆಯು ಕಂಡು ಬರುತ್ತದೆ. 


ತಲಕಾಡಿನ ಗಂಗರ ದೇವಸ್ಥಾನಗಳು ಒಂದು ಅಧ್ಯಯನ (೨೨4) ಎಂಬ ರ್ರಂಥದಲ 
ದೇವರಕೊಂಡಾ ರೆಡ್ಲಿರವರು ಬರಿದಿದ್ದಾರೆ. ಈ ರಂಥದಲ್ಲ ತಲಕಾಡಿನ ಗಂಗರ ಕಾಲದ 
ದೇವಾಲಯಗಳು ಬೆಳದು ಬಂದ ದಾರಿ. ಉಗಮ ಮತ್ತು ವಿಕಾಸವನ್ನು ಚರ್ಚಿಸಿದ್ದಾರೆ. ಈ 
ಮಸ್ತಕ ಡಾ. ದೇವರಕೊಂಡಾ ರೆಡ್ಲಿಯವರು ಸಂಪೂರ್ಣವಾಗಿ ಕ್ಷೇತ್ರಕಾರ್ಯವನ್ನು ಆಧರಿಸಿ 
ಗ್ರಂಥವನ್ನು ರಚಿಸಿದ್ದಾರೆ. ಶೇ ಕೃತಿಯಲ್ಲಿ ಗಂಗರ ಸಾಂಸ್ಕೃತಿಕ ಸಾಧನೆಗಳಗೆ ಸಂಬಂಧಪಟ್ಟ 
ವಿಷಯಗಳು ತಿಆದು ಬರುತ್ತದೆ. ಅಲ್ಲದೆ ಬಾಣರು ಮತ್ತು ನೊಳ೦ಬರ ದೇವಾಲಯಗಕಲ 
ಕಂಡು ಬರುವ ವಾಸ್ತು ಮತ್ತು ಗಂಗರ ವಾಸ್ತು ಪರಂಪರೆಯ ಶಲಯ ವಿಚಾರವನ್ನು 


ತಿಆಸಿರುತ್ತಾರೆ. 


ಜೆ. ಜ್ಞಾನಾನಂದ ಇವರ ಮಸಕ ಶಿಲ್ಲ ದರ್ಶನ (20೦2) ಇವರು ಎರಡು 
ಪುಸ್ತಕಗಳನ್ನು ರಚಿಸಿದ್ದಾರೆ. ಮೊದಲನೆಯ ಸಂಪುಟ ಶಿಲ್ಪ ಶಾಸ್ತ್ರದ ಗಂಭೀರ ಅಧ್ಯಯನಕ್ಕೆ 
ಮೂಲ ಆಕರವಾಗಿದೆ. ಎರಡನೆಯ ಸಂಪಮುಟದಲ್ಲ ಭಾರತೀಯ ದೇವಾಲಯಗಳ ಇತಿಹಾಸದ 
ಬಗೆಗೆ ಕುತೂಹಲಕರವಾದ ವಿಚಾರವನ್ನು ಕೂಲಂಕಷವಾಗಿ ಚರ್ಚಿಸಲಾಗಿರುತ್ತದೆ. ಬೌದ್ಧ, ಜೈನ 
ಮತ್ತು ಹಿಂದೂ ದೇವಾಲಯಗಳ ಸಪ್ರರೂಪ ವೈವಿಧ್ಯತೆಗಳನ್ನು ರೇಖಾಚಿತ್ರಗಳ ಮೂಲಕವೂ ಸಹ 


ತಿಆಸಲಾಗಿರುತ್ತದೆ. 


ಎಸ್‌.ಎನ್‌. ಶಿವರುದ್ರಸ್ತಾಮಿರವರ ವಿಜಯನಗರ ಟೆಂಪಲ್‌ ಇನ್‌ ಕರ್ನಾಟಕ (1೨೨೮6) 
ಎಂಬ ರಗ್ರಂಥದಲ್ಲ ವಿಜಯನಗರ ಅರಸರ ಕಾಲಕ್ಷೆ ಸೇರಿದ ದೇವಾಲಯಗಳನ್ನು ಕುರಿತು 
ಚರ್ಚ್ಜಿಸಲಾಗಿರುತ್ತದೆ. ಅದರಲ್ರ ವಾಸ್ತು ಶಲಯ ಲಕ್ಷಣ. ಶಿಲ್ಪಕಲೆಗಳ ಲಕ್ಷಣ ಅಲ್ಲದೆ 
ಕರ್ನಾಟಕದ ಪ್ರತಿಯೊಂದು ತಾಲೂಕುವಾರುಗಕಲ್ಲ ವಿಜಯನಗರ ಕಾಲದ ದೇವಾಲಯಗಳ 
ಪಟ್ಟಯನ್ನು ತಿಃಸಲಾಗಿರುತ್ತದೆ. ಈ ಪುಸ್ತಕದಲ್ಲ ಸುಮಾರು 16೨ ದೇವಾಲಯಗಳ ಚಿತ್ರಗಳನ್ನು 


ಸಹ ಹಾಕಿಸಲಾಗಿರುತ್ತದೆ. 


ಅ. ಎಸ್‌. ಶೇಠರವರ ಪುಸ್ತಕವು ಕರ್ನಾಟಕದಲ್ಲ ಸತಿ ಪದ್ಧತಿ (1೨೨1) ಎಂಬ ಪಿಹೆಚ್‌.ಡಿ 
ಮಸ್ತಕದಲ್ಲ ಸತಿ ಪದ್ಧತಿ ಉಗಮ ಮತ್ತು ವಿಕಾಸದೊಡನೆ ಅದರ ಅಚಿತಿಮ ಹಂತದವರೆಗಿನ 
ವಿಚಾರವನ್ನು ಚರ್ಚಿಸಲಾಗಿರುತ್ತದೆ. ಪಪಂಚಾದಾದ್ಯಂತ ಯಾವ ರೀತಿಯಲ್ಲ ಸತಿ ಪದ್ಧತಿ 
ಇದ್ದಿತೆಂಬುದನ್ನು ಉದಾಹರಣಿಗಳ ಸಹಿತ ವಿವರಿಸಿದ್ದಾರೆ. ಶಾಸನ ಪಾಠ ಮತ್ತು ಶಿಲ್ಪ ಲಕ್ಷಣಗಳ 


30 


ಜೊತೆಗೆ ಹಲವು ಸಾಹಿತ್ಯಧಾರಗಳನ್ನು ಬಳಸಿಕೊಂಡು ಸತಿಪಧ್ಧತಿಯ ವಿಚಾರಗಳನ್ನು 


ಗ್ರಂಥದಲ್ಲ ಕಾಣಬಹುದಾಗಿದೆ. 


ಎನ್‌.ಎಸ್‌. ರಂಗರಾಜು ರವರ ರ್ರಂಥವು ಹೊೋಯ್ದಳ ಟೆಂಪಲ್‌ ಇನ್‌ ಮಂಡ್ಯ ಅಂಡ್‌ 
ತುಮಕೂರು ಡಿ್ತಿಕ್ಟ್‌ (2೦೦1ರ ಪಿಹೆಚ್‌.ಡಿ. ಪಬಂಧದಲ್ಲ ಮಂಡ್ಯ ಮತ್ತು ತುಮಕೂರಿನಲ 
ಕಂಡು ಬರುವ ಹೊಯ್ದಕ ದೇವಾಲಯಗಳ ಲಕ್ಷಣಗಳು ಉಗಮ ಮತ್ತು ವಿಕಾಸ ಹಾಗೂ 
ಕರ್ನಾಟಕದ ಹೊಯ್ದಕ ವಾಸ್ತು ಶ್ಯಅಗೆ ಈ ಎರಡು ಜಲ್ಲಿಗಕ ಕೊಡುಗೆಯನ್ನು 


ವಿವರಪೂರ್ಣವಾಗಿ ಚರ್ಚಿಸಿದ್ದಾರೆ. 


ಎಂ.ಎ. ಡಾಖೆ ಮತ್ತು ಮೈಕಲ್‌ ಮೆಫ್ಹರ್‌ರವರು ಸಂಪಾದಿಸಿರುವ ಇಂಡಿಯನ್‌ 
ಟೆಂಪಲ್‌ ಆರ್ಕಿಟೆಕ್ಷರ್‌ ಆಫ್‌ ಸೌತ್‌ ಇಂಡಿಯಾ ಲೋಯರ್‌ ದ್ರಾವಿಡ ದೇಶ (1೨83) ಅಪ್ಪರ್‌ 
ದ್ರಾವಿಡ ದೇಶದ (1೨86) ಎಂಬ ಶಬ್ದಕೋಶಗಕಲ್ಪ (ಭಾಗ-1, 2, 3) ಭಾರತೀಯ 
ದೇವಾಲಯಗಳ ವಾಸ್ತು ಲಕ್ಷಣಗಳ ಕುರಿತು ಪರಿಪೂರ್ಣವಾದ ವಿವರಣಿಯನ್ನು 
ತಿಃಸಲಾಗಿರುತ್ತದೆ. ಇವುಗಕಲ್ಲ ದ್ರಾವಿಡ ಮತ್ತು ನಾಗರ ಶೈಅಯ ದೇವಾಲಯಗಳನ್ನು 
ಕುರಿತಂತೆ ತಿಃಅಸುವ ಪುಸ್ತಕವಾಗಿರುತ್ತದೆ. ನನ್ನ ಸಂಶೋಧನಾ ವಿಚಾರಕ್ಷೆ ಪೂರಕವಾಗಿ ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲ ಕಂಡು ಬರುವ ಪಮುಖ ದೇವಾಲಯಗಳ ವಾಸ್ತು 
ಶ್ಯೈೇಅಯನ್ನು ಕುರಿತಂತೆ ಸಂಶೋಧನಾತ್ಮಕ ವಿಚಾರವನ್ನು ತಿಆಸಲಾಗಿರುತ್ತದೆ. ಆದರೆ 
ಪರಿಪೂರ್ಣತೆಯನ್ನು ಹೊಂದಿಲ್ಲ. ಕೆಲವು ದೇವಾಲಯಗಳ ವಾಸ್ತು ಶೈಅಯನ್ನು ಕುರಿತ 
ವಿಚಾರಗಳವೆ. ಅದರ ಸಮರ್ರವಾದ ಹಾಗೂ ಪರಿಪೂರ್ಣವಾದ ವಿಚಾರಗಳು ತಿಆದು 
ಬರುವುದಿಲ್ಲ. ಇವರ ಮತ್ತೊಂದು ಪುಸ್ತಕವಾದ ದಿ ಇಂಡಿಯನ್‌ ಟಿಂಪಲ್‌ ಫಾರ್‌ ಇನ್‌ 
ಕರ್ನಾಟಕ ಇನ್ಸ್‌ ಕ್ರಿಪಷನ್ಸ್‌ ಅಂಡ್‌ ಆರ್ಕಿಟಿಕ್ಸರ್‌ ಎಂಬ ಕೃತಿ ಭಾರತದಲ್ಲ ಪ್ರಚಅತದಲ್ಲರುವ 
ದ್ರಾವಿಡ. ನಾಗರ ಮತ್ತು ವೇಸರ ವಾಸ್ತು ಶೈಅಗಕಳ ಬಗ್ಗೆ ಕರ್ನಾಟಕದಲ್ಲ ದೊರೆಯುವ 
ಶಾಸನಗಳಂದ ವಿಷಯವನ್ನು ಕ್ರೋಢಿಕರಿಸಿ ಕೊಂಡು ಅದನ್ನು ಅಭ್ಯಾಸಿಸಿ ಅಧ್ಯಯನವನ್ನು 
ನಡೆಸಲಾಗಿರುತ್ತದೆ. 


ಜಾರ್ಜ್‌ ಮೆಕಾಲೆ ರವರ ವಿಜಯನಗರ ಆರ್ಕಿಟೆಕ್ಟರಲ್‌ ಇನ್‌ ವೆಂಟರಿ ಆಫ್‌ ದಿ 
ಅರ್ಬನ್‌ ಟಿಕ್ಟರಲ್‌ (1೨೦೦ - ಭಾಗ 1-2) ಎಂಬ ಮುಸ್ತಕದಲ್ಲ ವಿಜಯನಗರ ಕಾಲದ ಕೆಲವು 
ದೇವಾಲಯಗಳ ವಾಸ್ತು ಶಲಯ ಬೆಳವಣಿಗೆಯನ್ನು ನಕ್ಷೆಗಳ ಮೂಲಕ ವಿವರಣಿಯನ್ನು 
ನೀಡಲಾಗಿರುತ್ತದೆ. ಭಾಗ ಒಂದರಲ್ಲ ವಿವರಣೆ, ನಕ್ಷೆಗಳು ಹಾಗೂ ಭೂಪಟಗಳನ್ನು ಭಾಗ 
ಎರಡರಲ 540 ಛಾಯಾಚಿತ್ರಗಳನ್ನು ನೀಡಲಾಗಿರುತ್ತದೆ. 


31 


ಜಾರ್ಜ್‌ ಮೆಕಾಲೆ ಮತ್ತು ಜ. ಪಿಅಪ್ಲ್‌ ವ್ಯಾಗನರ್‌ರವರು ಜೊತೆಗೂಡಿ ರಚಿಸಿದ 
ವಿಜಯನಗರ ಆರ್ಕಿಟಿಕ್ಷರ್‌ ಇನ್‌ ವೆಂಟರಿ ಆಫ್‌ ದಿ ಸ್ಯಾಕ್ಟಡ್‌ ಎ೦ಬ ಮಸ್ಪಕವು ಮೂರು 
ಸಂಪುಟಗಳನ್ನು ಒಳಗೊಂಡಿದೆ. ಭಾಗ ಒಂದರಲ ವಿರುಪಾಕ್ಷ, ಮನ್ಮಥ. ಹೇಮಕೂಟ, ಬೆಟ್ಟ 
(ಗಿರಿ) ಬಾಲಕೃಷ್ಣ. ತಿರುವೆಂಗಲನಾಥ ಮತ್ತು ವಿಠಲ ದೇವಾಲಯಗಳ ಬದ್ಳೆ ಮಾಹಿತಿಯನ್ನು 
ನೀಡಲಾಗಿರುತ್ತದೆ. ಭಾಗ 2ರಲ್ಪ 375 ನಕ್ಷೆಗಳನ್ನು ನೀಡಲಾಗಿರುತ್ತದೆ. ಭಾಗ ಇರಲ 
ಛಾಯಾಚಿತ್ರಗಳು ಕಂಡು ಬರುತ್ತವೆ. ವಿಜಯನಗರ ಕಾಲದ ದೇವಾಲಯಗಳ ಬಗ್ಗೆ ಅಧ್ಯಯನ 
ಮಾಡುವವರಿಗೆ ಈ ಪುಸ್ತಕ ಅತ್ಯಂತ ಮಹತ್ವ ಪೂರ್ಣವಾದ ಗ್ರಂಥವಾಗಿರುತ್ತದೆ. 


ಗೆರಾರ್ದ್‌ ಪೂಕೆ ಮಾರವರ ಹೊಯ್ಸಕಶ ಟೆಂಪಲ್ಡ್‌ (1೨೨6) ಎಂಬ ಮುಸ್ತಕದಲ್ರ ಹೆಚ್ಚು 
ಕಡಿಮೆ ಸುಮಾರು 15 ಹೊಯ್ದಕ ದೇವಾಲಯಗಳ ನಿರ್ಮಾಣದ ತಾಂತ್ರಿಕ ದೇವಾಲಯಗಳ 
ವಿನ್ಯಾಸಗಳು, ಇತಿ, ವಿಮಾನ, ನವರಂಗ ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ದೇವಾಲಯಗಳ 
ಅಧಿಷ್ಠಾನದ ಬಗ್ಗೆ ತಿಆಸಿಲಾಗಿರುತ್ತದೆ. ಈ ಮೇಲೆ ತಿಆಸಿರುವ ರ್ರಂಥಪಾಠಿ ಪಾಲಕರಗಳು ಅಲ್ಲದೆ 
ಹಲವಾರು ವಿದ್ಧಾಂಸರು ಕರ್ನಾಟಕದ ದೇವಸ್ಥಾನಗಳ ವಾಸ್ತು ಮತ್ತು ಶಿಲ್ಪಕ್ಕೆ ಪೂರಕವಾದಂತೆ 
ಹಲವಾರು ಲೇಖನಗಳನ್ನು ರಚಿಸಿದ್ದಾರೆ. ಇತಿಹಾಸ ದರ್ಶನ "ಸ್ಟಡೀಸ್‌ ಇನ್‌ ಕರ್ನಾಟಕ ಹಿಫ್ಪರಿ 
ಅಂಡ್‌ ಕಲ್ಪರ್‌' ವಿಜಯನಗರ ಅಧ್ಯಯನ ಮೊದಲಾದ ಪುಸ್ತಕಗಕಲ್ಲ ಲೇಖನಗಳು 


ಪ್ರಕಟವಾಗಿವೆ. 


ಈ ಎಲ್ಲಾ ಮಾಹಿತಿಗಳನ್ನು ಗಮನಿಸಿ ವಿಶ್ಲೇಷಿಸಿ ತನ್ನ ಅಧ್ಯಯನದಲ್ಲ 
ಸಂದರ್ಭೋಚಿತವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ. ಜೊತೆಗೆ ಕ್ಷೇತ್ರ ಕಾರ್ಯ ಕೈಗೊಂಡು 
ಪತಿಯೊಂದು ದೇವಾಲಯಗಳನ್ನು ಪರಿಶೀಆಸಿ ವಿವರಣಿಗಳನ್ನು ಟಪ್ರಣಿ ಮಾಡಿಕೊಂಡು 
ಅಧ್ಯಯನದ ವಸ್ಸು ವಿಚಾರವನ್ನು ನನ್ನ ಸಂಶೋಧನಾ ಮಹಾ ಪ್ರಬಂಧದಲ್ಲ 
ಸೇರಿಸಿಕೊಂಡಿದ್ದೇನೆ. ಆಯಾ ಕ್ಷೇತ್ರದ ಸ್ಥಳ ಪುರಾಣಗಳನ್ನು ಕ್ರೋಢಿಕರಿಸಿ ಅವುಗಳ 
ಉಪಯೋಗವನ್ನು ಸೂಕ್ತವಾಗಿ ಅನುಸರಿಸಲಾಗಿರುತ್ತದೆ. 


ಶಾಸನಗಳ ಬಳಕೆ:-" ದೇವಾಲಯಗಳ ಬಗ್ಗೆ ಅಧ್ಯಯನ ಮಾಡಬೆಕಾದರೆ ಮೂಲ 
ದಾಬಲಾತಿಗಳಲ್ಲ ಶಾಸನಗಳು ಬಹಳ ಮುಖ್ಯವಾಗಿರುತ್ತದೆ. ನಮ್ಮ ಪ್ರಾಂತ್ಯದ ಹಾಗೂ ಸ್ಥಳೀಯ 
ಜನ ಸಾಮಾನ್ಯರುಗಳು ವಸು ಪಿತಿಯ ಜನಸಾಮಾನ್ಯರುಗಳು ವಸು ಸ್ಥಿತಿಯನ್ನು 

pr) [a — [() 
ತಿಆಯಬಖೇಕಾದರೆ ನಮಗೆ ಶಾಸನಗಳು ಪ್ರಮುಬವಾಗಿವೆ. 


ಎಂ. ಚಿದಾನಂದ ಮೂರ್ತಿರವರು ಶಾಸನಗಳಂತ ಉತ್ತಮವಾದ ಸಾಧನಗಳು ಇಲ 
ಅಂಶ ಅಭಿಪ್ರಾಯವನ್ನು ವ್ಯಕ್ತ ಪಡಿಸಿರುತ್ತಾರೆ. ಬಹುಶಃ ಶಾಸನಗಳ ಹಿನ್ನೆಲೆಯ 


32 


ಆಧಾರವಿಲ್ಲದಿದ್ದರೆ ಸಮದ್ರ ಇತಿಹಾಸವನ್ನು ರಚಿಸಲು ಸಾಧ್ಯವಿಲ್ಲ ಎಂದು ಹೇಳಬಯಸುತ್ತೇನೆ. 
ದೇವಾಲಯಗಳನ್ನು ಯಾವ ಕಾಲದಲ್ಲ ಕಟ್ಟಲಾಯುತು. ಕಲ್ಲದವರ ಹೆಸರು. ಅದರ ಕಾಲಮಾನ 
ಅಲ್ಲದೆ ಅಂದು ಆ ನೆಲೆಯಲ್ಲ ಅಧಿಕಾರ ಮಾಡುತ್ತಿದ್ದವರ ಹೆಸರು ದೇವಾಲಯಗಳನ್ನು ಕಟ್ಟಡ 
ಸ್ಥಕ, ದೇವಾಲಯಕ್ಕೆ ದಾನ ನೀಡಿದವರ ಹೆಸರು, ಊರುಗಳ ಹೆಸರುಗಳು ದೇವಾಲಯವನ್ನು 
ಕೆತ್ತಿದ ಪಿಯ ಹೆಸರು ಇನ್ನೂ ಮೊದಲಾದ ಸಂಗತಿಗಳು ಶಾಸನ ದಾಖಲೆಯಲ್ಲ ಕಂಡು 
ಬರುತ್ತವೆ. ಸಾಮಾನ್ಯವಾಗಿ ದೇವಾಲಯಗಳರಬಹುದಾದ ಕ್ಥಳಗಳನ್ನು ಗುರುತಿಸಲು ಮೊದಲಗೆ 
ಶಾಸನಗಳು ದೊರಕುವ ಸ್ಥಳಗಳನ್ನು ಆರಿಸಖೇಕಾಗುತ್ತದೆ. 


ಕೆಲವು ಸ್ಥಕಗಳಲ್ಲ ದೇವಾಲಯಗಳ ಕುರುಹುಗಳೇ ಇಲ್ಲ. ಕೆಲವೊಮ್ಮೆ ದೊರೆತರೂ 
ಅಸ್ಪಷ್ಟವಾಗಿದೆ. ಶಾಸನಗಳ ಆಧಾರದ ಮೇಲೆ ಅನೇಕ ಕಡೆ ಅವುಗಳ ಕಾಲವನ್ನು ನಿರ್ಧರಿಸಲು 
ಸಹಾಯಕವಾಗುತ್ತದೆ. ನನ್ನ ಅಧ್ಯಯನಕ್ಷೆ ಪೂರಕವಾಗಿ ಹಾಸನ ಜಲ್ಲೆಗೆ ಸೇರಿದ ಎಪಿಗ್ರಾಫಿಯ 
ಕರ್ನಾಟಕದ ಸಂಪುಟಗಳನ್ನು ಇತ್ತೀಚೆಗೆ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಹೊರ 
ತರುತಿರುವ ಪರಿಷ್ಟ್ಯತ ಸಂಪುಟಗಳನ್ನು ಸೇರಿಸಿಕೊಂಡಿದ್ದೇನೆ. ಈ ಜಲ್ಲೆಯ ಹಾಗೂ 
ಚನ್ನರಾಯಪಟ್ಟಣ ತಾಲೂಕಿನ ಶಾಸನಗಳನ್ನು ಗಣನೆಗೆ ತೆಗೆದುಕೊಂಡು ಅಧ್ಯಯನ 
ನಡೆಸಿದಾಗ ಅನೇಕ ದೇವಾಲಯಗಳು ಕಟ್ಟಲ್ಪಟ್ಟರುವುದು ಅಲ್ಲದೆ ಶಾಸನ ರಚನೆಯು ಕಾಲಕ್ಷೆ 
ಅಸ್ತಿತ್ಯದಲ್ಲರುವುದು ತಿಆದುಬರುತ್ತದೆ. ರಾಜನೇ ನೇರವಾಗಿ ಪಾಲ್ಗೊಳ್ಳದಿದ್ದರೂ ಅವನ 
ಸಾಮಂತರೋ ಆಯಾ ಪ್ರಾಂತ್ಯದ ಅಧಿಕಾರಿಗಳೋ, ಶ್ರೀ ಸಾಮಾನ್ಯರೋ ನಿರ್ಮಿಸಿರುವುದು 
ಹೆಚ್ಚಾಗಿ ಕಂಡು ಬರುತ್ತದೆ. ಇಲ್ಲ ದೇವಾಲಯಗಳ ಕುರಿತು ಚರ್ಚಿಸಲಾಗಿರುವ ಶಾಸನಗಳನ್ನು 
ಸಂಪೂಣವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಆದರೆ ಶಾಸನಗಕಲ್ಲ ದೇವಾಲಯಗಳ 
ವಿವರಗಳು ಬಹಕ ಕಡಿಮೆ. ಇವುಗಳ ಮಾಹಿತಿಗಳು ಉಲ್ಲೇಬವಾಗಿರುವುದು ಕಂಡು ಬಂದರೂ 
ಕೂಡ ಅವು ವಾಸ್ತವ ನೋಟವನ್ನು ನೀಡುವುದಿಲ್ಲ. ಗಂಗರ ಕಾಲದ ದೇವಾಲಯಗಳನ್ನು 
ವಾಸ್ತು ಕೃತಿಯನ್ನು ನೀಡುವಾಗ ಅವರ ಪ್ರಭಾವ ವಲಯದಲ್ಲದ್ದ ಮತ್ತು ಅವರ 
ಸಾಮಂತರಾಗಿದ್ದ ಬಾಣ. ನೊಕ೦ಬ, ಇನ್ನೂ ಮೊದಲಾದ ರಾಜ ಮನೆತನಗಳ ಕೊಡುಗೆಯನ್ನು 
ಅನುಸರಿಸಲಾಗಿರುತ್ತದೆ. 


ನೊಳ೦ಬರ ಕಾಲದ ಹಲವರು ದೇವಸ್ಥಾನ, ಗಂಗರ ಕಾಲದ ದೇವಸ್ಥಾನಗಳ 
ಅನುಕರಣಿಯಲ್ಲೇ ಕಂಡು ಬರುತ್ತವೆ. ವಿಜಯನಗರ ಅರಸರ ಕಾಲವಧಿಯಲ್ಲ ಸಾಮಂತ 
ರಾಜರು ಕಣ್ಲಸಿರುವ ದೇವಾಲಯಗಳು ಹೆಚ್ಚು ಕಡಿಮೆ ವಿಜಯನಗರ ಅರಸರು ಕಣ್ಲಸಿದ ಮೂಲ 
ದೇವಾಲಯಗಳ ರೀತಿಯಲ್ಲಿಯೇ ಕಂಡು ಬರುತ್ತವೆ. ಚನ್ನರಾಯಪಟ್ಟಣ ತಾಲೂಕಿನಲ್ಲ ಗಂಗರ 


33 


ಕಾಲದಿಂದ ಮೈಸೂರು ಒಡೆಯರ್‌ ಕಾಲದವರೆಗೂ ಶಾಸನಗಳ ಜೊತೆ ಜೊತೆಗೆ ಕೆಲವು ತಾಮ್ರ 
ಶಾಸನಗಳು ಸಹ ಕಂಡು ಬಂದಿವೆ. ಕೆಲವು ತಾಮ್ರ್ಹ ಶಾಸನಗಕಲ್ಲ ಗ್ರಾಮಗಳನ್ನು ಪತ್ರೆ 
ಮಾಡುವುದು ಸಾಧ್ಯವಾಗಿಲ್ಲ. ಇವುಗಳನ್ನು ಸ್ಥಕದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು 
ಹೋಗುವುದರಿಂದ ಇದು ಅಲ್ಲದೆ ವೈಯಕ್ತಿಕ ದಾಬಲೆಗಳಾಗಿದ್ದರಿಂದ ಇಂಥ ತೊಡಕು 
ಆಗಬಹುದು. ಕೆಲವು ಶಿಲಾಶಾಸನಗಕ ವಿಷಯದ ಬಗ್ದೆ ತರ್ಕಬದ್ಧ ವಿಚಾರಗಳದ್ದರೂ ವಿಷಯದ 
ಹಿನ್ನೆಲೆಬು೦ದ ಅವುಗಳು ಪ್ರಾಂತೀಯವಾಗಿ ಮಾಹಿತಿಯನ್ನು ಒದಗಿಸುತ್ತದೆ. 


ಈ ವಿಚಾರದಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಲ ದೊರೆಯುವ ಪ್ರಾಂತೀಯವಾಗಿ 
ದೊರಕುವ ಶಾಸನಗಳನ್ನು ಗಣನೆಗೆ ತೆಗೆದುಕೊಂಡು ಅಧ್ಯಯನವನ್ನು ನಡೆಸಲಾಗಿದೆ. ಆಯಾ 
ಧರ್ಮದ ದೇವತೆಗಳ ಶಿಲ್ಪಗಳನ್ನು ಕೆತ್ತಿರುವುಮ ಗಮನಾರ್ಹ ಅಂಶವಾಗಿದೆ. ಕರ್ನಾಟಕದಲು 
ಶೈವ, ವೈಷ್ಣವ. ಜೈನ ಈ ಮೂರು ಧರ್ಮಗಕು ಬಹಳ ಮುಖ್ಯವಾಗಿವೆ. ಇವುಗಳಗೆ 
ಸಂಬಂಧಿಸಿದಂತೆ ಶಾಸನದ ಮೇಲ್ಲಾಗದಲ್ಲ ಆಯಾ ಧರ್ಮಗಳ ದೇವತೆಗಳ ಶಿಲ್ಪಗಳನ್ನು ಬಹಳ 
ಅಲಂಕಾರಿಕವಾಗಿ ಕಡೆಯಲಾಗಿರುತ್ತದೆ. ಶೈವ-ವೈಷ್ಣವ ಧರ್ಮಗಳು ಅನೋನ್ಯವಾಗಿ 
ಇರಬೇಕೆಂಬ ದೃಷ್ಣಿಬುಂದ ಎರಡು ಧರ್ಮಗಳ ವಿಚಾರವನ್ನು ತಿಆಸುವ ಶಾಸನಗಳು ಸಹ 
ಕಂಡು ಬರುತ್ತವೆ. ದಾನ ಶಾಸನಗಕಲ್ಲ ಸೂರ್ಯ, ಚಂದ್ರ ಮತ್ತು ಆಕಳು ಕರು ಇನ್ನೂ 
ಮೊದಲಾದ ಸಂಕೇತಗಳನ್ನು ನೋಡಬಹುದಾಗಿದೆ. ಈ ಸಂಕೇತಗಳಗೆ ಒಂದೊಂದು 
ಅರ್ಥವಿದ್ದು ಇದು ಒಂದು ಜನಾಂಗದ ನಂಬುಗೆಯ ಹಿನ್ನೆಲೆಯಿಂದ ಬಂದಿದೆ. ತಾವು ನೀಡಿದ 
ದಾನವು ಸೂರ್ಯ ಚಂದ್ರರು ಇರುವವರೆಗೂ ಶಾಶ್ವತವಾಗಿರಅ ಎಂಬ ವಿಚಾರಕ್ಕೆ ಸಾಕ್ಷಿಯಾಗಿ 
ಸೂರ್ಯ ಚಂದ್ರ ಶಿಲ್ಲವನ್ನು ಕಡೆಯಲಾಗಿರುತ್ತದೆ. 


ಸಂಶೋಧನೆಯ ಕ್ರಮ 


ಯಾವುದೇ ಒಂದು ಸಂಶೋಧನೆಯನ್ನು ನಡೆಸಬೇಕಾದರೆ ಸಂಶೋಧನೆಯಿಂದ 
ಕ್ರಮಬದ್ಧತೆ ಇರಬೇಕು. ನನ್ನ ಸಂಶೋಧನೆಯ ಕ್ರಮದಲ್ಲ ಕಾಲಾನು ಕ್ರಮದ ದಾಖಲಾತಿಯನ್ನು 
ಮೊದಲು ಪ್ರಯತ್ನಿಸಿರುತ್ತೇನೆ. ಹಾಸನ. ಚನ್ನರಾಯಪಟ್ಟಣ ತಾಲೂಕಿನ ದೇವಾಲಯಗಳ ಬಗ್ಗೆ 
ಸಂಶೋಧನೆಯನ್ನು ನಡೆಸಿದಾಗ ಕೆಲವೊಂದು ಊರುಗಳಲ ಮೂರರಿಂದ ನಾಲ್ದು 
ದೇವಾಲಯಗಳರುವುದು ಕಂಡು ಬರುತ್ತದೆ. ಒಂದೊಂದು ದೇವಾಲಯವು ಸಹ ಬೇರೆ ಬೇರೆ 
ಕಾಲ ಫಟ್ಟಗಳಲ್ಲ ನಿರ್ಮಾಣಗೊಂಡಿರುವಂತೆಹ ಸಂದರ್ಭಗಳೇ ಹೆಚ್ಚು. ಕೆಲವೊಂದು 
ದೇವಾಲಯಗಳು ಕೆಲವೊಮ್ಮೆ ಮೂಲಡದೇವಾಲಯಗಳು ಒಂದು ಕಾಲಘಟ್ಟದಲ್ಲ 


34 


ನಿರ್ಮಾಣವಾಗಿ ಅದರ ಇತರ ಮುಂದುವರಿದ ಭಾಗಗಳು ತದ ನಂತರದ ಕಾಲದಲ್ಲ ನಿರ್ಮಾಣ 
ಕಾರ್ಯಗಳು ನಡೆದು ಪೂರ್ಣವಾಗಿದೆ. 


ಕೆಲವೊಮ್ಮೆ ದೇವಾಲಯಗಲ ಮೂಲ ಶಿಲ್ಪಗಳು ಮಾತ್ರ ಒಂದು ಕಾಲದಾಗಿದ್ದು 
ದೇವಾಲಯದ ಸಂಕೀರ್ಣ ತದನಂತರ ಕಾಲದಾಗಿರುತ್ತದೆ. ಆದ ಕಾರಣ ನಾನು ಇಲ್ಲಿ 
ಗ್ರಾಮಗಳ ಹೆಸರಿನ್ಲ ಆಯಾ ಗ್ರಾಮಗಳಲ್ಲ ಕಂಡು ಬರುವ ದೇವಾಲಯಗಳನ್ನು ಆಯಾ 
ಗ್ರಾಮಗಳ ಹೆಸರಿನಲ್ಪಡಿಯಲ್ಲ ವಿವರಣೆಯನ್ನು ಒದಗಿಸಲಾಗಿರುತ್ತದೆ. ಅಧ್ಯಯನದ 
ದೃಷ್ಟಿಬುಂದ ಮಾತ್ರ ಶೈವ, ವೈಷ್ಣವ. ಜೈನ ದೇವಾಲಯಗಕೆಂದು ವಿಂಗಡಣೆ 
ಮಾಡಲಾಗಿರುತ್ತದೆ. ದೇವಾಲಯಗಳ ವಿವರಣಿಯನ್ನು ಆಯಾ ಕಾಲಕ್ಷೆ ಅನುಗುಣವಾಗಿ ಸೇರಿಸಿ 
ನೋಡಿದಾಗ ಗ್ರಾಮಗಳ ಹೆಸರುಗಳು ಮತ್ತು ಅಲ್ಲನ ಐತಿಹಾಸಿಕ ಹಿನ್ನೆಲೆಯನ್ನು ಆಲೋಚಿಸಿ 
ಸಂಪೂರ್ಣ ಮಾಹಿತಿ ಒಂದೇ ಕಡೆ ದೊರೆಯಲೆಂಬ ದೃಷ್ಟಿಬುಂದ ಅಲ್ಲಲ್ಲಯೇ ವಿವರಣಿಯನ್ನು 
ನೀಡಲಾಗಿರುತ್ತದೆ. 


ಕೊನೆಯಲ್ಲ ನೀಡಿರುವ ದೇವಾಲಯಗಳ ಪಟ್ಟಯಲ್ಲ ಅವುಗಳ ನಿರ್ಮಾಣದ ಕಾಲ, 
ನಿರ್ಮಿಸಿರುವವರು ಅಲ್ಲದೆ ಪೋಷಕರ ವಿವರಣಿಯನ್ನು ನೀಡಲಾಗಿರುತ್ತದೆ. ಚನ್ನರಾಯಪಟ್ಟಣ 
ತಾಲೂಕಿನಲ್ಲ ನಾನು ಕೈಗೊಂಡ ಕ್ಷೇತ್ರ ಕಾರ್ಯದ ಸಮಯದಲ್ಲ ಅನೇಕ ಶೈವ. ವೈಷ್ಣವ ಮತ್ತು 
ಜೈನ ದೇವಾಲಯಗಳನ್ನು ಸಂದರ್ಶಿಸಿ ಸಾವಿರಾರು ಛಾಯಾ ಚಿತ್ರಗಳನ್ನು ತೆಗೆದಿರುತ್ತೇನೆ. 
ಚನ್ನರಾಯಪಟ್ಟಣ ತಾಲೂಕಿನ ಬಣ್ಣೆ ಕಲೆ ಮತ್ತು ವಾಸ್ತುಶಿಲ್ಲದ ದೃಷ್ಟಿಬಂದ ಹೆಚ್ಚಿನ 
ಸಂಶೋಧನೆಯ ಮಾಹಿತಿಯನ್ನು ಛಾಯಾಚಿತ್ರಗಕ ಮೂಲಕ ಪೌಢಪಬಂಧದಲ್ರ ಸೇರಿಸುವ 
ಉದ್ದೇಶದಿಂದ ನನ್ನ ಮಾರ್ಗದರ್ಶಕರೊಡನೆ ಚರ್ಚಿಸಿ ಪ್ರಮುಖವಾದ ಛಾಯಾಚಿತ್ರಗಳನ್ನು 
ಸೇರಿಸಲಾಗಿರುತ್ತದೆ. 


ಇಲ ನೀಡಿರುವ ಪಮುಖ ಛಾಯಾಚಿತ್ರಗಳನ್ನು ಆಯಾ ಅಧ್ಯಾಯಗಳಲ್ಲ 
ದೇವಲಯಗಕ ವಿವರಣಿಯೊಂದಿಗೆ ನೀಡಿದ್ದರೂ ಸಹ ಕೆಲವೊಂದು ಛಾಯಾಚಿತ್ರಗಳ ಸಂಖ್ಯೆ 
ಕ್ರಮಾನು ಕ್ರಮದಲ್ಲ ಬರುವುದಿಲ್ಲ. ಕೆಲವು ಕಡೇ ಒಂದೇ ಛಾಯಾಚಿತ್ರದ ಸಂಖ್ಯೇಯನ್ನು ಮತ್ತೆ 
ಮತೆ ಹೇಳಆರುವುದುಂಟು, ಈ ಹಿನ್ನೆಲೆಯಿಂದ ಆಯಾ ಅಧ್ಯಾಯಗಳಕಲ್ಲ ಛಾಯರಾಚಿತ್ರಗಳ 
ಸಂಖ್ಯೆೇಯಲ್ಲ ಅನುಕ್ರಮ ಕಂಡು ಬಾರದಿರುವುದರಿಂದ ವಿವರಣಿಯನ್ನು ಓದುವಾಗ ಅಲ್ಲ 
ನೀಡಿರುವ ಛಾಯಾ ಚಿತ್ರಗಳ ಸಂಖ್ಯೆಯನ್ನು ಗಮನಿಸಬೇಕೆಂದು ಹಾಗೂ ಅಧ್ಯಾಯದಲ್ಲ ಕ್ರಮ 
ಸಂಖ್ಯೆಯ ಬಳಕೆ ಅನುಕ್ರಮದಲ್ಲ ಇಲ್ಲವೆ ಇರುವುದನ್ನು ಮನ್ನಿಸಿ ಛಾಯಾಚಿತ್ರಗಳ ಸಂಖ್ಯೆ 
ಕ೦ಡು ಬಂದಾಗ ಅವುಗಳನ್ನು ಗಮನಿಸಖೇಕೆಂದು ವಿನಂತಿಸುತ್ತೇನೆ. 


35 


ಅಡಿಟಪ್ಪಣಿಗಳು 


1 ಹಾಸನ ಜಲ್ಲಾ ಗ್ಗಾ ಸೆಟಯರ್‌ನ — 
ವರದಿಯನ್ನು ಪುರಸ್ಥರಿಸಲಾಗಿರುತ್ತದೆ 


2 ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳು - 
ಹಾಸನ ಜಲ್ಲೆಗೆ ಸೀಮಿತವಾದಂತೆ 


3 ನೀಲಕಂಠ ಶಾಸ್ತಿ. ಕೆ.ಎ.ರವರ ದಕ್ಷಿಣ — 
ಭಾರತದ ಇತಿಹಾಸ ರ್ರಂಥವನ್ನು 
ನೋಡಲಾಗಿರುತ್ತದೆ 


4 ಕೃಷ್ಣರಾವ್‌. ಎ.ವಿ ಮತ್ತು ಕೇಶವ ಭಟ್ಪ. — 
ಎಂ.ರವರ ಕರ್ನಾಟಕದ ಇತಿಹಾಸ 
ದರ್ಶನ-197೦ 


5 ಗೋಪಾಲ್‌. ಬಾ.ರಾ. ರವರ ಕರ್ನಾಟಕ — 
ಇತಿಹಾಸ ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, 
ಮೈಸೂರು-1೨86 


6 ಎಪಿಗ್ರಾಫಿಯಾ ಕರ್ನಾಟಕ ಹಾಸ ಜಲ್ಲೆಯ - 
ಸಂಪುಟಗಳನ್ನು ಅಧ್ಯಯನದ 
ಹಿನ್ನೆಲೆಯಲ್ರ ರಚಿಸಲಾಗಿರುತ್ತದೆ. 


7 ಪ. ಸಂ. ಅಭಶಂಕರ್‌ ಹಾಸನ — 
ಗ್ಯಾಸೆಟಿಯರ್‌, ಕರ್ನಾಟಕ ಸರ್ಕಾರ- 
1971 

8 Dr. K.P. Poonacha, the monu § 
mented heritage of sravana 
belagola (Dist) Hassan 
Karnataka) 


9 ಚಿದಾನಂದ ಮೂರ್ತಿ. ಎಂ.ರವರ ಕನ್ನಡ - 
ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ-197೨ 


10. Karnataka State Gazeteer (Hassan Dist) ಗೆ ಪೂರಕವಾದಂತೆ 
11. ಅದೇ 


12. ಡಾ. ಎಚ್‌. ಎಸ್‌. ಗೋಪಾಲ್‌ರಾವ್‌ರವರ ನಮ್ಮನಾಡು ಕರ್ನಾಟಕ, ಮ 


36 


. ಎಏ.ಕ. ಸಂಪುಟ-1೦ರ ಪ್ರಕಾರ್‌ ರಚಿಸಲಾಗಿದೆ. 

. ಹಾಸನ ಜಲ್ಲಾ ಗ್ಯಾಸೆಟಯರ್‌ನನ್ನು ಅಧ್ಯಯನಮಾಡಿ ರಚಿಸಲಾಗಿದೆ. 

. ಡಾ. ಎಂ. ಜಿದಾನಂದ ಮೂರ್ತಿರವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
. ಎ.ಕ. ಸಂಪುಟ-1೦. ಚನ್ನರಾಯಪಟ್ಟಣ ತಾಲೂಕಿನ ಶಾಸನಗಳ ಪ್ರಕಾರ 

. ಜಿ. ಐಹೃಪ್ಪ. ಶವಣಬೆಕಗೊಳದ ಶಾಸನಗಳು 


; ನುಗ್ದೇಹಳ್ಳಯಲ್ಲ ಕ೦ಡು ಬರುವ ಶಾಸನಗಳ ಹಿನ್ನೆಲಯನ್ನು ಅಧ್ಯಯನ ನಡೆಸಿ 


ರಚಿಸಲಾಗಿದೆ. 


37 


ಅಧ್ಯಾಯ-2 
ರಾಜಕೀಯ ಹಿನ್ನೆಲೆ 

ಪ್ರಾರಂಭ ಕಾಲದಿಂದ ಆದ ರಾಜಕೀಯ ರಾಜಮನೆತನಗಳ ಮೌರ್ಯರು, 
ಕದಂಬರು, ಗಂಗರು, ರಾಷ್ಟ್ರಕೂಟರು. ಚೋಳರು, ಚಾಲುಕ್ಯರು, ಹೋಯ್ದಕರು, ವಿಜಯನಗರದ 
ಅರಸರು. ತರೀಕೆರೆ ಪಾಕೇಗಾರರು. ಮೈಸೂರು ಒಡೆಯರ್‌. ಹೈದರ್‌ ಟಪ್ಪುಸುಲ್ಲಾನ್‌ ಇನ್ನಿತರ 
ರಾಜವಂಶದವರು ಚೆನ್ನರಾಯಪಟ್ಟಣ ತಾಲ್ಲೂಕಿನ ಭಾಗಕ್ಷೆ ನೀಡಿದ ಕೊಡುಗೆ ಅಪಾರವಾಗಿದೆ. 
ಈ ಮೇಲಅನ ರಾಜಸಂತತಿಯ ಎಲ್ಲಾ ರಾಜರುಗಳು ಸಹ ಕರ್ನಾಟಕದ ಇತಿಹಾಸ ಪರಂಪರೆಗೆ 
ಅದರಲ್ಲೂ ಚೆನ್ನರಾಯಪಟ್ಟಣ ತಾಲ್ಲೂಕಿಗೆ ನೀಡಿರುವ ಕೊಡುಗೆಗಳು ಅಲ್ಲದೆ ಹೆಜ್ಚೆ 
ಗುರುತುಗಳು ವಿಶೇಷವಾಗಿದೆ. 


ಪ್ರಾಗೈತಿಹಾಸ ಮತ್ತು ಇತಿಹಾಸ ಆರಂಭ ಕಾಲ ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ 
ತಾಲ್ಲೂಕಿನ ಇತಿಹಾಸ ನಮಗೆ ಹಳೆಯ ಶಿಲಾಯುಗದ ಕಾಲದಿಂದಲೂ 
ಬೆಳವಣಿಗೆಯಾಗಿರುವುದು ಕಂಡುಬರುತ್ತದೆ. ಚೆನ್ನರಾಯಪಟ್ಟಣ ಭೌಗೋಳಆಕ ಹಿನ್ನೆಲೆಯನ್ನು 
ನೋಡಿದರೆ ಈ ಪ್ರಾಂತ್ಯ ಪ್ರಾಚೀನ ಕಾಲದಿಂದಲೂ ಮನುಷ್ಯನ ನಡವಳಕೆಯ 
ಚಟುವಟಕೆಯನ್ನು ತಿಆಸುವಂತಹ ಅಂಶ ಕಂಡುಬಂದಿದೆ." 


ಕರ್ನಾಟಕದಲ್ಲ ನಡೆದಿರುವ ಪುರಾತತ್ವ ಶೋಧನೆಗಳ೦ದ ಇತಿಹಾಸ ಪೂರ್ವಕಾಲದಲ 
ಸಹಸ್ತಾರು ವರ್ಷಗಳಂದ ಇಲ್ಲ ಜನಸಾಮಾನ್ಯರು ಜೀವನವನ್ನು ನಡೆಸಿರುವುದಕ್ಕೆ ಸಾಕ್ಷಿಯಾಗಿ 
ಅನೇಕ ಕುರುಹುಗಳು ದೊರೆತಿದೆ. ಪ್ರಸ್ತುತ ಅಧ್ಯಯನವು ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ 
ಪದೇಶದ ಪರಿಸರವು ಹಲವು ಬೆಟ್ಟಗುಡ್ಡಗಳ೦ದ ಕೂಡಿರುವ ಪದೇಶವಾಗಿದ್ದು, ಅನೇಕ ರೀತಿಯ 
ಕಲ್ಲಾಸರಗಳನ್ನು ನೀರಿನ ಅಸರಗಳನ್ನು ಹೊಂದಿರುವ ನೆಲೆಗಳಾಗಿದ್ದು. ಹಿಂದೆ ಬೃಹತ್‌ ಸಂಸ್ಕೃತಿ 
ಶಿಲಾಯುಗದ ಜನರುಗಳ ಶಾಶ್ವತ ನೆಲೆಯಾಗಿತ್ತೆಂಬುದಕ್ಷೆ ಕುರುಹುಗಳು ದೊರೆತಿದೆ.” ಈ 
ಶಿಲಾಯುಗದ ಸಂಸ್ಕೃತಿಯ ಜನರ ವಾಸ್ತವ್ಯದ ನೆಲೆಗಳು ಅಲ್ಲದೆ ಶವಸಂಸ್ಥಾರದ ನೆಲೆಗಳೂ 
ಕಂಡುಬಂದಿವೆ.* 


ಬಲ್ಲುಗಟ್ಟಿಯಲ್ಲ ಮುರು ಪಿಲಾ ಸಮಾಧಿಗಳು ಕಂಡುಬಂದಿದೆ. ಗಂಜಗೆರೆ. ಅಕ್ಕನಹಳ್ಳ. 
ಮೊದಲಗೆರೆ, ದಿಡಿಗ, ಕಬ್ದಳ್ಟ. ಮಸಕನಹಣ್ಜ, ಆನೆಕೆರೆ ಇನ್ನೂ ಮೊದಲಾದ ಕಡೆ ಸಮಾಧಿಗಳು 
ಕಂಡು ಬಂದಿದೆ. ಬೃಹತ್‌ ಶಿಲಾಯುಗದ ಸಮಾಧಿಗಳೂ ನಿಲುವು ಗಲ್ಲುಗಳು ವಾಸ್ತವ್ಯದ 
ನೆಲೆಗಳನ್ನು ಗುರುತಿಸಲಾಗಿದೆ." 


38 


ಮಾನವನ ಇತಿಹಾಸವನ್ನು ಮುಖ್ಯವಾಗಿ ಎರಡು ಭಾಗಗಳನ್ನಾಗಿ ಮಾಡಲಾಗಿರುತ್ತದೆ. 
ಮೊದಲನೆಯದಾಗಿ ಅಕ್ಷರ ಜ್ಞಾನ ಇಲ್ಲದೆ ಇರುವುದು. ಎರಡನೆಯದಾಗಿ ಅಕ್ಷರ ಜ್ಞಾನವನ್ನು 
ಪಡೆದುಕೊಂಡಿರುವುದು. ಇದಕ್ಕೆ ರಾಜಮಹಾರಜರು ಇದ್ದ ಕಾಲವೆಂದೂ ಅಥವಾ ಇತಿಹಾಸ 
ಕಾಲವೆಂದೂ ಕರೆಯಲಾಗಿರುತ್ತದೆ. ಇವುಗಳಲ್ಲ ಪ್ರಾಗತಿಹಾಸದ ಕಾಲಮಾನ ಅತ್ಯಂತ 
ಪ್ರಾಚೀನವಾದ ಹೆಚ್ಚು ಆಕವಾಗಿರುವ ಕಾಲವೆಂದು ಕರೆಯಲಾಗಿದೆ. ಈ ಕಾಲಕ್ಕೆ ಹೆಚ್ಚು ಕಡಿಮೆ 
ಸುಮಾರು 5 ಲಕ್ಷ ವರ್ಷಗಳಂ೦ದ ಕ್ರಿ.ಶ. ಶಕದ ಆರಂಭದವರೆಗೂ ಅದು ಪಧಾನವಾಗಿತ್ತೆಂದು 
ತೋರುತ್ತದೆ. ಈ ಕಾಲವನ್ನು ಅಂದಿನ ಕಾಲದಲ್ಲ ಬಳಕೆಯಲ್ಲದ್ದ ವಸ್ತುವಿನ ಆಧಾರದಿಂದ 
ಶಿಲಾಯುಗ ಸಂಸ್ಕೃತಿ ಮತ್ತು ಲೋಹಯುಗ ಸಂಸ್ಕೃತಿ ಎಂದು ಎರಡು ವಿಭಾಗಗಳನ್ನಾಗಿ 
ಮಾಡಲಾಗಿದೆ. ಶಿಲಾಯುಗ ಸಂಸ್ಕೃತಿಯ ಕಾಲ ಘಟ್ಟವನ್ನು ಅವಶೇಷ ಹಾಗೂ ಅವುಗಳ 
ಬೆಳವಣಿಗೆ ಮತ್ತು ಕುಶಲತೆಯನ್ನು ಆಧರಿಸಿ ಹಕೆಯ ಶಿಲಾಯುಗ ಸಂಸ್ಕೃತಿ 
ಸೂಕ್ಷ ಶಿಲಾಯುಗ ಸಂಸ್ಕೃತಿ ಅಲ್ಲದೆ ನೂತನ ಶಿಲಾಯುಗ ಸಂಸ್ಕೃತಿ ಎಂದು 


ವಿಭಾಗಿಸಲಾಗಿದೆ. 


1863ರ ಸಂದರ್ಭದಲ್ಲ ರಾಬರ್ಟ್‌ ಬ್ರೂಸ್‌ಪುಟ್‌ರವರು ಆದಿ ಹಳೆಯ ಯುಗದ 
ಉಪಕರಣಗಳ ಶೋಧವು ಭಾರತದ ಪುರಾತತ್ರ ನೆಲೆಗಳ ಶೋಧನೆಯ ಮೈಲುಗಲ್ಲಾಗಿದೆ. 
ಮೊದಲ ಬಾರಿಗೆ ಅತಿ ರ್ಪಾಜೀನ ಸಂಸ್ಕೃತಿಯ ಉಪಕರಣಗಳು ತಮಿಳುನಾಡಿನ 
ಪಲ್ಲಾವರಂನಲ್ಪ್ಲ ಪತ್ತೆಯಾಗಿ ಭಾರತದ ಭೂಭಾಗವು ಸಹ ಮಾನವನ ಅತಿ ಪ್ರಾಚೀನ ವಾಸ್ಟವ್ಯ 
ನೆಲೆಗಳಲ್ಲ ಒಂದಾಗಿದೆ ಎಂಬುದು ಸ್ರಷ್ಣವಾಗಿ ಮೂಡಿಬಂದಿದೆ. ಈ ಹಿನ್ನೆಲೆಯಿಂದ ರಾಬರ್ಟ್‌ 
ಬ್ರೂಸ್‌ ಪೂಟ್‌ರವರನ್ನು ಭಾರತ ದೇಶದ ಪ್ರಾಗೈತಿಹಾಸದ ಪಿತಾಮಹ ಎಂದು ನಾಮಕರಣ 
ಮಾಡಲಾಗಿದೆ. 1861 ರಲ್ಲ ಪ್ರಾರಂಭವಾದ ಭಾರತೀಯ ಪುರಾತತ್ರ ಸರ್ವೇಕ್ಷಣ 


ಇಲಾಖೆಯುಂದಾಗಿ ಪುರಾತತ್ತ ಅಧ್ಯಯನಕ್ಕೆ ಮತ್ತಷ್ಟು ಪ್ರಾಧಾನ್ಯತೆ ದೊರೆಯುತು. 


ರಾಬರ್ಟ್‌ ಬ್ರೂಸ್‌ ಪೂಟ್‌ರವರು 1916ರ ಕಾಲಕ್ಷೆ ಕರ್ನಾಟಕದ ಹಲವಾರು ಪ್ರಾಚೀನ 
ನೆಲೆಗಳನ್ನು ಪತ್ರೆ ಮಾಡಿದ್ದಾರೆ. 1884 ರಲ್ಲ ಮೈಸೂರು ಪುರಾತತ್ರ ಇಲಾಖೆಯು ಆರಂಭವಾಗಿ 
ಕೆಲವೊಂದು ಕಡೆ ಪ್ಲಾರಂಭಸಿದ ಸಂಶೋಧನೆಯಿಂದ ಹೊಸ ಹೊಸ ವಿಚಾರಗಳು ಬೆಳಕಿಗೆ 
ಬಂದಿವೆ. ಕಾವೇರಿಕಣಿವೆಯಲ ಬೃಹತ್‌ ಶಿಲಾಯುಗದ ಸಂಸ್ಕೃತಿಗೆ ಸೇರಿದ ಸಮಾಧಿಗಳು 
ಕಂಡುಬಂದಿದೆ. 


ಚನ್ನರಾಯಪಟ್ಟಣದ ಬೆಳಗಅಯಂದ ಅರ್ರಹಾರ ಬಿಕಳುಗಅಲಯವರೆಗಿನ ಉತ್ತರಭಾಗದ 
ನೀರ್ಗುಂದ ನಾಡಿನ ಉಲ್ಲೇಖಗಳನ್ನು ತಿಆಸುವುದು ಕಂಡುಬರುತ್ತದೆ. ಚೆನ್ನರಾಯಪಟ್ಟಣ 


39 


ತಾಲ್ಬೂಕು ಚೋಳೇನ ಹಳ್ಳಿ ಗ್ರಾಮದ್ದಲಅ ಮಧ್ಯೆ ಹಳೆಯ ಶಿಲಾಯುಗ ಸಂಸ್ಕೃತಿಗೆ ಸೇರಿದ ನೆಲೆ 
ಇದೆ. ಹರೆಚಕ್ಕೆ ಮೊನೆ ಉಪಕರಣಗಳನ್ನು ಮ್ಯಾಗ್ನಟ್ಕಟ್‌ ಯುಕ್ತ ಕ್ಲಾರ್ಟೇಟ್‌ ಶಿಲೆಯಲ್ಲ 
ರೂಪಿಸಲಾಗಿದೆ.” ಶೆಟ್ಟಹಳ್ಳ ಹೇಮಾವತಿ ನದಿ ಪಕ್ಕದಲ್ಲ ಸೂಕ್ಷ್ಮ ಶಿಲಾಯುಗ ಸಂಸ್ಕೃತಿಗೆ 
ಸೇರಿದ ಗೋರಿಯ ನೆಲೆ ಇದೆ. ಇಲ್ಲಯೂ ಸಹ ಹರೆಚಕ್ಕೆ ಮೊನೆ ಮೊದಲಾದ್‌ ಔಪಕರಣಗಳಕು 
ದೊರೆತಿವೆ.” ಈ ಮೇಲನ ಕೆಲವೊಂದು ಗ್ರಾಮಗಳನ್ನು ಉದಾಹರಣಿಯ ಸಹಿತ ನೀಡಲಾಗಿದೆ. 
ಈ ಹಿನ್ನೆಲೆಯಿಂದ ಕರ್ನಾಟಕದಲ್ಲ ಅದರಲ್ಲೂ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶದಲ್ಲ 
ಸಾಂಸ್ಕೃತಿಕ ಬೆಳವಣಿಗೆ ಉಚ್ಛಾಯ ಸ್ಥಿತಿಯಲ್ಲದ್ದುದು ಕಂಡುಬಂದಿದೆ. ಇಲ್ಲನ ಮುಖ್ಯ 
ಅವಶೇಷಗಳಾದ ವೈವಿಧ್ಯ ಶಿಲೋಪಕರಣಗಳು ಮಣ್ಣಿನ ಪಾತ್ರೆಗಳು. ಶವಸಂಸ್ಥಾರ ಪದ್ಧತಿ 
ಕಲೆಗಾರಿಕೆ ಮುಂತಾದ ಅಂದಿನ ವಿಷಯಗಳ ಕುರಿತು ಮಹತ್ತದ ವಿಚಾರಗಳು ದೊರೆತಿವೆ. 
ನುತನ ಶಿಲಾಯುಗ ಸಂಸ್ಕೃತಿಯ ಶಿಲೋಪಕರಣಗಳು ವೈವಿಧ್ಯಮಯವಾಗಿದೆ. ನುತನ ಶಿಲಾ 
ಉಪಕರಣಗಲ ಜೊತೆಗೆ ಅತಿ ಸೂಕ್ಷ್ಮ ಚಕ್ಕೆಕಲ್ಲನ ಉಪಕರಣಗಳ ಬಳಕೆಯಾಗಿರುವುದು 
ಕಂಡುಬರುತ್ತದೆ. ಈ ಸಂಸ್ಕೃತಿಯ ಮತ್ತೊಂದು ಪ್ರಾತಿನಿಧಿಕ ಅವಶೇಷ ಮಣ್ಣಿನ ಮಡಕೆಗಳ 
ಆರಂಭ ಹಂತದಲ್ಲ ಕೈಯುಂದ ಮಾಡಲಾಗುತ್ತಿತ್ತು. ತದನಂತರ ಕಾಲದಲ್ಲ ತಿರುಗಿಸಿದ ಚಕ್ರ 
ಮತ್ತು ಪರಿಷ್ಕೃತ ಚಕ್ರಗಕಲ್ಲ ತಯಾರಿಸಲಾದ ಹೆಚ್ಚು ತೆಳ್ನನೆಯ ಮೃಗ್‌ ಪಾತ್ರೆಗಳು ಈ 
ಭಾಗದಲ್ಲ ದೊರೆತಿದೆ. ಕಲುಣೋರಿಗಳು ಈ ಜನರ ಪಾರಂಪರಿಕ ನಂಜಬಕೆಗಕ ತಳಹದಿಯ 
ಮೇಲೆ ರೂಪಿಅವಾದವುಗಳಾಗಿವೆ. ಈ ಸಂಸ್ಕೃತಿಯ ಜನತೆ ವಾಸಿಸುತ್ತಿದ್ದ ನೆಲೆಗಳನ್ನು 
ವಾಸವ್ಯದ ನೆಲೆಗಳಿಂದೂ ಹಾಗೂ ಶವಸಂಸ್ಥಾರದ ಕೇಂದ್ರಗಳನ್ನೂ ಗೋರಿ ನೆಲೆಗಳೆಂದೂ 
ಬೇರೆ ಬೇರೆಯಾಗಿ ಅಧ್ಯಯನವನ್ನು ನಡೆಸಲಾಗಿರುತ್ತದೆ. ದೇಶೀಯ ಹಾಗೂ ವಿದೇಶಿಯ 
ಪುರಾತತ್ತಜ್ಞರಿಂದ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಹಲವು ಹೊಸ ಹೊಸ ವಿಷಯಗಳು 
ಬೆಳಕಿಗೆ ಬಂದಿದೆ. ಈ ಬಿಳವಣಿಗೆಯ ಹಿನ್ನೆಲೆಯುಂದ ಚೆನ್ನರಾಯಪಟ್ಟಣ ಪದೇಶದಲ್ಲ ಸಾಕಷ್ಟು 
ಸಂಖ್ಯೆಯಲ್ಲ ಪ್ರಾಚೀನ ಕಾಲದ ನೆಲೆಗಳು ಪತೆಯಾಗಿರುವುದನ್ನು ಉದಾಹರಣಿ ಸಹಿತ 
ತಿಆಸಲಾಗಿರುತ್ತದೆ. ಭಾರತದಲ್ಲ ಹಲವಾರು ಪ್ರಾಚೀನ ನೆಲೆಗಳನ್ನು ಸುಂ ಶೋದಧಿಸಿರುವುದರಿಂದ 
ಭಾರತದ ಪುರ್ವ ಇತಿಹಾಸವನ್ನು ತಿಆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಹೀಗೆ ಹಲವಾರು 
ಗ್ರಾಮಗಕಳಲ ವಿವಿಧ ರೀತಿಯ ಸಂಸ್ಕೃತಿಯ ಅವಶೇಷಗಳು ಸಿಕ್ಷಿರುವುದರಿಂದ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶಗಕ್ಲ ಪ್ರಾಚೀನ ಕಾಲದಿಂದಲೂ ಮಾನವನು 


ವಾಸವಾಗಿದ್ದನು ಎಂದು ಗೋಚರವಾಗುತ್ತದೆ. 


40 


ಕ್ರಿ.ಶ.1೨ನೇ ಶತಮಾನದ ರಾಬರ್ಟ್‌ ಬ್ರೂಸ್‌ಪೂಟ್‌, ಕರ್ನಲ್‌ಕೊಲನ್‌, 
ಮೆಕೆಂಜರವರು ಶಿಲಾಯುಗದ ಮಾನವನ ನೆಲೆಸಿದ ನೆಲೆಗಳನ್ನು ಮತ್ತು ಮಹತ್ವಪೂರ್ಣವಾದ 
ಅವಶೇಷಗಳನ್ನು ಸಹ ಈ ನಾಡಿಗೆ ಪರಿಚಯುಸಿದ್ದಾನೆ. 


ನಂತರ ಕೆ.ಪಿ. ಪೂಣಚ್ಚ. ಡಾ.ಎನ್‌.ಎಸ್‌.ರಂಗರಾಜು. ಡಾ.ಹನುಮನಾಯಕ, 
ಡಾ.ಪಿ.ಎನ್‌.ನರಸಿಂಹಮೂರ್ತಿ, ಆರ್‌. ವೆಂಕಟೀಶ್‌ಮೂರ್ತಿ, ಇವರುಗಳಲ್ಲದೆ ಭಾರತೀಯ 
ಪುರಾತತ್ಯ ಇಲಾಖೆಯವರು ಹಾಸನ ಜಲ್ಲೆಯ ಕೆಲವು ಪದೇಶಗಕಲ್ಲ ಸಂಶೋಧನೆಯನ್ನು 
ನಡೆಸಿ ಪ್ರಾಚೀನ ನೆಲೆಗಳನ್ನು ಪತ್ತೆ ಮಾಡಿದ್ದಾನೆ. ಈ ವಿದ್ಧಾಂಸರು ತಿಆಸಿರುವ ಕೆಲವೊಂದು 
ಪರಿಪೂರ್ಣತೆಯ ಮಾಹಿತಿಯುಂದ ಜಲ್ಲೆಯ ಆದಿ ಹಳೆಯ ಶಿಲಾಯುಗದ ಕಾಲದಿಂದ ಹಿಡಿದು 
ಇಂದಿನವರೆಗೂ ಈ ಭಾಗದಲಿ ಜನವಸತಿ ಪದೇಶವಾಗಿತ್ತೆಂದು ತಿಆದಬರುತ್ತದೆ. ಭಾರತದಲ್ಲ 
ಕ್ರಿ.ಶಪ.ಪೂರ್ವ 2೭ನೇ ಶತಮಾನದಿಂದ ಕ್ರಿ.ಶ.1೨ನೇ ಶತಮಾನದ ಮಧ್ಯದವರೆಗೆ ಇಡೀ 
ಪ್ರಪಂಚದಲ್ಲೇ ಉತ್ತಮ ಉಕ್ಕಿನ ಉಪಕರಣಗಳ ತಯಾರಿಕೆಗೆ ಪ್ರಸಿದ್ಧಿ ಪಡೆದಿತ್ತೆಂದು ಡಾ.ಅ. 


ಸುಂದರವರು ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.” ಹೀಗೆ ಅಧ್ಯಯನವನ್ನು 
ನಡೆಸಿದರೆ ಅನೇಕ ರೀತಿಯ ಪ್ರಾಚೀನ ಕಾಲಕ್ಷೆ ಸೇರಿದ ನೆಲೆಯನ್ನು ಪತ್ತೆ ಮಾಡಬಹುದು. 


ಇತಿಹಾಸ ಕಾಲ 


ಕರ್ನಾಟಕದಲ್ಲ ರಾಜಕೀಯ ವ್ಯವಸ್ಥೆ ಮತ್ತು ರಾಜತಾಂತ್ರಿಕ ನೀತಿ ಬಂದಿರುವುದು 
ಮೌರ್ಯ ದೊರೆ ಅಶೋಕನ ಕಾಲದಿಂದ ಎಂದು ತಿಆಯಬಹುದು. ಅಲ್ಲದೆ ನಾಗರೀಕತೆಯ 
ಮತ್ತು ರಾಜ್ಯವ್ಯವನ್ಥೆಗಳು ಸಹ ಬೆಳೆದು ಬಂದಿದೆ ಎಂಬುದು ತಿಳದುಬರುತ್ತದೆ. ಇದರ 
ಪರಿಪೂರ್ಣವಾದ ಸ್ಪಷ್ಟ ದಾಖಲೆಗಳು ನಮಗೆ ದೊರೆಯುವುದು ಅಶೋಕನ ಪಿಲಾಶಾಸನಗಳಂ೦ದ 
ಎಂದು ಹೇಕಬಹುದು. ಮೌರ್ಯರು ಮೊದಲಗೆ ಭಾರತ ದೇಶದಲ್ಲ ರಾಜಕೀಯ ಏಕತೆಯನ್ನು 
ಸ್ಥಾಪಿಸಿ, ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟ ರಾಜಕೀಯವಾಗಿ ಆಡಳತವನ್ನು ನಡೆಸಿದ್ದಾರೆ. 


ಈ ಕಾರಣದಿಂದಾಗಿ ಮೊದಲಗೆ ಕರ್ನಾಟಕದ ಇತಿಹಾಸ ತಿಆಯುವುದು ಮೌರ್ಯರ 
ಆಳ್ವಕೆಯೊಂದಿಗೆ ಎಂಬುದು ಗೊತ್ತಾಗುತ್ತದೆ. ಕರ್ನಾಟಕದ ನಾನಾ ಭಾಗಗಕಲ್ಲ ದೊರೆತಿರುವ 
ಕೆಲವೊಂದು ಶಾಸನಗಳ೦ದ ಪ್ರಷ್ಟವಾಗುತ್ತದೆ. ದೇವನಾಂಪ್ರಿಯದರ್ಶಿಯಾದ ಅಶೋಕನು 
ಉತ್ತರ ಭಾರತವನ್ನು ಅಲ್ಲದೆ ದಕ್ಷಿಣಭಾರತದ ಕರ್ನಾಟಕದ ಬಹುತೇಕ ಭಾಗವನ್ನು ಆಳ್ವಿಕೆ 
ನಡೆಸಿರುವುದು ಗೊತ್ತಾಗುತ್ತದೆ. ಬ್ರಹ್ಮಗಿರಿ, ಮಸ್ಸಿ, ಸಿದ್ಧಾಪುರ, ಜಟಂಗ ರಾಮೇಶ್ವರ, ಸನ್ನತಿ 
ಮೊದಲಾದ ಪ್ರಾಂತ್ಯಗಕಲ್ಲ ದೊರೆತಿರುವ ಶಾಸನಗಆಂ೦ದ ತಿಆದುಬರುತ್ತದೆ. ಇದರಿಂದ 


41 


ಕರ್ನಾಟಕವು ಮೌರ್ಯರ ಸಾಮ್ರಾಜ್ಯದ ಒಮ್ದು ಭಾಗವಾಗಿತ್ತೆಂದು ಸಹ ತೋರುತ್ತದೆ. 
ಚಂದಗುಪ ಮೌರ್ಯ ಕ್ರಿ. ಪೂ.324 ರ್ರ ನಂದರ ಕೊನೆಯ ರಾಜನಾದ ಧನನಂದನನ್ನು 
ಸೋಲಆಸಿ ಮಗಧ ರಾಜ್ಯದ ಶ್ರೇಷ್ಠ ಸಾರ್ವಭೌಮತ್ವವನ್ನು ಪಡೆದನು. ಆ ಕಾಲದಿಂದ ನಂದರ 
ಆಡಳತಕ್ಷೆ ಸೇರಿದ್ದ ದಕ್ಷಿಣ ಭಾರತದ ಅದರಲ್ಲು ಕರ್ನಾಟಕದ ಭಾಗಗಳು ಮೌರ್ಯ ದೊರೆ 
ಚಂದಗುಪ ಮೌರ್ಯನ ರಾಜಕೀಯ ಹಿಡಿತಕ್ಕೆ ಸೇರಿತ್ತು ನಂದರನ್ನು ಸಂಪೂರ್ಣವಾಗಿ 
ದುಃತ್ಥಿತಿ ಮಟ್ಟಕ್ಕೆ ತಂದು ಮೌರ್ಯರು ಕ್ರಮಬದ್ಧವಾಗಿ ದಕ್ಷಿಣ ಭಾರತದವರೆಗೂ ರಾಜ್ಯವನ್ನು 
ಬೆಳೆಸಿ, ಒಟ್ದಾರೆ ಮಗದ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದರು.* ಸಂಗಂ ಸಾಹಿತ್ಯದ ಪ್ರಕಾರ 
ಮೌರ್ಯ ಸೈನ್ಯಗಳು ದಕ್ಷಿಣ ಭಾರತದ ಮಧುರೆ ಮತ್ತು ತಿನ್ನವೇಅಯವರೆಗೂ ದಂಡೆತ್ತಿ 
ಬಂದಿರುವುದರ ಬಗ್ಗೆ ಮಾಹಿತಿಗಳವೆ. 


ಚಂದ್ರಗುಪ ಮೌರ್ಯ ಅಧಿಕಾರಕ್ಷೆ ಬಂದ ಮೇಲೆ ದಬನ್ನಿನ ಪದೇಶಗಕ ಮೆಲೆ ತನ್ನ 
ಹಿಡಿತವನ್ನು ಸಾಧಿಸಿದನು. ಅದು ಅಲ್ಲದೆ ಕೆಲವೊಂದು ಗಡಿಪ್ರಾಂತ್ಯಗಳನ್ನು ವಿಸ್ಪರಿಸಿದನೆಂದು 
ತಿಆದುಬರುತ್ತದೆ. ಈತನು ತನ್ನ ಆಳ್ವಕೆಯ ಕೊನೆಯ ಕಾಲದಲ್ಲ ಸಿಂಹಾಸನವನ್ನು ತ್ಯಾಗ 
ಮಾಡಿ ಜೈನ ಧರ್ಮದ ಮತಾವಲಂಜಯಾಗಿ ತನ್ನ ಗುರುವಾದ ಭದ್ರಬಾಹುವಿನೊಡನೆ ಹಾಸನ 
ಜಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಶ್ರವಣಬೆಕಗೊಳಕ್ಕೆ ಬಂದು ಇಲ್ಲಿಯೇ ಮರಣ 
ಹೊಂದಿದನು ಎಂದು ನಮಗೆ ಕ್ರಿ. ಶ.7ನೇ ಶತಮಾನದ ಶ್ರವಣ ಬೆಕಗೊಳ ಶಾಸನದಿಂದ 
ತಿಆದುಬರುತ್ತದೆ. ಚಂದಗುಪನು ಸಿಂಹಾಸನ ತ್ಯಾಗ ಮೊದಲು ಜೈನ ಸನ್ಯಾಸಿಗಳು ತಿಆಸಿದ. 
ಮುಂದೆ ಬರಲದ್ದ 12 ವರ್ಷಗಳ ದೀರ್ಪ್ಷಕಾಲದ ಕ್ಲಾಮವು ಕಾರಣವೆಂದು ತಿಆದುಬರುತ್ತದೆ. 
ಆದರೆ ಶ್ರವಣಬೆಕಗೊಳಕ್ಷೆ ಬಂದು ಇಲ್ಲಯೇ ಸಲ್ಲೇಖನ ಪ್ರತದಿಂದ ಅಸುನೀಗಿದ ಮೌರ್ಯ 
ದೊರೆ ಅಶೋಕ ಚಕ್ರವರ್ತಿಯ ಮೊಮ್ಮಗ ಸಂಪ್ರತಿ ಚಂದ್ರಗುಪ್ತನೆಂದು ಶ್ಯಾಮಶಾತ್ರಿ ಮತ್ತು 
ಪ್ಲೀಟ್‌ರವರು ತಮ್ಮದೇ ಆದ ಅಭಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. 129೨ರ ಶ್ರವಣಬೆಳಗೊಳ 
ಶಾಸನ ಕಲ್ಲಸೂತ್ರ ಮತ್ತು ಹರಿಸೇನನ ಬೃಹತ್‌ ಕಥಾರೋಗ ಚಂದ್ರಗುಪ್ತ ಮೌರ್ಯ ಮತ್ತು 
ಭದಬಾಹು ಶ್ರವಣಬೆಕಗೊಳದಲ್ಪ್ಲದ್ದರೆಂಬುದನ್ನು ಸಾಜೀತು ಮಾಡಿದ್ದಾರೆ. ಇದು ಅಲ್ಲದೆ 
ಶ್ರವಣಬೆಳಗೊಳದ ಚಂದಗಿರಿ ಬೆಟ್ಕದ ಮೇಲಅನ ಕಟ್ಟಲಾಗಿರುವ ಚಂದ್ರಗುಪ್ತ ಬಸದಿ. ಭದ್ರಬಾಹು 
ಬಸದಿ ಮೌರ್ಯರ ನಂತರ ಅಧಿಕಾರಕ್ಷೆ ಬಂದ ಅವನ ಮಗ ಅಬಂದುಸಾರನು ಅನೇಕ 
ಯುದ್ಧಗಳ ಮುಖಾಂತರ ಮೈಸೂರು ಮತ್ತು ಕೊಡಗಿನ ಹಲವು ಪ್ರದೇಶಗಳ ಮೇಲೆ ತನ್ನದೇ 
ಆದ ಅಧಿಕಾರವನ್ನು ಹೊಂದಿದ್ದನು ಎಂದು ತಿಆದುಬರುತ್ತದೆ.'” 


42 


ಒಟ್ಟನಲ್ಲ ಹೇಳುವುದಾದರೆ, ಮೌರ್ಯರ ಆಡಳತ ದಕ್ಷಿನ ಕರ್ನಾಟಕದ ಮೇಲೂ ಸಹ 
ತನ್ನದೇ ಆದ ಪ್ರಭಾವವನ್ನು ಹೊಂದಿದ್ದರು. ಚಂದ್ರಗುಪ್ತ ಮೌರ್ಯ ಮತ್ತು ಅಶೋಕ 
ಚಕ್ರವರ್ತಿಯಿಂದ ಕ್ರಮವಾಗಿ ಜೈನ ಮತ್ತು ಬೌದ್ಧ ಮತಗಳು ದಕ್ಷಿಣಭಾರತದಲ್ಲ ಬೆಳೆಯಲು 
ಕಾರಣಭೂತರಾದರು. ಆಡಳತವು ಕೌಟಲ್ಯನ ಅರ್ಥ ಶಾಸ್ತ್ರದ ಪಕಾರವಾಗಿಯೇ ನಡೆಯುತ್ತಿತ್ತು. 
ಮೌರ್ಯರ ನಂತರ ದಬನ್ನಿನ ಅಧಿಕಾರಕ್ಷೆ ಬಂದಂತಹ ಶಾತವಾಹನರು ಮತ್ತು ಅದರ 
ರಾಜಮನೆತನಗಳು ಮೌರ್ಯ ಆಡಳತದ ನೀತಿ ನಿಯಮವನ್ನು ಮುಂದುವರೆಸಿರುವುದು ಸಹ 
ಕಂಡುಬರುತ್ತದೆ. 


ಕದಂಬರ ಕಾಲದ ಆಡಳತ 


ಶಾತವಾಹನರ ತದನಂತರ ಕರ್ನಾಟಕದ ನಾನಾ ಭಾಗಗಳಲ ರಾಜಕೀಯ ಹಿಡಿತ 
ಸಾಧಿಸಿದ ಮನೆತನವೆಂದರೆ, ಕದಂಬರು. ಇವರನ್ನು ಬನವಾಸಿಯ ಕದಂಬರು ಎಂದೇ 
ಕರೆಯುತ್ತಾರೆ. ಬನವಾಸಿಯ ಕದಂಬರು ಕ್ರಿ.ಶ.3ನೇ ಶತಮಾನದ ಪೂರ್ವಾರ್ಧದಿಂದ 
ಕ್ರಿ.ಪ.6ನೇ ಶತಮಾನದ ಕೊನೆಯವರೆಗೆ ಬನವಾಸಿಯಲ್ಲ ಆಡಳತ ನಡೆಸಿದ್ದಾನೆ. ಕರ್ನಾಟಕದ 
ಪಶ್ರಿಮದಲ್ಲ ಕದಂಬರು ಅಳ್ವಕೆ ನಡೆಸಿದರೆ. ಪೂರ್ವದಲ್ರ್ಲ ಗಂಗರು ಆಜ್ಞಕೆ ನಡೆಸುತ್ತಿದ್ದರು. 
ಕ್ರಿ.ಶ.4ನೇ ಶತಮಾನದ ವೇಳೆಗೆ ಆಡಳತ ನಡೆಸಿದ ಕದಂಬ ದೊರೆ ಮಯೂರಶರ್ಮ 
ಕಾಕುಸ್ಸ್ಳವರ್ಮನ ತಾಕಗುಂದಶಾಸನದ ಪಾಠದಿಂದ ಮಾಹಿತಿ ತಿಆದು ಬರುತ್ತದೆ." ಕದಂಬರು 
ಕ್ರಿ.ಶ.1-12ನೇ ಶತಮಾನದ ಕಾಲಕ್ಕೆ ಕಲ್ಯಾಣಿ ಚಾಲುಕ್ಕರ ಸಾಮಂತರಾಗಿ ಆಳ್ವಕೆ 
ನಡೆಸಿರುವುದು ತಿಆದುಬರುತ್ತದೆ. ಇದರ ಕಾಲದಲ್ಲ ಮಾಂಡಲೀಕರಾಗಿ ಕನ್ನಡ ನಾಡಿನಲ್ಲ 
ಹಲವು ಸಣ್ಣಪುಟ್ಟ ರಾಜರಿದ್ದನೆಂದು ಸಹ ತಿಆದುಬರುತ್ತದೆ." 


ಕ್ರಿ.ಶ.4ನೇ ಶತಮಾನದ ಆರಂಭದಲ್ಲ ಕದಂಬರ ಮಯೂರವರ್ಮನು ಪಲ್ಲವರ ವಿರುದ್ಧ 
ಹೋರಾಡಿ ರಾಜ್ಯವನ್ನು ಸ್ಥಾಪಿಸಿದ. ಬನವಾಸಿ ಕದಂಬರ ರಾಜಧಾನಿಯಾಗಿತ್ತು. ದಕ್ಷಿನದಲ್ಲ 
ಕಾವೇರಿ ತೀರದವರೆಗೂ ಆತನ ಅಧೀನಕ್ಕೆ ಸೇರಿತು. ಬನವಾಸಿಯ ಬಳಲುರುವ ಗುಡ್ಡಾಪುರದ 
ಶಾಸನವು ಮಯೂರಶರ್ಮನ ತಾತನಾದ ವೀರಶರ್ಮನು ಚತುರ್ಮೇದ ಸಂಹಿತೆಗಳ 
ಪಂಡಿತನಾಗಿದ್ದನೆಂದು ತಿಆದುಬರುತ್ತದೆ. ಅಲ್ಲದೆ ಈತನು ವೀರಶರ್ಮನ ಮಗನಾದ ಬಂಧು 
ಷೇಣನ ಪುತ್ತನೆಂದೂ ತಿಆದುಬರುತ್ತದೆ. ವೀರಶರ್ಮನು ಅಂದಿನ ಪ್ರಸಿಧ್ಧ ಘಟಕಾ ಸ್ಥಾನವಾಗಿದ್ದ 
ಹಾಗೂ ಪಲ್ಲವರ ರಾಜಧಾನಿಯಾಗಿದ್ದ ಕಂಚೀಪುರಕ್ಷೆ ಉನ್ನತ ಶಿಕ್ಷಣ ಪಡೆಯಲಕ್ಷೆ ಹೋಗಿದ್ದನು 
ಎಂದು ತಿಆದುಬರುತ್ತದೆ. ಕದಂಬ ರಾಜ ಕಾಕುನ್ಸ್ಥವರ್ಮನು ತನ್ನ ಹೇಬ್ಬುಮಕ್ಕಳನ್ನು ಗುಪ್ತ. 
ವಾಕಟಕ, ಭಟಬಾರಿ ಹಾಗೂ ಗಂಗವಂಶದ ರಾಜರಿಗೆ ಮದುವೆ ಮಾಡಿರುವ ವಿಚಾರ 


43 


ತಿಆದುಬರುತ್ತದೆ. ಕದಂಬ ವಂಶವು ನೆರೆ ರಾಜ್ಯಗಳೊಂದಿಗೆ ಸ್ನೇಹಸ೦ಬಂಧವನ್ನು 


ಹೊಂದಿದ್ದನು. ಈ ರೀತಿ ಕರ್ನಾಟಕದ ಉತ್ತರ ಭಾಗವು ಕದಂಬರ ಅಧೀನಕ್ಕೆ ಸೇರಿತ್ತು. ದಕ್ಷಿಣ 


ಭಾಗವು ತಲಕಾಡಿನ ಗಂಗರಿಗೆ ಸೇರಿತ್ತು ಈ ಎರಡೂ ರಾಜವಂಶಗಳು ಪೀತಿಯುಂದ 
ರಾಜ್ಯಭಾರ ಮಾಡಿತ್ತೆಂಬುದು ಸಹ ತಿಅದುಬರುತ್ತದೆ. 


ತಲಕಾಡಿನ ಗಂಗರು 


ಗಂಗರು ತಮ್ಮ ಆಡಳತವನ್ನು ಕಿ.ಶ.35೦ ರಲ್ಲ ಕೋಲಾರದಿಂದ ಆರಂಭಜನಸಿದರು. 
ಇವರು ಕ್ರಿ.ಶ.3ನೇ ಶತಮಾನದಿಂದ 10ನೇ ಶತಮಾನದ ಕೊನೆಯವರೆಗೂ ರಾಜಕೀಯವಾಗಿ 
ಆಡಳತವನ್ನು ನಡೆಸಿದರು. ಗಂಗರ ಕುರಿತು ಅವರ ರಾಜಮನೆತನಗಳ ಕುರಿತು ಇನ್ನೂ 
ನಿರಂತರವಾಗಿ ಸಂಶೋಧನೆಗಳು ನಡೆಯುತಿವೆ.*” ದಡಿಗಣ ಮತ್ತು ಮಾಧವ ಎಂಬ ಇಬ್ಬರು 
ರಾಜಕುಮಾರರು ನದಗಿರಿ (ಸಂದೀವಬೆಟ್ಟ) ಮತ್ತು ಕುವಲಾಲಪುರ (ಕೋಲಾರ) ಎಂಐ ಎರಡು 
ಪ್ರಮುಖ ಪ್ರಾಂತ್ಯಗಳನ್ನುಳ್ಳ ಗಂಗವಾಡಿ ೨6೦೦೦ ಪ್ರಾಂತ್ಯದಲ್ಲ ತಮ್ಮ ರಾಜ್ಯ ಸ್ಥಾಪನೆ 
ಮಾಡಿದರೆಂದೂ ತಿಅದುಬರುತ್ತದೆ. ತದನಂತರ ಮೈಸೂರು ಜಲ್ಲೆಯ ತಲಕಾಡಿಗೆ 
ರಾಜಧಾನಿಯನ್ನು ಬದಲಾಯುಸಿಕೊಂಡರು. ಮದಗಜ (ಆನೆ) ಗಂಗ ರಾಜ 
ಲಾಂಛನವಾಲುತು. ಬಾದಾಮಿ ಚಾಳುಕ್ಯರು ಆಡಳತ ಪ್ರಾರಂಭವಾಗುವವರೆಗೆ ಇವರು ಹೆಚ್ಚು 
ಕಡಿಮೆ ಸಾರ್ವಭೌಮರಾಜರಂತೆಯೆ ಇದ್ದರು. ಹಲವಾರು ಗಂಗರಾಜರು, ಪಂಡಿತರು. 
ಕವಿಗಳು ಆಗಿದ್ದರಷ್ಟೇ ಅಲ್ಲದೆ. ಪಂಡಿತರಿಗೆ ಆಶ್ರಯ ನೀಡಿದ ದಾನಿಗಕೂ ಸಹ ಆಗಿದ್ದರು. 
ಮುಂದೆ ಅವರು ಕ್ರಿ.ಶ.1೧ನೇ ಶತಮಾನದ ಕೊನೆಯವರೆಗೆ ಬಾದಾಮಿ ಚಾಲುಕ್ಕ ಹಾಗೂ 
ರಾಷ್ಟ್ರಕೂಟರ ಸಾಮಂತರಾಗಿ ದಕ್ಷಿಣ ಕರ್ನಾಟಕದ ಪಮುಖ ಭಾಗವನ್ನು ಹಾಗೂ 


ತಮಿಕುನಾಡಿನ ಕೆಲವು ಭಾಗಗಳನ್ನು ಆಳಆದರು. 


ದರ್ನಿನೀತನ (ಕ್ರಿ.ಶ.5ಠ2೨-57೨) ಈತನು ಗಂಗವಂಶದ ಶ್ರೇಷ್ಠರಾಜ. ಈತನು 
ಹಲವಾರು ಪುಸ್ತಕಗಳನ್ನು ಕನ್ನಡ ಮತ್ತು ಸಂಸ್ಕೃತ ಭಾಶೆಗಕಲ್ಲ ಬರೆದಿದ್ದಾನೆ. ಈತನ 
ಆಸ್ಥಾನದಲ್ಲ ಸಂಸ್ಕೃತ ಭಾಷೆಯ ಶ್ರೇಷ್ಠಕವಿ ಭಾರವಿ ಇದ್ದನು. ಅಂದು ಪ್ರಾಚೀನ ಪ್ರಾಂತ್ಯವಾಗಿದ್ದ 
ಪುನ್ನಾಟ ದೇಶ ಅಂದರೆ ಮೈಸೂರು ಜಲ್ಲೆಯ ವ್ಯಾಪ್ತಿಗೆ ಬರುವ ಹೆಗ್ಗಡದೇವನ ಕೋಟೆ 
ತಾಲ್ಲೂಕು ಪ್ರದೇಶವಾಗಿತ್ತು. ಇದು ಅಂದಿನ ಕಾಲಫಟ್ಟದಲ್ಲ ಸೇರಿತ್ತು. ಇವನ ಮರಿ 
ಮೊಮ್ಮಗನಾದ ಭೂವಿಕ್ರಮ (ಕ್ರಿ.ಶ.654-79) ಬಾದಾಮಿಯ ಚಾಲುಕ್ಕರ ಸ್ನೇಹಿತನಾಗಿದ್ದನು. 
ಚಾಲುಕ್ಕ- ಪಲ್ಲವರ ಮಧ್ಯ ನಡೆದ ಯುದ್ಧದಲ್ಲ (ಕ್ರಿ.ಶ.670೦) ರಲ್ಪ ಭಾಗವಹಿಸಿ ಪಲ್ಲವ 


[ae] 


ಪರಮೇ ಶ್‌ಅರ ವರ್ಮನ ಮೇಲೆ ಚಾಲುಕ್ಕ ಚಕ್ರವರ್ತಿಯು ಜಯವನ್ನು ಪಡೆಯುವಂತೆ 


44 


ನೋಡಿಕೊಂಡನು. ಯುದ್ಧದ ವಿಜಯದಿಂದಾಗಿ ಪಲ್ಲವ ರಾಜನು ಉಗ್ರೋದಯ ಎಂಬ 
ಕಂಠೀಹಾರವನ್ನು ತಾನೇ ಇಟ್ಟುಕೊಂಡ. ಚನ್ನಪಟ್ಟಣ ತಾಲ್ಲೂಕಿನ ಮಂಕುಂದ ಕೆಲವು ಕಾಲ 


ಆತನ ನೆಲೆಯಾಗಿತೆಂದು ತಿಆದುಬರುತ್ತದೆ. 


ಗಂಗರ ವಂಶದ ತದನಂತರ ಬಂದ ರಾಜ ಶ್ರೀಪುರುಷನು (ಕ್ರಿ.ಶ.725- ರಿಂದ 788) 
ಈತನು ಚಾಲುಕ್ಕರ ಒಬ ಅಪ್ರ ಗೆಕೆಯನಾಗಿದ್ದನು. ಅಲ್ಲದೆ ತನ್ನನ್ನು ನಿಯಂತ್ರಿಸಲು 
ಪ್ರಯತ್ನಿಸಿದ ರಾಷ್ಟಕೂಟರನ್ನು ಅವರು ಬಾದಾಮಿ ಚಾಲುಕ್ಯರನ್ನು ಪರಾಜಯಗೊಳಸಾಗಲೂ 
ಪತಿಭಟಸಿದ ಚಾಲುಕ್ಯರ ಪರವಾಗಿ ನಡೆದ ಕ್ರಿ.ಶ.734 ರ ವಿಕಂದಯಲ್ಲ ನಡೆದ ಯುದ್ಧದಲ್ಲ 
ಶ್ರೀಪುರುಷನು ಪಲ್ಲವ ಇಮ್ಮಡಿ ನಂದಿವರ್ಮನನ್ನು ಕೊಂದು, ಪಲ್ಲವ ರಾಜರುಗಳ ಬರುದನ್ನು 
ಪಡೆದನು. ಈತನು ತನ್ನು ರಾಜಧಾನಿಯನ್ನು ಬೆಂಗಳೂರಿನ ಬಳ ನೆಲಮಂಗಲ ತಾಲ್ಲೂಕಿನ 
ಮಣ್ಣಿ (ಮಾನ್ಯಪುರಂ) ಗೆ ಬದಲಾಯುಸಿದನೆಂದು ತಿಆದುಬರುತ್ತದೆ. ಈತನ ಮಗ ಇಮ್ಮಡಿ 
ಶಿವಮಾರ (ಕ್ರಿ.ಶ.788-816) ಹಾಗೂ ಮೊಮ್ಮಗ ಒಂದನೇ ರಾಚಮಲ್ಲ (ಕ್ರಿ.ಶ.816-8ರ3) 
ರಾಷ್ಟ್ರಕೂಟರ ಮೇನ ಪತಿಭಟನೆಯನ್ನು ಮುಂದುವರೆಸಿದರು. ಕೊನೆಯಲ್ಲ ರಾಷ್ಟ್ರಕೂಟ ದೊರೆ 
ಅಮೋಘವರ್ಷ ಒಂದನೇ ನೃಪತುಂಗ (ಕ್ರಿ.ಶ.814-878) ತನ್ನು ಮಗಳನ್ನು ಗಂಗರಾಜ 
ಕುಮಾರನಿಗೆ ಮದುವೆ ಮಾಡುವುದರ ಮೂಲಕ ಗಂಗರೊಂದಿಗಿ ರಾಜ ಮಾಡಿಕೊಳ್ಳಲು 
ಪ್ರಯತ್ನಿಸಿದನು. ತದನಂತರ ಬೆಳವಣಿಗೆಯಲ್ಲ ಚೋಳರು ಪ್ರಬಲರಾದರು. ಗಂಗರಾಜ ಇಮ್ಮಡಿ 
ಬೂತುಗನು  (ಕ್ರಿ.ಶ.೨38-೨61) ರಾಷ್ಟಕೂಟರೊಡನೆ ಸೇರಿಕೊಂಡು ಚೋಳರನ್ನು 
ವಿರೋಧಿಸಿದಾಗ ರಾಷ್ಟಕೂಟ ದೊರೆ ಮೂರನೇ ಕೃಷ್ಣನು ಕ್ರಿ.ಶ.೨37-೨67) ರ ಸಮಯದಲ್ಲ 
ಒಂದಾಗಿ ತಕ್ಟೋಲದಲ್ಲ ನಡೆದ ಬೀಕರ ಯುದ್ದದಲ್ಲ ಅಂದರೆ (ಕ್ರಿ.ಶ.೨4೨೦) ರಲ್ಪ ಜೋಳ 
ದೊರೆಯಾದ ರಾಜಾದಿತ್ಯನನ್ನು ಕೊಂದು ಚೋಳರನ್ನು ಅವಮಾನದಿಂದ ನೋಡಿದರು. ಇದರ 
ವಿಚಾರ ನಮಗೆ ಆತಕೂರು ಶಿಲಾಶಾಸನದಿಂದ ತಿಆದುಬರುತ್ತದೆ.” ಈಗ ಈ ಶಾಸನವು 
ಬೆಂಗಳೂರಿನ ಸರ್ಕಾರಿ ವಸ್ನುಸಂರ್ರಹಾಲಯದಲ್ಲದ್‌.ಎ ಕೊನೆಯಲ್ಲ ಗಂಗರ ಆಡಳತ ಪದೇಶ 
ಚೋಳರ ಆಳ್ವಿಕೆಗೆ ಒಳಗಾಲುತು. ಇವರ ಅಆಕ್ವಕೆ ಸುಮಾರು ಕ್ರಿಶ1004 ರಲ್ಲ 
ಕೊನೆಯಾಗುತ್ತದೆ. ಇವರು ತಲಕಾಡನ್ನು ತಮ್ಮ ಪ್ರಾಂತೀಯ ಕೇಂದ್ರವನ್ನಾಗಿ ಮಾಡಿಕೊಂಡು. 
ಗಂಗವಾಡಿ ೨6೦೦೦ ಪ್ರಾಂತ್ಯವನ್ನು ಆಳದ ಚೋಳರನ್ನು ಕ್ರಿ.ಶ.1114 ರಲ್ಲ ಹೊಯ್ದಳ 
ವಿಷ್ಣುವರ್ಧನನು ತಲಕಾಡಿನಿಂದ ತಮಿಳುನಾಡಿಗೆ ಓಡಿಸಿದನು. ಈ ಗಂಗರ ಒಂದು ಶಾಖೆ 
ಕ್ರಿ.ಶ.6೨೮6 ರಲ್ಲ ಒರಿಸ್ತಾದಲ್ಲ ಆಳುತ್ತಿದ್ದು. ಅವರನ್ನು ಪೂರ್ವ ಅಥವಾ ಕಳಂಗ ಗಂಗರೆಂದು 
ಇತಿಹಾಸದಲ್ಲ ದಾಖಅಸಲಾಗಿದೆ. ಗಂಗ ಸಾಮಂತರಲ್ರ್ಲ ಪ್ರಾಂತೀಯ ರಾಜಕೀಯ ಸೆಕವುಗಳಗೆ 
ತಕ್ಕಂತೆ ಸ್ಥಳೀಯ ರಾಜಕಾರಣದಲ್ಲೂ ಭಾಗಿಯಾಗಿರುವವರ ನೊಕ೦ಬ ದೊರೆಗಳು ಸಹ 


45 


ಪ್ರಮುಖರಾಗಿದ್ದರು. ಗಂಗರು ರಾಜ್ಯ ಉದ್ದಗಲಕ್ಕೂ ಅನೇಕ ಕೆರೆಗಳನ್ನು ನಿರ್ಮಾಣ 
ಮಾಡಿಸಿದ್ದಾನೆ. ಅವರ ಆಡಳತದ ಕಾಲದ ಪ್ರಾರಂಭದಲ್ಲ ತುರುಳ್ನಾಡಾಗಿದ್ದ ಕೋಲಾರ ಪ್ರಾಂತ್ಯ 
ಹಾಗೂ ಮೈಸೂರು ಪ್ರಾಂತ್ಯಗಳು ಗಂಗರ ಕಾಲದಲ್ಲ ಹಲವಾರು ರೀತಿಯ ನೀರಾವರಿ 
ಅಭವೃದ್ಧಿಯನ್ನು ಪಡೆದುಕೊಂಡವು. ಶ್ರವಣ ಬೆಳಗೊಳ ಪ್ರದೇಶದಲ್ಲ ಹಲವಾರು 
ವೀರಗಲ್ಲುಗಳು. ಮಾಸ್ತಿಕಲ್ಲು ಕಂಡುಬಂದಿದೆ. ಗಂಗರು ಕಂಬದಹಳ್ಳ ಹಾಗೂ ಶ್ರವಣ 
ಬೆಕಗೊಳದಲ್ಲ ಅನೇಕ ಜೈನ ಬಸದಿಗಳನ್ನು ಕಟ್ಟಸಿದ್ದಾನೆ. ಮದ್ದೂರು ತಾಲ್ಲೂಕು ಕೊಳಗೆರೆಯ 
ಸಮೀಪದ ಅರತಿಪ್ಲೂರಿನಲ್ಲರುವ (ಕ್ರಿ.ಶ.೨158) ರಲ್ಲ ಸ್ಥಾಪಿಸಲಾದ ಸುಮಾರು 12 ಅಡಿ 
ಎತ್ತರವಿರುವ ಏಕಶಿಲಾ ಗೊಮ್ಮಟ ಶಿಲ್ಲ ಹಾಗೂ ಸುಮಾರು (ಕ್ರಿ.ಶ.೨82೭) ರಲ್ಲ ಶ್ರವಣ 
ಬೆಕಗೊಕದಲ್ಲ ಗಂಗರ ಮಂತ್ರಿಯಾದ ಚಾವುಂಡರಾಯನು ನಿರ್ಮಾಣ ಮಾಡಿಸಿದ ಸುಮಾರು 
58 ಅಡಿ ಎತ್ತರ ಗೊಮ್ಮಟಮೂರ್ತಿ ಅತ್ಯಂತ ಅಪೂರ್ವವಾದದ್ದು. ಇತ್ತೀಚೆಗೆ ತಲಕಾಡಿನಲ್ಲ 
ನಡೆಸಿದ ಉತ್ಸನನಗಳಮ್ಹ ಗಂಗರ ಕಾಲಕ್ಷೆ ಸೇರಿದ ಜೈನ ಬಸದಿಯ ಕಟ್ಟಡ ಭಾಗಗಳು ಅಲ್ಲದೆ 
ಪಾಶನಾಥನ ಶಿಲ್ಪಗಳು ಸೇರಿದಂತೆ ರೋಮನ್ನರ ಕಾಲಕ್ಷೆ ಸೇರಿದ ನಾಣ್ಯಗಳು ಸಹ 
ದೊರೆತಿವೆ." ಕ್ರಿ.ಶ.725-ಆ8) ರಲ್ರ ಶ್ರೀಪುರುಷ ಈ ಭಾಗದಲ್ಲ ಆಳ್ವಕೆ ನಡೆಸಿರುತ್ತಾನೆ. 
ಕೊಂಗುಣಿ ಮಹಾರಾಜ ಶ್ರೀಪುರುಷನ ಕಾಲದ ಎರಡು ಶಾಸನಗಳು ನೀರ್ಗುಂದರಸನನ್ನು 
ಉಲ್ಲೇಣಸಿದೆ. ಈ ನಿರ್ಗುಂದರಸನ ಆಳು ಪೊಟ್ಟಿಯರ ಕುಡಿಮುದ್ದನ ಮರಣವನ್ನು ತಿಆಸಿದ 
ಕಕ್ಕಿಹಳ್ಳಯ ಶಾಸನ ಅರಸನ ಹೆಸರನ್ನು ಹೇಆಲ್ಲ. ” ಆದರೆ ನಾಗಮಂಗಲದ ತಾಮ್ರಪಟದಲ್ಲ 
ಪರಮಗೊಳ ಪೃಥ್ಲಿಮಿ ನೀರ್ಗುಂದರಸ ದುಂಡು ಎಂದು ಹೇಆದ್ದು ಅವನ ಮಡದಿ ಕುಂದಾಚಿ 
ಶ್ರೀಪುರ (ಶಿಪುರ) ದಲ ಲೋಕತಿಲಕ ಜನಾಲಯವನ್ನು ಕಟ್ಟಸಿರುವುದನ್ನು ತಿಅಸುತ್ತದೆ. 'ಠ 
ಒಂದನೇ ರಾಚಮಲ್ಲ (ಕ್ರಿ.ಪ.816-843) ಈತನ ಗಂಡಸಿ ಶಾಸನ ರಾಷ್ಟಕೂಟ ದೊರೆ ಬಲ್ಲಹ 
(ನೃಪತುಂಗ)ನನ್ನು ಸ್ಥಳೀಯ ಅಧಿಕಾರಿ ಬಾಸಯ್ಯನನ್ನು ಪಸಿಧ್ಧಿ ಮುನಿ ಜನಸೇನ ಹಾಗೂ 
ಗುಣಭದ್ರರನ್ನು ಅವರ ಶಿಷ್ಯ ಕಾಡಟ್ಟಿ ಕಂ೦ತಿಯನ್ನು ಉಲ್ಲೇಖಸಿದೆ. '' ಈತನ ಕಾಲದಲ್ಲ 
ರಾಷ್ಟ್ರಕೂಟ ಸೇನಾನಿಯಾದ ಬಂಕೇಶನು ಗಂಗರಾಜ್ಯದ ವಿಸ್‌ರಣಿಯನ್ನು ತಡೆದಿದ್ದರಿಂದ 
ರಾಚಮಲ್ಲನು ನೊಕಂಬಾಧಿರಾಜ ಪುಕಲ್ಫೋರನೊಂದಿಗಿ ಮಗಳು ಜಾಯಭೆಯನ್ನು ಮದುವೆ 
ಮಾಡಿರುವ ವಿಚಾರ ತಿಆದುಬರುತ್ತದೆ. 


ಇಮ್ಮಡಿ ರಾಚಮಲ್ಲ (ಕ್ರಿ.ಶ.87೦-೨1೨) ಎರೆಯಪ್ಪರಸ (886-೨2೦) ಇಮ್ಮಡಿ 
ರಾಚಮಲ್ಲನು ಗಂಗವಾಡಿಯನ್ನು ಅಜ್ಞಕೆ ಮಾಡುತ್ತಿದ್ದಾಗ. ಎರೆಯಪ್ಪರಸನು ಆತನಿಗೆ 
ನೆರವಾಗುತಿದ್ದನೆಂಬುದು ಕೆಲವು ಶಾಸನಗಳಂ೦ದ ತಿಆದುಬರುತ್ತದೆ. ಇವರಿಬ್ಬರ ಕಾಲದಲ್ಲ 
ನೊಳ೦ಬರೊಂದಿಗೆ ಯುದ್ಧಗಳು ಆಗುತ್ತಿದ್ದುದನ್ನು ಈ ಪ್ರಾಂತ್ಯದ ಶಾಸನಗಳು ತಿ೪ಸುತ್ತವೆ. 


46 


ಚೆಲುವನಹಳ್ಳಯ ಶಾಸನವು” ಅತಿರಥ ಮಂಗಳದಲ್ಲ ನಡೆದ ಯುದ್ಧವನ್ನು ತಿಳಸುತ್ತದೆ. 
ಅರಪುರೆಯ ಶಾಸನವು ಅಸಂದಿ ನಾಡನ್ನು ಆಳುತ್ತಿದ್ದ ಸಾಮಂತ ಮುತ್ತರನು ಕಣಿಕಟ್ಟಿಯಲ್ಲ 
ನಡೆದ ನೊಳ೦ಬರೊಂದಿಗಿನ ಯುದ್ಧ್ದದ್ಲ ಮರಣ ಹೊಂದಿದನು ಎಂದು ತಿಳಸಿದೆ. ಈ 
ಮುತ್ತರನು ಐಅವಂಶ ತಿಲಕನಾಗಿದ್ದನು. ಈತನಿಗೆ ಭುವನಾದಿತ್ಯ ಮತ್ತು ಕಅಕಾಲ ಶೂದ್ರಕ 
ಎಂಬ ಜರುದುಗಳದ್ದವು. * ಕಡೂರು ಮತ್ತು ಮುಗವಳ್ಳಯ ಶಿಲಾಶಾಸನಗಳು ಈ ಯುದ್ಧದ 
ವಿಚಾರವನ್ನು ದೃಢಪಡಿಸುತ್ತದೆ. “ ಅಲ್ಲದೆ ನೊಳಕಂಬಾಧಿರಾಜನು ಒಂದನೆಯ 
ಅಯ್ಯಪದೇವನೆಂದು ಸಹ ತಿಅದುಬರುತ್ತದೆ. ಮಗರ ಮುನ್ನೂರರ ಮೊದಲ ಬಾಡ ಕೇಣಿಕಟ್ಟ 
ಆಯಕಟ್ರನ ಪ್ರದೇಶದಲ್ಲ ಯಾವಾಗಲೂ ದಾಳಗೆ ಒಳಗಾಗುತ್ತಿತ್ತು. ಗಂಗರ ಮತ್ತು ನೊಕ೦ಬರ 
ಸ್ನೇಹ ಸರಿಯುಲ್ಲದ ದ್ವೇಷಕ್ಕೆ ತಿರುಗಿತ್ತೆಂಬುದು ಇದರಿಂದ ತಿಆಯುತ್ತದೆ. ಈತನ ಕಾಲದ ಅನೇಕ 
ವೀರಗಲ್ಲು ಶಾಸನಗಳು ಕಂಡುಬರುತ್ತದೆ. ಗಂಗರ ನೊಕ೦ಬರ ಮತ್ತು ಬಾಣರ ನಡುವೆ 
ನಡೆಯುತ್ತಿದ್ದ ಹೋರಾಟದ ಬಗ್ಗೆ ಮಾಹಿತಿಗಳು ದೊರೆತಿವೆ. 


ಇಮ್ಮಡಿ ಮಾರಸಿಂಹ (ಕ್ರಿ.ಪ.೨63-೨74) ಇವನ ಅಜ್ವಕೆಯ ಕಾಲದ ಮೂರು ವೀರ 
ಶಾಸನಗಳಾಗಿದ್ದು ಉಕನೂರಿನಲ್ಲ ನಡೆದ ಯುದ್ಧ ಹಾಗೂ ರಾಜಾದಿತ್ಯನು (ಚಾಳುಕ್ಯ) ಮಾಡಿದ 
ಕದನವೊಂದರ ವಿಚಾರ ತಿಆದುಬರುತ್ತದೆ. * ನೊಕಂಬರ ವಿರುದ್ಧದ ಯುದ್ಧದಲ್ಲ 
ಅಣ್ಣವಸಯ್ಯನು ಮರಣ ಹೊಂದಿದ್ದು, ಆತನ ಮಗ ಬೂತುಗ ಸೀರಲಗೆಯನ್ನು ಕಲ್ಲಾಡಾಗಿ 
ಪಡೆದಿದ್ದಾನೆ.  ಅಣ್ಣವಸಯ್ಯನು ವೀರಾವೇಶದಲ್ಲ ಹೋರಾಡಿ ಎದುರಿಸಿದ ನೊಳಂಬ ದೊರೆ 
ಕಟ್ಟನಮಲ್ಲ ಒಂದನೆಯ ನನ್ನಿಗೊಕ೦ಬನಾಗಿದ್ದು, ಅವನೊಂದಿಗೆ ಅದರ ವೀರರಾದ ಕಾಡುಗತ್ತಿ. 
ಉತ್ತಿಗ, ನೊಲಪ ಹಾಗೂ ಚಟ್ಟಗ ಇದ್ದರು. *” ಈ ಯುದ್ಧದಲ್ಲ ಜಯಶೀಲನಾದ ಇಮ್ಮಡಿ 
ಮಾರಸಿಂಹನ ನೊಲಂಬ ಕುಲಾನ್ನಕನೆಂಬ ಜರುದನ್ನು ಪಡೆದನು. ಹಾಸನ ಜಲ್ಲೆ ಹಾಗೂ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರಾಂತ್ಯದಲ್ಲ ಗಂಗವಂಶದ ದೊರೆಗಳಾದ ಪೊಲವೀರ, 
ಶ್ರೀಪುರುಷ, ಬೂತುಗ, ಪೆರ್ಮಾಡಿ., 1ನೇ ರಾಚಮಲ್ಲ. ೭ನೇ ರಾಚಮಲ್ಲ. ಮಾರಸಿಂಹ, 
ಎರೆಯಪ್ಪ ಇವರುಗಳು ರಾಜಕೀಯವಾಗಿ ಅಧಿಕಾರವನ್ನು ನಡೆಸಿರುತ್ತಾರೆ. ಕ್ರಿ.ಶ. ರ-6ನೇ 
ಶತಮಾನದ ವೇಳೆಗೆ ಹಾಸನ ಜಲ್ಲೆಯ ಬಹುತೇಕ ಪದೇಶದಲ್ಲ ಗಂಗರ ಕಾಲಕ್ಕೆ ಸೇರಿದ 
ದೇವಾಲಯಗಳು. ಬಸದಿಗಳು. ಶಾಸನಗಳು, ವೀರಗಲ್ಲುಗಳು, ಮಾಸಿ ಕಲ್ಲುಗಳು 
ಕಂಡುಬರುತ್ತವೆ. 


ತಗರೆ ಗ್ರಾಮವು ತಗರೆ ನಾಡು 7೦ ಎಂಬುದರ ಕೇಂದವಾಗಿದ್ದಿತು. ಅಲ್ಲದೆ ಅದು ತಗರೆ 
12ರ ಆಡಳತದ ನ್ಥಕವೂ ಆಗಿತ್ತು. ಶ್ರವಣಬೆಳಗೊಳದ ಶಾಸನಗಕಲ್ಲ ಗಂಗರ ಆಡಳತ 


47 


ಪದೇಶವನ್ನು ಗಂಗರಾಜ್ಯ, ಗಂಗವಾಡಿ ೨6೦೦೦ ಪ್ರಾಂತ್ಯವೆಂದು ವಿಧ ವಿಧವಾಗಿ 
ಹೆಸರಿಸಿರುವುಮ ಶಾಸನಗಳ ಕಾಣಬರುತ್ತದೆ. ಇದು ಗಂಗ ಅರಸರ ಆಡಳತದ ಪೂರ್ವ 
ಪದೇಶದ ಹೆಸರು ಕೆಸಕೋಡು ಹಳ್ಳ, ಜಕ್ಕಿಗೋಡ ನೆಕುಂದ ಗ್ರಾಮಗಳು ಬೆಕು/ಬಿಕ್ಕನಾಡ 
ಭಾಗಗಳೆಂದು ತಿಆದುಬರುತ್ತದೆ. ಒಬ್ಬಾರೆ ಹೇಳುವುದಾದರೆ, ತಲಕಾಡಿನ ಗಂಗರು ಕರ್ನಾಟಕದ 
ಬಹುತೇಕ ಭಾಗವನ್ನು ಆಳ್ವಕೆ ನಡೆಸಿರುತ್ತಾರೆ. ಕರ್ನಾಟಕವನ್ನು ಅತೀ ಹೆಚ್ಚು ದೀರ್ಪ4ವಾಗಿ 
ಆಡಳತ ನಡೆಸಿದವರೆಂದರೆ ಗಂಗರು, ಇವರು ಕ್ರಿ.ಶ.3ನೇ ಶತಮಾನದಿಂದ 10ನೇ ಶತಮಾನದ 
ಕೊನೆಯವರೆಗೂ ಸುಮಾರು 7 ಶತಮಾನಗಳ ಕಾಲ ನಿರಂತರವಾಗಿ ಅದಿಕಾರವನ್ನು 
ಚಲಾಯುಸಿದ್ದಾರೆ. ಕೊಂಗುಣಿವರ್ಮ ಗಂಗವಂಶದ ಪ್ರಥಮ ದೊರೆ ಎಂದು ನಂಬಲಾಗಿದೆ. 
ಅದರೆ ಕೊಂಗುಣಿವರ್ಮನಿಂದ ಪ್ರಾರಂಭವಾದ ಗಂಗರಾಜ್ಯ 3ನೇ ಶತಮಾನದವರೆಗೂ 
ಯಾವುದೇ ರೀತಿಯ ಶಾಸನಗಳು ಕಂಡುಬರುವುದಿಲ್ಲ. ಈ ಹಿನ್ನೆಲೆಯಲ್ಲ ಕೆಲವು ಗಂಗ 
ರಾಜರುಗಳ ಬಗ್ಗೆ ಯಾವುದೇ ವಿಚಾರಗಳು ಕಂಡುಬರುವುದಿಲ್ಲ. ಸಂಶೋಧನೆಗೆ ಸಂಬಂಧಪಟ್ಟ 
ಪದೇಶಕ್ಷೆ ಹೊಂದಿಕೊಂಡಂತೆ ಈ ಭಾಗದ ಗಂಗರ ಇತಿಹಾಸ ರಾಚಮಲ್ಲ ರಾಷ್ಟಕೂಟರ 
ಅಧಿಪತ್ಯದಿಂದ ಗಂಗರಾಜ್ಯವನ್ನು ಸ್ಪಾತಂತ್ರ $ರೂಳಸಿದನು. ಈತನ ಸಮಕಾಲೀನ 
ರಾಜನಾಗಿದ್ದ ರಾಷ್ಟ್ರಕೂಟರ ದೊರೆ ಅಮೋಘವರ್ಷನು ಗಂಗರು ಸೃತಂತ್ರರೆಂದು 
ಒಪ್ಪಿಕೊಂಡಿದ್ದಲ್ಲದೆ ಗಂಗರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿದನು. ಈತನ 
ನಂತರ ಇಮ್ಮಡಿ ರಾಚಮಲ್ಲ. ಇಮ್ಮಡಿ ಬೂತುಗ, ಮೂರನೆಯ ಮಾರಸಿಂಹ ಮತ್ತು ನಾಲ್ಕನೇ 
ರಾಚಮಲ್ಲ ಕ್ರಮವಾಗಿ ಗಂಗರಾಜ್ಯವನ್ನು ಆಳಆದರು. ನಾಲ್ಕನೇ ರಾಚಮಲ್ಲನ ಕಾಲದಲ್ಲ 
ಅದರಲ್ಲೂ ಈ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಆಡಳತ ನಡೆಸಿರುವುದು ಕರ್ನಾಟಕದ 
ಶಿಲ್ಪಕಲಾ ಇತಿಹಾಸದಲ ಒಂದು ಪಮುಖ ಘಟ್ಟ ಎಂದರೆ ತಪ್ಪಾಗಲಾರದು. ಈತನ ಕಾಲದಲ್ಲ 
ಶ್ರವಣಬೆಕಗೊಳದಲ್ಲ ಗೊಮ್ಮಟೇಶ್ವರನ ವಿರ್ರಹವನ್ನು ಮೂಡಿಸಲಾಯುತು. ನಂತರ ಕಾಲದಲ್ಲ 
ಗಂಗರಾಜ್ಯ ನೆರೆಯ ಚೋಳರ ಪ್ರಖ್ಯಾತ ದೊರೆ ಒಂದನೇ ರಾಜರಾಜ ಮತ್ತು ರಾಜೇಂದ್ರ 
ಚೊಲನ ಆಜ್ವಕೆಯ ಕಾಲದಲ್ಲಿ ಅತ್ಯ೦ತ ದೀರ್ಪ್ಷಕಾಲ ಕರ್ನಾಟಕವನ್ನಾಆದ ರಾಜಮನೆತನ 
ಇತಿಹಾಸ ರಂಗದಿಂದ ಕಣ್ಯರೆಯಾದರೂ ಕೂಡ ಅವರು ಜಟ್ಟು ಹೋಗಿರುವ ಪ್ರಾಚೀನ 
ದೇವಾಲಯಗಳು ಇಂದಿಗೂ ಉಳದಿದೆ. 


ರಾಷ್ಟ್ರಕೂಟರು 


ಇವರನ್ನು ಮಾನ್ಯಕೂಟದ ರಾಷ್ಟಕೂಟರು ಎಂದು ಕರೆಯುತ್ತಾರೆ. ಅಲ್ಲದೆ ಮಾನ್ಯಖೇಟ 
ಅಥವಾ ಮಾಕಖೇಡ ಎಂದು ಕರೆಯುವರು. ಪ್ರಾರಂಭದಲ್ಲ ಬಾದಾಮಿ ಚಾಲುಕ್ಯರ 


48 


ಸಾಮಂತರಾಗಿದ್ದರು. ಇಂದ್ರನ ಪುತ್ರ ದಂತಿದುರ್ಗ ಈ ಮನೆತನ ಪ್ರಥಮ ಪಸಿದ್ಧರಾಜ 
ರಾಷ್ಟ್ರಕೂಟರ ನೇರವಾದ ರಾಜಕೀಯ ಹಾಸನ ಜಲ್ಲೆಯಲ್ಲ ಕಂಡುಬರುವುದಿಲ್ಲ. ಆದರೆ ಇವರ 
ಕಾಲಕ್ಷೆ ರಾಷ್ಟ್ರಕೂಟರ ಸಾಮಂತರಾಗಿದ್ದ ತಲಕಾಡಿನ ಗಂಗರು ಅಧಿಕಾರವನ್ನು ನಡೆಸಿರುತ್ತಾರೆ. 
ಏಕೆಂದರೆ ಗಂಗ ಮತ್ತು ರಾಷ್ಟಕೂಟರ ನಡುವೆ ವಿವಾಹ ಸಂಬಂಧ ಹಾಗೂ ಅಂದಿನ ಕಾಲದ 
ಪಮುಖ ಧರ್ಮವಾಗಿದ್ದ ಜೈನ ಧರ್ಮದ ಪ್ರೀತಿ ಪ್ರೇಮದಿಂದ ಒಬ್ಬನೊಬ್ಬರು ಒಂದುಗೂಡಿ 
ಆಡಳತ ನಡೆಸಿದರು. ಆದರೆ ಚೋಳರ ಸಾಮಂತರಾಗಿ ಕೊಂಗಾಜ್ಯ್ಠರು ಮತ್ತು ಚೆ೦ಗಾಜ್ಟರು ಈ 
ಭಾಗದ ಮೇಲೆ ಆಡಳತವನ್ನು ನಡೆಸಿರುತ್ತಾರೆ. ರಾಷ್ಟಕೂಟರ ಕಾಲದ ನೃಪತುಂಗ ಜೈನ 
ಮತಾವಲಂಜಯಾಗಿದ್ದರೂ ಸಹ ಧಾರ್ಮಿಕ ವಿಚಾರಗಕಲ ಅತ್ಯಂತ ಉದಾರ ನೀತಿಯನ್ನು 
ಅನುಸರಿಸಿದನು. ಕನ್ನಡ ನಾಡಿನ ಪ್ರಾಚೀನ ಹಾಗೂ ಪ್ರಸಿದ್ಧವಾದ ಕವಿರಾಜಮಾರ್ಗ, ಈತನಿಮ್ತ 
ರಚಿತವಾಗಿದೆ. ಈ ಹಿನ್ನೆಲೆಬುಂ೦ದ ಹಾಸನ ಜಲ್ಲೆಯ ಬಹುತೇಕ ಭಛಾಗಗಕಲ್ಲ ಹಾಗೂ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಶ್ರವಣಬೆಕಗೊಳಕ್ಕೆ ಇವರ ಕೊಡುಗೆ ಇದೆ ಎಂಬುದನ್ನು ಇಲ್ಲ 


ಸೃರಿಸ ಬಹುದಾಗಿದೆ. 
ಚೋಳರು 


ತಂಜಾವೂರಿನ ಜೋಕರು ಹಾಸನ ಜಲ್ಲೆಯ ಕೆಲವೊಂದು ಭಾಗಗಕಲ ಆಳ್ವಿಕೆ 
ನಡೆಸಿರುವುದು ಕಂಡುಬರುತ್ತದೆ. ಚೋಳರ ದೊರೆ ಮೊದಲನೆಯ ರಾಜರಾಜ ಚೋಳನಿಂದ 
ಶುರುವಾಗಿ ಮೊದಲನೆಯ ಕುಲೋತುಂಗ ಚೋಳನವರೆಗೂ ಸರಿ ಸಮನಾಗಿ ಸುಮಾರು 
ಒಂದು ಶತಮಾನಗಳ ಕಾಲ ಆಡಳತವನ್ನು ನಡೆಸಿರುತ್ತಾರೆ. ಚೋಳ ಮನೆತನ ದಕ್ಷಣ 
ಭಾರತದ ಅತ್ಯಂತ ಪ್ರಾಚೀನ ಮನೆತನಗಕಲ್ಲೊಂ೦ದು. ಚೇರ, ಪಾಂಡ್ಯರ ಜೊತೆಗೆ ಚೋಳರ 
ಇತಿಹಾಸ ನಮಗೆ ಕ್ರಿ.ಪೂ.ದಲ್ಪಯೇ ಇತ್ತೆಂದು ತಿಆದುಬರುತ್ತದೆ. *" ಅಲ್ಲದೆ ಕಾವೇರಿ ತೀರ 
ಹಾಗೂ ನದಿ ದಂಡೆಯ ಪ್ರದೇಶದ ಆಡಳತ ನಡೆಸಿರುತ್ತಾರೆ.  ಕ್ರ.ಶ.ಸುಮಾರು 2-3ನೇ 
ಶತಮಾನಗಳಲ ಬರೆದಿರುವ ಸಂಗಂಸಾಹಿತ್ಯದಲ್ಲ ಚೋಳರ ಕಾಲದ ಕಥೆಗಳು ಕಂಡುಬರುತ್ತವೆ. 
ಚೋಳರು ಮೊದಲಗೆ ದಕ್ಷಿಣ ಕರ್ನಾಟಕದ ಆಗ್ಗೇಯ ಭಾಗಗಳನ್ನು ವಶಪಡಿಸಿಕೊಂಡರು. 
ಕೋಲಾರ, ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಜಲ್ಲೆಯ ಬಹುತೇಕ ಎಲ್ಲಾ 
ಭಾಗಗಳು ಚೋಳರ ಕೈಸೇರಿತು. ತದನಂತರ ಮೈಸೂರು ಜಲ್ಲೆಯಲ್ಲರುವ ತಲಕಾಡನ್ನು ತಮ್ಮ 
ರಾಜಧಾನಿಯನ್ನಾಗಿ ಮಾಡಿಕೊಂಡು ನಂತರ ಕಾಲದಲಿ ಹಾಸನ ಜಲ್ಲೆಯಲ್ಲಯೇ 
ಅಧಿಕಾರವನ್ನು ನಡೆಸಿರುತ್ಪಾರೆ. ಆದರೆ ಹಾಸನ ಜಲ್ಲೆಯ ಕೆಲವೊಂದು ಪ್ರದೇಶಗಳ್ಳಲ ಚೋಳರ 
ಸಾಮಂತರಾಗಿ ಚೆಂಗಾ್ಷರು ಮತ್ತು ಕೊಂಗಾಜ್ವರು ಹಾಸನ ಜಲ್ಲೆಯ ದಕ್ಷಿಣ ಭಾಗವನ್ನು ಆಳ್ವಕೆ 


49 


ನಡೆಸಿರುತ್ತಾರೆ. ಕ್ರಿ.ಶ.102೭ ರ ಒಂದು ಶಾಸನದಲ್ರ ಚೋಳರ ರಾಜ ರಾಜೇಂದ ಜೊಲರ 
ಹೆಸರನ್ನು ತಿಅಸುವ ಶಾಸನವಿದೆ.” ಅಂದು ಚೋಳರು ಪಲ್ಲವರು ಪ್ರಭಾವವನ್ನು ಕಳೆದುಕೊಂಡ 
ನಂತರ ತುಂಗಾಭದ್ದೆಯ ತೀರದ ಅಂದರೆ ದಕ್ಷಿಣ ಭಾರಲತ್‌ಅದ ಬಹುಭಾಗದ ಮೇಲೆ ಚೋಳ 
ಪ್ರಾಬಲ್ಬ ಮುಂದುವರೆಯುತು. ಕ್ರಿ.ಶ.೨೦೦ ರಿಂದ ಸುಮಾರು ಮೂರು ಶತಮಾನಗಳ ಕಾಲ 
ಚೋಳರು ರಾಷ್ಟ್ರಕೂಟ ಮತ್ತು ಕಲ್ಯಾಣ ಚಾಲುಕ್ಕರ ನಡುವೆ ಆದಂತಹ ಯುಧದ್ಧಗಳೇ ಅಂದಿನ 
ಕಾಲದ ದಕ್ಷಿಣ ಭಾರತದ ಇತಿಹಾಸದಲ್ಲನ ಪಮುಖ ಘಟನೆ ಎಂದರೆ ತಪ್ಪಾಗಲಾರದು. 
ಚೆಂಗಾಳ್ವರು ಮೂಲತಃ ಜೈನಧಮೀಯರು ಎಂಬುದಾಗಿ ತಿಆಸುವ ಕ್ರಿ.ಶ. 11ನೇ ಶತಮಾನದ 
ಚಿಕ್ಷಹನಸೋಗಿ ಬಸದಿಯಲ್ಲರುವ ಶಾಸನದಿಂದ ತಿಆದುಬರುತ್ತದೆ. ಈ ಶಾಸನವು ಶ್ರೀ ವೀರ 
ರಾಜೇಂದ ಚಂಗಾಜ್ಞ ದೇವರ್ಮಾಡಿಸಿದ ಪುಸ್ತಕ ಗಚ್ಛದ ಬಸದಿ ಹಾಗೂ ಅರಕಲಗೂಡು 
ತಾಲ್ಲೂಕು ಸುಳುಗೋಡು ಸೋಮವಾರದಲ್ಲರುವ ಶಾಸನದಿಂದ ತಿಆದುಬರುತ್ತದೆ. 


ಈ ಶಾಸನದಲ್ಲ ಪೋಚಾಂಜಬಕೆಯ ಪುತ್ರನಾದ ಶ್ರೀ ಮತ್ತ ಭೂ ಪಾಠಕಂ ಆ 
ಚಂ೦ಗಾಳ್ವನ್ನಿಜಸತಿಗೇಚಬ್ಬರನಗೆ ಪರೋಕ್ಷ ವಿನಯಸನಿಮಿತ್ತಂ ಶ್ರೀ ಚೈತ್ಯ ಗೃಹದುನೊಫ್ಲಿರಲಾ 
ಚಂದಸ್ಥಾಯುಯಪ್ಪಿನಂ ಮಾಡಿದಂ ಎಂಬ ನುಡಿಗಳು ಇವರ ಇತಿಹಾಸದ ಮಾಹಿತಿಯನ್ನು 
ತಿಆಸುತ್ತದೆ. ಇದು ಅಲ್ಲದೆ ಚಂಗಾಜ್ಮ ಸೋಮದೇವ ಮತ್ತು ಬೊಪ್ಪದೇವ ಎಂಬ ಅರಸರನ್ನು 
ಶ್ರೀರಾಮನಾಥ ದೇವರ ದಿಬ್ಬ ಶ್ರೀಪಾದ ಪದ್ಧರಾಧಾಕರು ಎಂದು ತಿಆದುಬರುತ್ತದೆ. *' 
ಚಂಗಾಜ್ಟರು ಬೇರೆ ಬೇರೆ ದೊರೆಗಕ ಸಾಮಂತರಾಗಿದ್ದ ಕಾಲದಲ್ಲ ಬೇರೆ ಬೇರೆ 
ರಾಜಮನೆತನಗಳ ಜೊತೆಗೆ ವಿವಾಹ ಸಂಬಂಧವನ್ನು ಹೊಂದಿದ್ದರು. ಹಾಗೂ ಬೇರೆ ಬೇರೆ 
ಧರ್ಮಗಳನ್ನು ಅಮುಸರಿಸಿದ ಕಾರಣಕ್ಟೋ ಒಡೆದು ಹೋಗಿರಬೇಕೆ೦ಂದು ಹೇಳಬಹುದಾಗಿದೆ. 


ಚೆಂಗಾಕಜ್ಟರು ಮೊದಲಗೆ ಯಡತೊರೆ ಹಾಗೂ ಹನಸೋಗಿಯಲ್ಲ ಕಂಡುಬರುವ 
ಜ್ಯನಶಾಸನಗಳಲ್ಲ ಕಂಡುಬರುತ್ತರೆ. ಆರಂಭ ಕಾಲದಲ್ಲ ಚೆಂಗಾಳ್ಷರು ಗಂಗವಾಡಿಯನ್ನು 
ಪಡೆದುಕೊಂಡಿದ್ದ ಚೋಳರ ಅಧೀನರಾಗಿ ಅವರ ಸಾಮಂತರಾದರು. ನಂತರ ನೃಪಕಾಮನ 
ತರುವಾಯ ಬಂದ ಹೋೊಯ್ದಳ ರಾಜ ವಿನಿಯಾದಿತ್ಯನ ಕಾಲದಲ್ಲ (ಕ್ರಿ.ಶ.1047-10೨8) ರ 
ಸಂದರ್ಭದಲ್ಲ ಚಂಗಾಳ್ವರ ನನ್ನಿ ಚಂಗಾಳ್ವ ಮಾಚೆಯರಸ, ಮಾದೇವ, ಒಡೆಯಾದಿತ್ಯ 
ಎಂಬಂತಹ ರಾಜರು ಈ ಶಾಸನಗಳಲ್ಲ ಕಂಡುಬರುತ್ತಾರೆ. 


ಚಿಕ್ಷಹನಸೋಗೆಯ ಶಾಂತೀಶ್ವರ ಬಸುದಿ (ಅಭ್ಲೆಯ ಜನಾಲಯ) ವನ್ನು ನಿರ್ಮಿಸಿದ 
ನನ್ನಿ ಚಂಗಾಕ್ಯ ವೀರ ರಾಜೇಂದ್ರ ನನ್ನಿಚ೦ಗಾಜ್ಯ ಎಂಬ ಹೆಸರುಗಳನ್ನು ಪಡೆದುಕೊಂಡಿದ್ದನು. 
ಈತನ ಕಾಲ ಸರಿಸುಮಾರು ಕ್ರಿ.ಶ.1೦34 ಮತ್ತು ಕ್ರಿ.ಶ.106೦ರ ಮಧ್ಯ ಚೋಳರ ಅಧೀನ 


50 


ಪಭುವಾಗಿದ್ದ ಕಾರಣ ನನ್ನಿ ಚಂಗಾಜ್ಮ ತನ್ನ ಹೆಸರಿನೊಂದಿಗೆ ಚೋಕ ಚಕ್ರವರ್ತಿಗಳ 
ಹೆಸರುಗಳನ್ನು ಸೇರಿಸಿಕೊಂಡಿದ್ದಾನೆ. ಇವನು ಶಕ್ತಿಶಪಾಅಆಯಾದ ದೊರೆಯಾಗಿದ್ದನು. ನನ್ನಿ 
ಚಂಗಾಳಕ್ಟನ ಆಡಳತ ನಂತರ ಕ್ರಿ.ಶ.10೨೦ ರ ಒಂದು ಶಾಸನದಲ್ಲ ಮಾದೆಯರಸ, ಅಥವಾ 
ಮಾಚಿಯರಸು ಚಂಗಾಳ್ವರ ಹೆಸರು ಕ್ರಿ.ಶ.10೨1 ರ ಪಿಲಾಶಾಸನದಲ್ಲ ಮಾದೇವ ಅಥವಾ 
ಮಾದೇವಣ್ಣ ಚಂಗಾಳ್ವನ ಹೆಸರು ಕಂಡುಬರುತ್ತದೆ. ಹೀಗೆ ಜೋಳರು ಈ ಭಾಗದಲ್ಲ ತಾವು 
ನೇರವಾಗಿ ಆಡಳತವನ್ನು ನಡೆಸದೇ ಹೋದರೂ ಆಯಾ ಸಾಮಂತರ ಮೂಲಕ ಅದಿಕಾರ 
ನಡೆಸಿರುವುದು ಹಾಸನ ಜಲ್ಲೆಯಲ್ಲ ಕಂಡುಬರುತ್ತದೆ. 


ಬಾದಾಮಿ ಚಾಲುಕ್ಯರು 


ಕದಂಬ ಮನೆತನದ ಅವನತಿಯ ನಂತರ ಕಾಲದ ಕರ್ನಾಟಕದಲ ರಾಜ್ಯಸ್ಥಾಪನೆಯ 
ಮನೆತನವೆಂದರೆ, ಅದು ಬಾದಾಮಿ ಚಾಲುಕ್ಯರಿಗೆ ಸಲ್ಲಬೇಕು. ಇವರು ತಮ್ಮ ರಾಜಧಾನಿಯನ್ನು 
ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಇವರು ಕ್ರಿ.ಶ.6ನೇ ಶತಮಾನದಿಂದ 
ಸುಮಾರು 2೭೦೦ ವರ್ಷಗಳ ಕಾಲ ರಾಜಕೀಯವಾಗಿ ಆಡಳತವನ್ನು ನಡೆಸಿರುತ್ತಾರೆ. ಇವರ 
ರಾಜಧಾನಿ ಬಾದಾಮಿ ಜಅಗಿರುವುದರಿಂದ ಬಾದಾಮಿ ಚಾಲುಕ್ಯರು ಎಂದೇ ಕರೆಯಲಾಗಿದೆ. 
ಬಾದಾಮಿ ಚಾಲುಕ್ಕರ ಮನೆತನವನ್ನು ಎರಡು ವಿಭಾಗಗಳಾಗಿ ಮಾಡಲಾಗಿರುತ್ತದೆ. ಒಂದು 
ಬಾದಾಮಿ ಚಾಲುಕ್ಯ ಅಥವಾ ಪಶ್ಚಿಮ ಚಾಲುಕ್ಯರೆಂದೂ ಮತ್ತೊಂದು ಕಲ್ಯಾಣದ 
ಚಾಲುಕ್ಯರೆಂದು ಕರೆಯಲಾಗಿದೆ. 3 ಬಾದಾಮಿ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ 
ಜಯಸಿಂಹನಿಮ್ದ್ಮ ಪ್ರಾರಂಭವಾಗಿ ಸತ್ಯಾಶ್ರಯ ನೃಪಸಿಂಹ ಕೀರ್ತಿವರ್ಮ 2 ವರೆವಿಗೂ 
ಸುಮಾರು ೨ ಜನ ಪ್ರಮುಖ ರಾಜರುಗಳು ಸುಮಾರು ಕ್ರಿ. ಶ.757 ರ ತನಕ ಅಆಕ್ವಕೆ 
ಮಾಡಿರುತ್ತಾರೆ. ಆದರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲೂ ಇದರ ರಾಜ್ಯಭಾರ ಕ್ರಮ ವಹಿಸಿದ್ದರೂ 
ಸಹ ಹಾಸನ ಜಲ್ಲೆಯಲ್ಲ ಇವರ ಕೊಡುಗೆ ಇಲ್ಲವೆಂದೇ ಹೇಳಬಹುದಾಗಿದೆ. ಆದರೆ ಕಲ್ಯಾಣಿ 
ಚಾಲುಕ್ಯರು ಈ ಭಾಗದಲ್ಲ ಆಡಳತ ನಡೆಸಿರುವುಮ ಕಂಡುಬರುತ್ತದೆ. ರಾಷ್ಟಕೂಟರಿಂದ 
ಸೋಲನ್ನು ಕಂಡ ಬಾದಾಮಿ ಚಾಲುಕ್ಕ ವಂಶದವನೇ ಮತ್ತೆ ರಾಷ್ಟ್ರಕೂಟರನ್ನು ಸೋಸಿ 
ಕಲ್ಯಾಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳತವನ್ನು ನಡೆಸಿದ ಕಾರಣ 
ಇವರಿಗೆ ಕಲ್ಯಾಣ ಚಾಲುಕ್ಯರು ಎಂದು ಕರೆಯಲಾಗಿದೆ. ರಾಷ್ಟ್ರಕೂಟರ ಅಧಿಕಾರಿಗಳಾಗಿದ್ದ. 
ಚಾಲುಕ್ಕರ ಸಮಯವನ್ನು ನೋಡಿ ಮತ್ತೆ ತಮ್ಮ ಅಧಿಕಾರವನ್ನು ಪಡೆದರು. ಒಂದು 
ಸಮಯದಲ್ಲ ಹಾಸನ ಜಲ್ಲೆಯ ಕೆಲವೊಂದು ಪ್ರದೇಶದಲ್ಲ ಕಲ್ಯಾಣದ ಚಾಲುಕ್ಯರು 
ರಾಜಕೀಯವಾಗಿ ಪೇರಣಿಯುಂದ ಅಧಿಕಾರವನ್ನು ನಡೆಸಿದರು. ಕ್ರಿ.ಶ.1076ರಲ್ಲ ಅಧಿಕಾರಕ್ಕೆ 


51 


ಬಂದ ವಿಕ್ರಮಾದಿತ್ಯನು ಕ್ರಿ.ಶ.11೭6 ರ ವರೆಗೆ ಸುಮಾರು 5೦ ವರ್ಷಗಳ ಕಾಲ ಸುದೀರ್ಫವಾಗಿ 
ಆಡಳತವನ್ನು ನಡೆಸಿರುತ್ತಾರೆ. ಈತನಿಗೆ ತಿಭುವನ ಮಲ್ಲ ಎಂಬ ಬರುದನ್ನು 
ಪಡೆದುಕೊಂಡಿದ್ದನು. ಈತನು ಸಿಂಹಾಸ್ಕಕ್ಷೆ ಬಂದ ಕೂಡಲೇ ತನ್ನ ಹೆಸರಿನಲ್ಲ ಚಾಲುಕ್ಕ 
ವಿಕ್ರಮಶಕೆಯನ್ನು ಪ್ರಾರಂಭಸಿದನು. ವಿಕ್ರಮಾದಿತ್ಯನು ಈ ಭಾಗದಲ್ಲ ಚೋಳರೊಡನೆ ಯುದ್ಧ 
ಮಾಡುವುದನ್ನು ತಫ್ಲಿಸಿಕೊಂಡರೂ ಇನ್ನಿತರರ ಮೇಲೆ ಹಲವಾರು ಯುದ್ಧಗಳನ್ನು 
ಮಾಡಬೇಕಾಯುತು. *” ಹಾಸನ ಜಲ್ಲೆಯ ಬೇಲೂರು ತಾಲ್ಲೂಕಿನಲ್ಲ ವಿಕ್ರಮಾದಿತ್ಯನ ಕಾಲಕ್ಕೆ 
ಸೇರಿದ ನಾಲ್ಲು ಶಾಸನಗಳವೆ. ' ಕ್ರ.ಶ.1೦೨7-109೨8 ರಲ್ಲ ಬರೆಸಲಾಗಿರುವ ಪಿಲಾಶಾಸನದಲ್ರ 
ಚಾಲುಕ್ಕ ವಿಕ್ರಮಾದಿತ್ಯನ ಆಡಳತ ಕಾಲದಲ್ಲ ಪ್ರಾರಂಭಸಿದಂತಹ ವಿಕ್ರಮ ಶಕೆಯನ್ನು 
ತಿಆಸಿದ್ದರೂ ಸಹ ಅವರನ್ನು ಅಧಿ ರಾಜರು ಎಂದು ತಿಆಸದ್ದೇ ಇರುವುದು ಒಂದು ದುರಂತ. * 
ಆದ ಕಾರಣ ಚಾಲುಕ್ಕರ ಅಧಿರಾಜತ್ವವನ್ನು ಪರಿಪುರ್ಣವಾಗಿ ಅದರ ಬರುದಾವಳಗಳೊಂದಿಗೆ 
ತಿಆಸಿರುವ ಅತ್ಯಂತ ಪ್ರಾಚೀನ ಶಿಲಾಶಾಸನವೆಂದರೆ ಬೇಲೂರಿನಲ್ಪರುವ ಶಾಸನವಾಗಿದೆ. *” ಈ 
ಜಲ್ಲೆಯಲ ದೊರೆಯುವ ಕೆಲವೊಂದು ಶಾಸನಗಳ ಹಿನ್ನೆಲೆಬು೦ದ ಕಲ್ಯಾಣ ಚಾಲುಕ್ಯರ 
ಇತಿಹಾಸವನ್ನು ನಿರೂಪಿಸಲು ಸಹಾಯಕವಾಗಿದೆ. ಕೆಲವು ಶಾಸನ 6ನೇ ವಿಕ್ರಮಾದಿತ್ಯನ 
ಆಡಳತದ ಕಾಲಕ್ಷೆ ಪೂರಕವಾಗಿ, ಹೋೊಯ್ದಕ ರಾಜ ಒಂದನೇ ಬಲ್ಲಾಕನು ಈ ಭಾಗಕ್ಕೆ ಬಟ್ಟರುವ 
ದತ್ತಿಗಳನ್ನು ಕೆಲವೊಂದು ಶಾಸನಗಳು ತಿಆಯಪಡಿಸುತ್ತದೆ. *" 


ಕ್ರಿ.ಶ.10೨೨ ರಲ್ಲ ಹೊಯ್ದಕ ರಾಜ ಎರೆಯಂಗನು ಅಧಿಕಾರದಲ್ಲದ್ದಾಗ ಆತನ 
ಶಾಸನದಲ್ಲವನ ಜರುದಾವಳಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಒಂದನೆಯ ಬಲ್ಲಾಳ 
ತಂದೆಯೊಂದಿಗೆ ಜೊತೆಯಾಗಿ ರಾಜ್ಯಭಾರವನ್ನು ನಡೆಸುತ್ತಿದ್ದನು ಎಂದು ತಿಆದುಬರುತ್ತದೆ. * 
ಇದು ಅಲ್ಲದೆ ಆ ಒಂದು ಶಾಸನದ ಮುಖ್ಯ ವಿಚಾರವೇನೆಂದರೆ, ತಂದೆ ಮಕ್ಕಅಲ್ದರೂ ಸೇರಿ 
ಆಡಳತವನ್ನು ನಡೆಸುತ್ತಿದ್ದರೆಂದೂ ಇವರು ಚಾಲುಕ್ಯರನ್ನು ಅಧಿರಾಜರೆಂದು 
ಒಪ್ಪಿಕೊಂಡಿರುವುದು ಅಷ್ನೇ ನಷ್ಟವಾದ ವಿಷಯದಿಂದ ಕೂಡಿದೆ. ಆರನೆಯ ವಿಕ್ರಮಾದಿತ್ಯನ 
ಆಡಳತದ ಕಾಲಮಾನದಲ್ಲ ಆಅತನ ಮಾಂಡಲೀಕನಾದ ವಿಶ್ಲುವರ್ಧನ ವೀರ ಗಂಗ ಹೊಯ್ದಳ 
ದೇವನು ದತ್ತಿ ಬಟ್ಟ ವಿಚಾರ ತಿಆದುಬರುತ್ತದೆ. 


ಕೋಗೂಡಿನ ಸಕಲಗಾವುಂಡಗಳು ಮತ್ತು ಚಾಲುಕ್ಕ ಮತಿ ವರ್ಮನೂ ಸೇರಿ 
ಸೀಮೆಯ ಮೇಲೆ ಹರಿದುಬಂದ ರಾಜರಾಜನನ್ನು ಆತನ ಸೈನ್ಯದಲ್ಲಯೆ 
ಹರಿಯಲ್ಲಂಡರಸನೆಂಬವನ ತಮ್ಮ ಅಯ್ಯನನ್ನು ಎದುರಿಸುತ್ತಾನೆ. ಈ ಚಾಳುಕ್ಕ ಮತಿವರ್ಮನು 
ಯಾರೆಂದು ತಿಆದುಬರುವುದಿಲ್ಲ. ಈ ಶಾಸನದಲ್ಲ ಕಂಡುಬರುವ ಅಕ್ಷರ ಅಪಿಗಕು ಹಳೆಯ 


52 


ಕನ್ನಡದ ಅಕ್ಷರಗಳೆಂ ದೂ ತಿಆದು ಬರುವುದರಿಂದ ಇಲ್ಲನ ರಾಜ ಪ್ರಾಯಶಃ ಚೋಳ 
ರಾಜನಾಗಿರಬಹುದೆಂದು ಹೇಕಬಹುದು. ಈ ಅಭಪ್ರಾಯ ಸರಿಯಾದರೆ ಈ ಶಾಸನದ ಕಾಲ 
ಕ್ರಿ.ಶ.೨85-10೦16 ಎಂದರೆ ರಾಜರಾಜನ ಆಡಳತ ಕಾಲ ಎಂದು ಹೇಕಬಹುದಾಗಿದೆ. ಅದು 
ಅಲ್ಲದೆ ಇದು ಚೋಳರ ಮತ್ತು ಚಾಲುಕ್ಯರ ಒಂದು ಯುದ್ಧವನ್ನು ತಿಅಸುವಂತಹದ್ದು. ” ಅಲ್ಲದೆ 
ಕಲ್ಯಾಣದ ಚಾಲುಕ್ಕರ ವಿಚಾರವನ್ನು ತಿಆಸುವಂತಹ ಶಾಸನಗಳು ವಾಸ್ತವ ಅಂಶವನ್ನು 
ಎರೆಯಂಗೆ, ವಿಷ್ಣುವರ್ಧನ. ಒಂದನೆಯ ನರಸಿಂಹ ಮತ್ತು ಇಮ್ಮಡಿ ಬಲ್ಲಾಕರಂಥ ಹೊಯ್ದಳಕ 
ರಾಜರುಗಳಗೆ ಸೇರಿಸಬಹುದಾದ ವಿಚಾರಗಳು ಕಂಡುಬರುತ್ತದೆ. ವಿಷ್ಣುವರ್ಧನನಿಂದ 
ಪ್ರಾರಂಭವಾಗಿ ಹೊಯ್ದಕ ರಾಜರುಗಳು ಸ್ಷತಂತ್ರರಾಗಿ ಆಡಳಅ ನಡೆಸಿದರು ಎಂಬ ವಿಚಾರ 
ತಿಆದುಬರುತ್ತದೆ. ಕ್ರಿ.ಶ.10೨೨-11೦೦ ರ ಕಾಲಮಾನದಲ್ಲ ಚಾಲುಕ್ಕರ ದೊರೆ ತಿಭುವನ ಮಲ್ಲನು 
ಪೃಥ್ವೀ ರಾಜ್ಯವನ್ನಾಳುತಿದ್ದನೆಂದು ತಿಆದ ಈತನ ಆಧಿರಾಜನಾದ ಸಮಧಿಗತ ಪಂಚಮಹಾಶಬ್ಧ 
ಮಹಾಮಂಡಳೇಶ್ಪರ ತಿಭುವನಮಲ್ಲ ಪೋಯ್ದಕದೇವನು ಎರೆಯಂಗನೆಂದೂ ತಿಆದುಬರುತ್ತದೆ. 
ಚಾಲುಕ್ಕ ಕುಲಕ್ಷೆ ಸೇರಿದ ಮುದ್ಧಮರಸನ ಪುತ್ರನಾದ ಬಾಚರಸನನ್ನು ಸಹ ತಿಆಸುವ 
ಶಾಸನವಾಗಿದೆ. ಈತನಿಗೆ ಮಹಾಮಂಡಲೇಶ್ವರ. ಚಾಲುಕ್ಯಭರಣ, ಚಾಲುಕ್ಕ ಕುಲತಿಲಕ 
ಮುಂತಾದ ಜರುದುಗಳದ್ದವು. ಆತನೊಬ್ಬ ಶಿವಭಕ್ತನಾಗಿದ್ದನೆಂದು ಪರಿಗಣಿಸಲಾಗಿದೆ. ಆತ 
ತಪೋಧನರಿಗೆ ಕೆರೆಯೊಂದನ್ನು ದಾನವಾಗಿ ನೀಡಿದನು. ಈ ವಿಚಾರ ಕಣಿಕಲ್ಲೆಯಲ್ಪರುವ 
ಶಾಸನದಿಂದ ತಿಆದುಬರುತ್ತದೆ. *' ಆದರೆ ಕಲ್ಯಾಣ ಚಾಲುಕ್ಯರ ತಿಭುವನಮಲ್ಲನು ಕಲ್ಯಾಣದಲ್ಲ 
ಆಡಳತ ನಡೆಸುತ್ತಿದ್ದ ಎಂದು ತಿಆದುಬರುತ್ತದೆ. ಈ ಹಿನ್ನೆಲೆಯನ್ನು ಗಮನಿಸಿದರೆ, 
ತಿಭುವನಮಲ್ಲ ಕಲ್ಯಾಣದಲ್ಲೇ ಕುಳತು ಹಾಸನ ಜಲ್ಲೆಯ ಬಹುತೇಕ ಭಾಗದ ಮೇಲೆ 
ಆಡಳತವನ್ನು ನಡೆಸುತ್ತಿದ್ದನು ಎಂದು ಭಾವಿಸಬಹುದಾಗಿದೆ. ಇನ್ನೊಂದು ಶಾಸನವನ್ನು 
ಗಮನಿಸಿದರೆ, ಚಾಲುಕ್ಕ ಭೂಲೋಕಮಲ್ಲ ಸೋಮೇಶ್ವರನ ಆಳ್ವಿಕೆಯ ವಿಚಾರವೂ ಸಹ ಇದೆ. 
ನಂತರ ವಿಷ್ಣುವರ್ಧನನವರೆಗಿನ ಹೋಯ್ತ್ದಳ ವಂಶಾವಳಯನ್ನು ಇದರಲ ಕಾಣಲಾಗಿದೆ. 
ಚಯೋಳಯನೆಂಬಾತ ಶಿವದೇಗುಲವೊಂದನ್ನು ನಿರ್ಮಿಸಿ ಅದಕೆ ಕೆಲವೊಂದು ದಾನದತ್ತಿಗಳನ್ನು 
ನೀಡಿರುವ ವಿಚಾರವು ಸಹ ತಿಆದುಬರುತ್ತದೆ. 


ಚೋಳಯ್ಯನು ಬಾಣಾಅರ ಸೊರಲ ಮಾವು ಹೆಣೆಯಗೆರೆ, ಹಂದರಹಾಳು ಅಲ್ಲದೆ 
ಕಿತ್ತನಕೆರೆಯನ್ನು ನೋಡಿಕೊಳ್ಳುತ್ತಿದ್ದನು. ತನ್ನ ಅಣ್ಣನು ಮರಣ ಹೊಂದಿದಾಗ ಅತನ 
ನೆನಪಿಗಾಗಿ ಒಂದು ಶಿವದೇವಾಲಯವನ್ನು ನಿರ್ಮಿಸಿದನು. ಚಾಲುಕ್ಕ ಅಹವಮಲ್ಲನು 
ಆಳುತ್ತಿದ್ದಾಗ ಮಂಡಲೇಶ್ವರ ವೀರಗಂಗ ಹೊೋಯ್ದಕ ದೇವನು ಬೆಲುಹೂರಿನ ನೆಲೆನೀಡಿನಿಂದ 
ಗಂಗವಾಡಿ ರಾಜ್ಯವನ್ನಾಳುತಿದ್ದನೆಂದು ಕ್ರಿ.ಶ.1134ರ ವರ್ಷದ ಶಾಸನದಿಮ್ಹ ತಿಆದುಬರುತ್ತದೆ. * 


53 


ಚನ್ನರಾಯಪಟ್ಟಣ ತಾಲ್ಲೂಕಿನ ಒಂದು ಶಾಸನದಲ್ಲ ಆರನೆಯ ವಿಕ್ರಮಾದಿತ್ಯನ ಆಡಳತದ 
ಕಾಲದಲ್ಲ ಆತನ ಅಧಿಕಾರವನ್ನು ತಿಅಸುವಂತಹ ಒಂದು ಶಾಸನದಲ್ಲ ಹೋೊಯ್ದಳ 
ವಿಷ್ಣುವರ್ಧನನ ವಿಚಾರ ಸಹ ತಿಆದುಬರುತ್ತದೆ. "” ಮರಿಯಾನ ಮತ್ತು ಭರತ ಹಾಗೂ 
ಮರಿಯಾನೆ ಮತ್ತು ಚಿಕ್ಕ್ಛೆಯ ಮಕ್ಕಳಾದ ಭರತ ಮತ್ತು ಬಾಹುಬಅಯನ್ನು ತಿಃಸಲಾಗಿರು ತ್ತದೆ. 
ಮಾಚಿರಾಜ ಮತ್ತು ಮರುಡೇವಿಯ ಮಗಳಾದ ಚಾಮಲೆಯ ವಿಚಾರವು ಸಹ ತಿಆದು 
ಬರುತ್ತದೆ. “ 


ಚಾಲುಕ್ಕ ಜಗದೇಕಮಲ್ಲ ಮತ್ತು ಹೊಯ್ದಕ ಒಂದನೆಯ್‌ ಅನರಸಿಂಕರ ವಿಚಾರವೂ 
ಸಹ ತಿಆದುಬರುತ್ತದೆ. “ ಮಹಾಪ್ರಧಾನ ಬಲ್ಲಣ್ಣನ ವಿಚಾರವನ್ನು ತಿಅಪಸುವ೦ತಹ ಬಳ್ಳಗಾವೆಯ 
ದಾಸೋಜನ ವಿಚಾರವೂ ಸಹ ಇದೆ.“ ಚಾಲುಕ್ಕ ಆರನೆಯ ವಿಕ್ರಮಾದಿತ್ಯ ಮತ್ತು ಹೊಯ್ದಳ 
ರಾಜ ಒಂದನೆಯ ನರಸಿಂಹರ ವಿಚಾರವು ಕಂಡುಬರುತ್ತದೆ. ಇದರ ಕಾಲಮಾನ ಕ್ರಿ.ಶ.॥15೨- 
1161" ಚಾಲುಕ್ಯ ತಿಭುವನಮಲ್ಲ ಮತ್ತು ಹೊಯ್ದಳ ಇಮ್ಮಡಿ ಬಲ್ಲಾಕರನ್ನು ತಿಅಸುವಂತಹ 
ಶಾಸನವೂ ಸಹ ಇದೆ. ಈ ಶಾಸನದ ಕಾಲ ಕ್ರಿ.ಶ.1174 ಈ ಎಲ್ಲಾ ಆಧಾರಗಳಂದ 
ಸೂಕ್ಷ್ಮವಾಗಿ ಗಮನಿಸಿದರೆ ಕಲ್ಯಾಣ ಚಾಲುಕ್ಯರ ಕಾಲದ ರಾಜಕೀಯ ಒಂದು ಕ್ರಮಬದ್ಧವಾಗಿ 
ಹಾಸನ ಜಲ್ಲೆಯಲ್ಲ ಕಂಡುಬಂದಿದೆ. ಒಬ್ಬಾರೆ ಅಭಿಪ್ರಾಯವೇನೆಂದರೆ, ಕಲ್ಯಾಣಿ ಚಾಲುಕ್ಕರ ಶೇ 
ಭಾಗದಲಿ ಹೋೊಯ್ದಕರ ಮಾರ್ಗದರ್ಶನದಲ್ಪ್ಲಯೇ ರಾಜಕೀಯವಾಗಿ ಅಧಿಕಾರವನ್ನು 
ನಡೆಸಿರಖೇಕೆಂದು ಈ ಸಂಶೋಧನೆ ಫಲವಾಗಿ ವ್ಯಕ್ತವಾಗುತ್ತದೆ. 


ಹೊಯ್ದಳರು 


ಹೊಯ್ದಕರ ಆಡಳತ ಕನ್ನಡನಾಡಿನಲ್ಲ ಅತ್ಯಂತ ಸ್ಕರಣೀಯವಾಗಿದೆ. ಕ್ರಿ.ಶ.1೦ನೇ 
ಶತಮಾನದಲ್ಲ ಸಣ್ಣ ರಾಜ್ಯವನ್ನು ಸ್ಥಾಪಿಸಿ 14ನೇ ಶತಮಾನದವರೆಗೂ ಕನ್ನಡನಾಡನ್ನು 
ವೈಭವದಿಂದ ಆಳಆದರು. ಇವರು ಕರ್ನಾಟಕವಲ್ಲದೆ, ತಮಿಳುನಾಡಿನ ಕೆಲವು ಭಾಗಗಳನ್ನು ತಮ್ಮ 
ನಿಯಂತ್ರಣದಲ್ಪರಿಸಿಕೊಂಡಿದ್ದರು. ಈ ವಂಶದ ರಾಜರುಗಕಂ ಗಮನಾರ್ಹ ಸಾಧನೆ 
ಮಾಡಿದವರು ವಿಷ್ಣುವರ್ಧನ. ಎರಡನೇ ವೀರಬಲ್ಲಾಕ, ಎರಡನೇ ನರಸಿಂಹ, ಸೋಮೇಶ್ವರ 
ಮತ್ತು ಮೂರನೇ ವೀರ ಬಲ್ಲಾಳ ಈ ಎಲ್ಲಾ ದೊರೆಗಳು ಸಾಹಿತ್ಯ ಕಲೆ ಮತ್ತು ಧರ್ಮಕ್ಕೆ ವಿಶೇಷ 
ಪ್ರೊತ್ಸಾಹ ನೀಡಿದ್ದಾರೆ. ದಕ್ಷಿಣ ಭಾರತದಲ್ಲ ಪರಮಾಧಿಕಾರ ಸ್ಥಾಪಿಸುವ ಸಲುವಾಗಿ ಕಲ್ಯಾಣಿ 
ಚಾಲುಕ್ಯರಿಗೂ ಮತ್ತು ಚೋಳರಿಗೂ ಕ್ರಿಶ1೦ ಹಾಗೂ ಕ್ರಿ.ಶ.॥ನೇ ಶತಮಾನದಲ್ಲ 
ನಿರಂತರವಾಗಿ ಕದನಗಳು ನಡೆದವು. 11ನೇ ಶತಮಾನದ ಪ್ರಾರಂಭದಲ್ಲಿ ಚೋಳರ ದೊರೆ 
ರಾಜರಾಜನು ತಲಕಾಡಿನ ಗಂಗರನ್ನು ಸೋಲಆಪಿ ಗಂಗವಾಡಿಯ ಬಹುಭಾಗವನ್ನು ತಮಿಳು 


54 


ಸಾಮ್ರಾಜ್ಯದ ಭಾಗವನ್ನಾಗಿ ಮಾಡಿದನು. ಈ ಕಾಲಮಾನದಲ್ಲ ಹೋೊಯ್ದಕ ವಂಶದ 
ಸ್ಥಾಪಕನೆಂದು ಭಾವಿಸಲಾಗಿರುವ ಹೊಯ್ದಕ ಅಥವಾ ಸಳ ಮಲೆನಾಡಿನ ಸಣ್ಣ ಪಾಜೆಪಟನ 


3 


ನಾಯಕನಾಗಿದ್ದನೆಂದು ತಿಆದುಬರುತ್ತದೆ. 


ಹೊಯ್ಸಳರು ಕಲಾಪ್ರೇಮಿಗಳಾಗಿದ್ದರು. ತಮ್ಮ ಸಾರ್ವಭೌಮರಾಗಿದ್ದ ಕಲ್ಯಾಣದ 
ಚಾಲುಕ್ಕರ ಶ್ರೇಷ್ಠ ಪರಂಪರೆಯನ್ನು ಮುಂದುವರೆಸಿದರು. ಅನೇಕ ಕಡೆ ಸುಂದರವಾದ 
ದೇವಾಲಯಗಳನ್ನು ನಿರ್ಮಿಸಿದರು. ಕ್ರಿ.ಶ.10೦೦ ರಲ್ಲ ಪ್ರಾರಂಭವಾದ ಇವರ ರಾಜಕೀಯ 
ಆಡಳತ ಕ್ರಿ.ಶ.1336 ರ ತನಕ ಅಂದರೆ ಸುಮಾರು 3೦೦ ವರ್ಷಗಳಗೂ ಹೆಚ್ಚು ಕಾಲ 
ಸುಭದವಾಗಿ ಆಡಳತ ನಡೆಸಿದರು. ಆದರೆ ಇವರ ಆರಂಭ ಕಾಲದ ಇತಿಹಾಸದ ಕುರುಹುಗಳು 
ಸರಿಯಾದ ರೀತಿಯಲ್ಲ ಕಂಡುಬರುವುದಿಲ್ಲ. ಕೆಲವೊಂದು ಶಾಸನಗಳ ಪ್ರಕಾರ ಸಳನೇ 
ಹೊೋಯ್ದಕರ ಕಾಲದ ಮೂಲಖಪುರುಷನೆಂಬುದಾಗಿ ತಿಆಸುತ್ತದೆ. ಹೊಯ್ದಲರು ತಮ್ಮನ್ನು 
ಯಾದವ ಕುಲದವರೆಂದೂ ಹೇಳಆಕೊಂಡಿದ್ದಾರೆ. ಲಊಯು ರೈಸ್‌ ಹಾಗೂ ಇನ್ನಿತರ 
ವಿದ್ದಾಂಸರುಗಳ ಪ್ರಕಾರ ಇದೇ ವಿಚಾರವನ್ನು ತಿಆಸಿದ್ದಾನೆ. ಹೋಯ್ದಕರ ಮೂಲ ನೆಲೆ ಶನಕಪುರ 
ಅಥವಾ ಸೊನೆವೂರು ಇದು ಚಿಕ್ಕಮಗಳೂರು ಜಲ್ಲೆಯ ಮೂಡಿಗೆರೆ ತಾಲ್ಲೂಕಿನ ಅಂಗಡಿ ಎಂಬ 
ನೆಲೆಯಲ್ಲದೆ. ಅಂದಿನ ಕಾಲದಲ್ಲ ಇದು ಪಮುಖ ವ್ಯಾಪಾರದ ಕೇಂದ್ರವಾಗಿತ್ತು. ಈ ಮಾತನ್ನು 
ಕುರಿತು ಹಲವಾರು ಶಾಸನಗಳು ತಿಆಸುತ್ತವೆ. “ ಕ್ರಿ.ಶ.106೦ ರ ಒಂದು ಶಿಲಾಶಾಸನದ 
ಪ್ರಕಾರವಾಗಿ ಈ ಗ್ರಾಮದ ವ್ಯಾಪಾರಿ ಒಬ್ಬನು ಸೇರಿ ಲೋಕಜತ್‌ ಎಂಬುವವನಿಗೆ ಸ್ಮಾರಕ 
ಒಂದನ್ನು ಕಟ್ರಸಿದ್ದಾನೆಂದು ಉಲ್ಲೇಖವಿದೆ." ಆದಕಾರಣ ಇದು ಜೈನರ ಕೇಂದ್ರವಾಗಿರಬೇಕೆಂದು 
ಹೇಕಲಾಗಿದೆ. ಕ್ರಿ.ಶ.104೦ರ ಒಂದು ಜೈನ ಆಚಾರ್ಯನಾದ ವಜ್ರಪಾಣಿ ಭರತೇಶ್ವರ 
ಎಂಬುವವನು ಇಲ್ಲಯೇ ಮರಣ ಹೊಂದಿದ್ದನೆಂದು ತಿಆದುಬರುತ್ತದೆ. ““ 


ಕರ್ನಾಟಕದ ಆಗ್ದೇಯ ಭಾಗದಲ್ಲೂ ತಲಕಾಡಿನ ಗಂಗರು ಸ್ಥಾಪಿಸಿದ ಗಂಗವಾಡಿಯಲ 
ತಲಕಾಡಿನಲ್ಲಿ ಗಂಗರು ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಹೊಯ್ದಕರು ತಮ್ಮ 
ಸಾಮ್ರಾಜ್ಯದ ಬೆಳವಣಿಗೆಯನ್ನು ಹೆಚ್ಚಿಸಿಕೊಂಡು ಗಂಗವಾಡಿಯ ಕೆಲವು ಭಾಗಗಳನ್ನು 
ಪಡೆದುಕೊಂಡರು.  ಮೊದಲಗೆ ಹೊಯ್ದಕರು. ಚಂಗಾಜ್ಷರು. ಕೊಂಗಾಳ್ಟರು. ಚೋಳರ 
ಅಧಿಕಾರವನ್ನು ಒಪ್ಪಿಕೊಂಡಿದ್ದರು. ಹೋಯ್ದಳರ ಆಳ್ವಕೆಯ ಕೊನೆಯ ಕಾಲದಲ್ಲ ಹಾಸನ ಜಲ್ಲೆ 
ಶೇ ರಾಜ್ಯದ ಅವಿಭಾಜ್ಯ ಅಂಗವಾಗಿತ್ತು. ಹೋಯ್ದಕ ಅರಸರು ಹಾಸನ ಜಲ್ಲೆಗೆ ಸೇರಿದಂತೆ 
ವಿಶ್ವವಿಖ್ಯಾತ ದೇವಾಲಯಗಳನ್ನು ಬಸದಿಗಳನ್ನು ಕೆರೆ ಕುಂಟಿಗಳನ್ನು ನಿರ್ಮಿಸಿರುವುದು. 
ನೃಪಕಾಮನ ಅಧಿಕಾರ ನಡೆಸಿರುವುದರ ಬಗ್ಗೆ ಶಿಲಾಶಾಸನ ಕಂಡುಬರುತ್ತದೆ. “ ಕ್ರಿ.ಶ.೨೦78 ರಲ 


55 


ಕಂಡುಬರುವ ಚಾವುಂಡರಾಯಪುರಾಣ ಪುಸ್ಸಕದಲ್ಲ ಸ್ಟತಃ ಚಾವುಂಡರಾಯನು ಸೋಪಅಸಿದ 
ವ್ಯಕ್ತಿಗಳಛ್ಲಯೂ ಒಬ್ಬ ಹೊೋಯ್ದಳ ರಜಾನೂ ಸಹ ಇದ್ದಾನೆ ಎಂದು ತಿಆಸಿದ್ದಾನೆ. ಕ್ರಿ.ಶ.12೦7 ರ 
ಒಂದು ಶಾಸನದಲ್ಲ ಬಲ್ಲಾಕನ ವಂಶಾವಳಯನ್ನು ತಿಆಸುತ್ತಾ, ಹೋಯ್ದಕಳರ ಪ್ರಥಮ ರಾಜಧಾನಿ 
ಶಸಕಪುರ ಎಂಬುದು ಹೇಗೆ ಸ್ಥಾಪನೆಯಾಗಿತ್ತೆಂಬುದನ್ನು ತಿಆಸಲಾಗಿರುತ್ತದೆ. ““ ಕ್ರ.ಪ.10ನೇ 
ಶತಮಾನದ ಉತ್ತರಾರ್ಧದ ವೇಳೆಗೆ ಹೊಯ್ದಕರು ತಲೆ ಎತ್ತಿದರು. ಈ ವಿಚಾರಕ್ಷೆ ಪೂರಕವಾಗಿ 
ಹಲವಾರು ರೀತಿಯ ಕುರುಗಳವೆ. 1ನೇ ಶತಮಾನದಲ್ಲ ಚೋಲರ ವಿರುದ್ಧ ಹೋರಾಡಿದರು. 
ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದನು. ಗಂಗವಾಡಿ ಪ್ರಾಂತ್ಯಗಳಲ್ಲ 
ಶ್ರೀ ವೈಷ್ಣವ ಅನುಯಾಯುಗಳಾಗಿದ್ದ ಚೋಳ ಅಧಿಕಾರಿಗಳ ಪಭಾವಕ್ಷೆ ಮೊದಲೇ 
ಒಳಗಾಗಿದ್ದನೆಂಬ ಅಭಪ್ರಾಯವೂ ಸಹ ಇದೆ. ಕಲ್ಯಾಣದ ಚಾಲುಕ್ಕ ಚಕ್ರವರ್ತಿಗಳ 
ಸಾರ್ವಭೌಮತ್ಯವನ್ನು ಪ್ರಶ್ನಿಸಿ ತಾನು ಚಕ್ರವರ್ತಿಯಾಗಬೇಕೆಂಬ ಪ್ರೀತಿಬುಂದ ಆತನು 
ಅಗ್ಗಿಷ್ಟೋಮ. ಹಿರಣ್ಯಗರ್ಭ ಮೊದಲಾದ ವೈದಿಕ ಯಜ್ಞಗಳನ್ನು ನಡೆಸಿದನು. ಅಂದಿನ ಕಾಲಕ್ಷೆ 
ಜೈನಧರ್ಮವು ಇಂತಹ ರೀತಿಯ ಆಚರಣೆಗಳನ್ನು ಒಪ್ಪುತ್ತಿರಅಲ್ಲ. ಆದರೂ ಅವನು ಜೈನ 
ಧರ್ಮವನ್ನು ಪೋಷಿಸಿದ ಅಷ್ಟೇ ಅಲ್ಲ ಅವನ ಅನೇಕ ಮಂದಿ ಸೇನಾದಿಪತಿಗಕಳು ಮತ್ತು 
ಪ್ರಸಿದ್ಧಕಾದ ರಾಣಿ ಶಾಂತಲಾ ಸಹ ಜೈನಧರ್ಮವನ್ನು ಅವಲಂಜಸಿದವರಾಗಿದ್ದರು. ಆದರೂ 
ಅವನ ದಂಡನಾಯಕರ ಲ್ಲೊಜ್ಜರಾಗಿದ್ದ ಕೇಶಮಲ್ಲನು ಹಳೇಬೀಡಿನಲ್ಲ ಪ್ರಸಿದ್ಧವಾದ 
ಹೋೊಯ್ತ್ದಕೇಶ್ಚರ ದೇವಾಲಯವನ್ನು ಕಟ್ಟಸಿದ್ದಾನೆ. 


ಕರ್ನಾಟಕದ ಅಗ್ರಹಾರಗಳನ್ನು ಒಳ್ಳೆಯ ರೀತಿಯಲ್ಲ. ಒಳ್ಳಯ ವಾತಾವರಣದಲ್ಲ 
ಬೆಳೆಸಿದರು. ತಮಿಳುನಾಡಿನ ಶ್ರೀವೈಷ್ಣವ ತತ್ವದ ಪ್ರತಿಪಾದಕರಾದ ರಾಮಾನುಜಾಚಾರ್ಯರಿಗೆ 
ತಮ್ಮ ಬೋಧನೆಗಳಗೆ ಸ್ವಂತ ನೆಲದಲ್ಲ ಅವಕಾಶವಿಲ್ಲವಾಯತೋ, ಆಗ ಕರ್ನಾಟಕಕ್ಷೆ ಬಂದರು. 
ಕರ್ನಾಟಕದ ಬೌದ್ದಿಕ ವರ್ಗವು ಸೇರಿದಂತೆ ಸಾಮಾನ್ಯ ಜನವರ್ಗವು ರಾಮಾನುಜಾಚಾರ್ಯರ 
ಅನುಯಾಲುಗಳಾದರು. ಅವರ ಸ್ವಂತ ನೆಲದಲ್ಲೇ ಅವರ ಜೀವನಕ್ಕೆ ಅಪಾಯ ಒದಗಿತ್ತೆಂಬ 
ಅಭಿಪ್ರಾಯವೂ ಇದೆ. ದಕ್ಷಿಣ ಭಾರತದ ಚಾರಿತ್ರಿಕ ಇತಿಹಾಸದಲ್ಲ ಹೋೊೋಯ್ದಕ ಮನೆತನ 
ಮಹತ್ವದ ಸ್ಥಾನವನ್ನು ಹೊಂದಿದೆ. 11 ರಿಂದ 14ನೇ ಶತಮಾನದ ಮೂರನೇ ದಶಕದವರೆಗೂ 
ಆಳದ ಈ ಮನೆತನದ ವಿಷ್ಣುವರ್ಧನ. ಬಲ್ಲಾಕ, ನರಸಿಂಹ, ಸೋಮೇಶ್ವರ ಇವರೇ ಮೊದಲಾದ 
ರಾಜರುಗಳು ಹೊಯ್ದಕಳ ಮನೆತನದ ಕೀರ್ತಿ ಪತಾಕೆಯನ್ನು ಉತ್ತುಂಗ ಶಿಬರಕ್ಷೆ ಏರಿಸಿದರು. 
ಹೋೊೋಯ್ದಕರ ಕಾಲದ ರಾಜಕೀಯ ಸ್ಥಿತಿಗತಿಗಳನ್ನು ನಾವು ಗಮನಿಸಿದಾಗ ಅವರು ಆಳ್ವಿಕೆ 
ಪ್ರಾರಂಜಸಿದ ಹೊಸದರಲ್ಲ ಅಷ್ಟಾಗಿ ಸರಳಕವಾಗಿರಲಲ್ಲ. ದಕ್ಷಿಣ ಭಾರತದ ಎಲ್ಲೆಡೆ ಹಲವಾರು 
ರಾಜಮನೆತನಗಳು ಅಧಿಕಾರಕ್ಷೆ ಕಾದಾಟ ನಡೆಸಿದ್ದವು. ರಾಷ್ಟ್ರಕೂಟರು ಮತ್ತು ಚೋಳರು ತಮ್ಮ 


56 


ಅಧಿಕಾರದ ವ್ಯಾಪ್ತಿಯನ್ನು ವರ್ಧಿಸಿಕೊಳ್ಳಲು ಅನೇಕ ಯುದ್ಧಗಳು ಆಗಾಧ್ದೆ ನಡೆದವು. ಅಂದಿನ 
ದಕ್ಷಿನ ಕರ್ನಾಟಕದ ಪ್ರೌ §|ಖ ರಾಜಮನೆತನಗಳಾದ ತಲಕಾಡಿನ ಗಂಗರು. “' ಆದಾಗ್ಯೂ 
ಅವರುಗಳು ಹೆಚ್ಚು ಕಾಲ ರಾಷ್ಟಕೂಟರ ಮಾಂಡಲಕ ಅರಸುರಾಗಿಯೇ ಇದ್ದರು ಎಂದು 
ತಿಆದುಬರುತ್ತದೆ. ಈ ರಾಜಕೀಯ ಅಸ್ಥಿರತೆಯ ಸ್ಥಿತಿಯಲ್ಲ ಹೊಯ್ಸಳರು ಪ್ರಾರಂಭದಲ್ಲ ಒಂದು 
ಪುಟ್ಟದಾದ ವ್ಯಾಪ್ತಿಯಲ್ಲಿ ರಾಜ್ಯಾಡಳತ ಪ್ರಾರಂಭಸಿದರು. ಆದರೂ ಕೂಡ ಪ್ರಾರಂಭದಿಂದ 
ಹಿಡಿದು ವಿಷ್ಣುವರ್ಧನನ ತಂದೆ ಎರೆಯಂ೦ಗನ ಕಾಲದವರೆಗೂ ರಾಷ್ಟಕೂಟರ ಮತ್ತು ಕಲ್ಯಾಣಿ 
ಚಾಲುಕ್ಯರ ಮಾಂಡಲೀಕರಾಗಿಯೇ ಮುಂದುವರೆದರು. ಅಂದಿನ ಕಾಲದಲ್ಲ ಪ್ರವರ್ಧಮಾನಕ್ಕೆ 
ಬಂದಿದ್ದ ಕಲ್ಯಾಣದ ಚಾಲುಕ್ಕರ ರಾಜಕೀಯ ಚರಿತ್ರೆಯಲ್ಲ ಹೊಯ್ದಕರ ಪ್ರಾರಂಭಕ ರಾಜರು 
ಅವರ ಹಲವಾರು ಯುದ್ಧ್ದಗಳಲ್ಲ ಭಗವಹಿಸಿ ನಿರ್ಣಾಯಕ ಪಾತ್ರ ವಹಿಸಿದರೆಂದೂ ಅವರ 
ಹಲವಾರು ಶಿಲಾಶಾಸನಗಳ೦ದ ತಿಆದುಬರುತ್ತದೆ. "ನ ರಾಜ ಕುಟುಂಬದ ಮೇಲೆ ಇಲ್ಲಸಲ್ಲದ 
ಅಪವಾದಗಳನ್ನು ಹೊರಿಸಿದವರಿಗೆ ಉಗ್ರವಾದ ಶಿಕ್ಷೆಗೆ ಒಳಪಡಿಸುತ್ತಿದ್ದರು. ಅಲ್ಲದೆ ರಾಜನ 
ಆಜ್ಞೆಯನ್ನು ಉಲ್ಲಂಫಿಸಿದವರೂ ಶಿಕ್ಲಾರ್ಹರಾಗುತ್ತಿದ್ದರು. ದೇವಸ್ಥಾನಗಳ ಅರ್ಚನಾ ಕೆಲಸಕ್ಷೆ 
ಉಮೇದುವಾರರನ್ನು ಆಯ್ಕೆ ಮಾಡುವುದು. ದೇವಾಲಯದ ಆಡಳತದ ಮೇಲೆ ನಿಯಂತ್ರಣ 


ವಿಧಿಸಿರುವುದು ಕಂಡುಬರುತ್ತದೆ. 


ಅರಮನೆಯ ಕೆಲಸ, ರಾಣಿಯರ ನಿವಾಸ, ಸೈನ್ಯಗಳಗೆ ಬೇಕಾಗುವ ಕುದುರೆ, 
ಆನೆಗಳನ್ನು ಪೋಷಣಿ ಮಾಡುವುದು ರಾಜ್ಯವನ್ನು ನೋಡಿಕೊಳ್ಳಲು ರಾಯಭಾರಿಗಳನ್ನು. 
ವ್ಯಕ್ತಿಗಳಗೆ ನೀಡುವ ಇನಾಮುಗಳು ಅಥವಾ ಉಡುಗೊರೆ ನಿಪಾಲುಗಕ ಸಂಭಾವನೆ 
ಮುಂತಾದವುಗಳಗೆ ವಿಶೇಷವಾಗಿ ಹಣವನ್ನು ಸಹಾಯ ಮಾಡಲಾಗುತ್ತಿತ್ತು. 


ಹೋೊಯ್ದಕರ ಕಾಲದಲ್ಲ ಪಂಚ ಪಧಾನವಾದ ಮಂತ್ರಿಮಂಡಲವಿತ್ತು. ಅಂದಿನ ಕಾಲದ 
ಸರ್ವಾಧಿಕಾರಿಯೂ ಮುಖ್ಯಮಂತ್ರಿ ಅಥವಾ ಮಹಾಪ್ರಧಾನನಾಗಿದ್ದನೆ೦ದು ವೀಂಲಯಂ 
ಕೋಯೆಲ್‌ರವರು ತಮ್ಮ ಗ್ರಂಥ ರಚಿಸಿದ್ದಾರೆ. ಅಂದಿನ ಕಾಲದಲ್ಲ ಆಡಳತದಲ 
ದಳಪತಿಗಳನ್ನಾಗಿ ನೇಮಿಸುವುದು ವಾಡಿಕೆಯಲ್ಲದ್ದಿತು. ಅಕ್ಕಸಾಅಗರು, ಹಜಾಮರು ಇನ್ನೂ 
ಮೊದಲಾದವರಿಗೆ ಸೈನ್ಯದಲ್ಲ ಇರಲು ಅವಕಾಶವನ್ನು ಕಲ್ರಸಲಾಗಿತ್ತು. ಹೊೋೊಯ್ಯಕರ ತಮ್ಮ 
ಪ್ರಾಂತ್ಯಗಳನ್ನು ಹಲವಾರು ಹೆಸರುಗಆ೦ದ ಕರೆದುಕೊಂಡಿದ್ದಾರೆ. ಉದಾಹರಣೆಗೆ ತಲಕಾಡು. 
ಕೊಂಗುನಾಡು, ನಂಗಲ. ಗಂಗವಾಡಿ, ನೊಕ೦ಬವಾಡಿ, ಹಲಗೇರೆ, ಹಳಸಿಗೆ, ಕುಂತಳ, 
ಕೊಂಡೆನಾಡು. ಪುನ್ನಾಡು. ಏಳು ಸಾವಿರ ಬನವಾಸಿ ಇನ್ನೂ ಮೊದಲಾದ ಹೆಸರುಗಳಂದ 
ಕರೆದುಕೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲ ಅದರ ಸೇವೆಗಕ ಆಧಾರದ ಹಾಗೂ ಯೋಗ್ಯತೆಗಳ 


57 


ಆಧಾರದ ಮೇಲೆ ಬೇರೆಯವರು ಆಯಾ ಪ್ರಾಂತ್ಯಗಳ ರಾಜ್ಯಪಾಲರಾಗಿ ಕೆಲಸಕ್ಷೆ ಸೇವೆ 
ಸಲ್ಪ್ಲಸಿರುವುದ ಕಾಣಬರುತ್ತದೆ. ಹೊಯ್ದಕರ ಕಾಲದಲ್ಲ ಕಂಡುಬರುವ ಹಲವಾರು 
ನಗರಪಟ್ಟಣಗಳು ಮಾರುಕಟ್ಟಯ ಕೇಂದ್ರಗಳಾಗಿರುವುದು ತಿಆದುಬರುತ್ತದೆ. ಆ ಕೇಂದ್ರದಿಂದ 
ವಿವಿಧ ಶೇಖರಣಿಯ ಉತ್ತನ್ನ ವಸ್ತುವನ್ನು ಬೇರೆ ಬೇರೆ ದೇಶಗಳಗೆ ಕಳುಹಿಸುತ್ತಿದ್ದರು. 
ಇವುಗಳನ್ನು ನೋಡಿಕೊಳ್ಳಲು ವರ್ತಕ ಸಂಘಗಳದ್ದವು. ಈ ಮಾದರಿಯಲ್ಲ ಹೊಯ್ದಕ ಅರಸರು 
ರಾಜಕೀಯವನ್ನು ನಡೆಸಿರುತ್ತಾರೆ. ರಾಜಕೀಯದ ಜೊತೆ-ಜೊತೆಯಲ್ಲ ಶಿಲ್ಪಕಲಾ ಶೈೈೇಅಯ 
ಬೆಳವಣಿಗೆಯನ್ನು ಬೆಕೆಸಿದ್ದಾರೆ. ಹೊಯ್ದಕರ ಇತಿಹಾಸ ಪರಂಪರೆಯ ಒಂದು ಪಕ್ಷಿನೋಟವನ್ನು 
ನೋಡಿದರೆ. ಸಳ್‌, ವಿನಿಯಾದಿತ್ಯ, ನೃಪಕಾಮ. ಎರಡನೆಯ ವಿನಿಯಾದಿತ್ಯ, ಎರೆಯಂಗ, 
ದೇಫುವೆ (ಮರಿಯಾನೆ ದಂಡನಾಯಕನನ್ನು ಮದುವೆಯಾದಕು) ಮೊದಲನೆಯ ಬಲ್ಲಾಳ, 
ಬಟ್ಟದೇವ (ವಿಷ್ಣುವರ್ಧನ) ಉದಯಾದಿತ್ಯ, ಮೊದಲನೆಯ ನರಸಿಂಹ, ಎರಡನೆಯ ಬಲ್ಲಾಕ 
ಎರಡನೆಯ ನರಸಿಂಹ, ಸೋವಕಳ್‌ದೇವಿ, ಸೋಮೇಶ್ವರ, ಮೂರನೆಯ ನರಸಿಂಹ, ರಾಮನಾಥ, 
ಮೂರನೆಯ ಬಲ್ಲಾಳ ವಿಶ್ವನಾಥ ಇವರುಗಳು ಆಡಳತ ನಡೆಸಿ ಅನೇಕ ಸುಧಾರಣೆಗಳನ್ನು 
ತಂದಿರುವುದು ತಿಆದುಬರುತ್ತದೆ. ನರಸಿಂಹನ ಮಗ ಬಲ್ಲಾಳನು ಹೊಯ್ದಕ ಸಾಮ್ರಾಜ್ಯದ 
ಅಧಿಕಾರದ ಚುಕ್ಸಾಣಿ ಹಿಡಿದಾಗ ಹೋೊಯ್ದಳ ಸಾಮ್ರಾಜ್ಯದ ಸೂರ್ಯ ಪಶ್ಚಿಮದತ್ತ ಮುಖ 
ಮಾಡಿದ್ದ. ರಾಜಕೀಯವಾಗಿ ಅದರ ಸುತ್ತಅನ ಬಲಅಷ್ನರಾಗಿ ಬೆಳೆಯತೊಡಗಿದ್ದರು. ದೇವಗಿರಿಯ 
ಸೇವುಣ ದೊರೆ ರಾಮಚಂದ್ರನು ಹೊಯ್ದಕ ಬಲ್ಲಾಕನ ಮೇಲೆ ಕದನಕ್ಕಿಆದನು. ಇಲ್ಲರಿಗೂ 
ನಡೆದ ಯುದ್ಧದಲ್ಲ ಅಪಾರ ಹಾನಿಗಳಾದವು. ಕೊನೆಗೂ ರಾಮಚಂದನು ಸೋತು ಹೋದ. 
ಇದಕ್ಕಿಂತ ಮುಖ್ಯುವಾಗಿ ಅಕಾಲಅಕ ರಾಜಕೀಯವಾಗಿ ಹಲವಾರು ವಿದೇಶಿ ರಾಜರು ಭಾರತದಲ್ಲ 
ಬುನಾದಿ ಹಾಕಲು ಪ್ರಾರಂಜಭಸಿದ ಕಾಲವೂ ಸಹ ಆಗಿದೆ. ಮೂರನೆಯ ಬಲ್ಲಾಳನು ಅಧಿಕಾರಕ್ಕೆ 
ಬಂದಾಗ ಉತ್ತರ ಭಾರತದಲ್ರ ಮುಸ್ಲಿಂ ದೊರೆಗಳು ಪಬಲರಾಗುತ್ತಿದ್ದರು. ದಕ್ಷಿಣದಲ್ಲ ಎಲ್ಲ 
ಹಿಂದೂ ರಾಜಮನೆತನಗಳು ಆಂತರಿಕ ಕಲಹಗಳಲ ತೊಡಗಿದ್ದರು. ಇದರಿಂದ ಪ್ರಭಾವಿತರಾದ 
ದಿಲಯ (ದೆಹಲಿಯ) ಬಲ್ಲ ಮನೆತನದ ಅರಸು ಅಲ್ಲಾವುದ್ದೀನ್‌ ಬಲ್ಲಯು ಅಧಿಕವಾದ ನಿಧಿ 
ಗಳಸುವ ಉದ್ದೇಶದಿಂದ ದಕ್ಷಿಣ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ದೇವಗಿರಿಯ 
ಸೇವುಣರು ಅವನ ದಾಳಗೆ ತುತ್ತಾದವರಲ್ಲ ಮೊದಲಗರು ಹೊಯ್ಯಕಳರ ಸಂಪಧ್ಧರಿತ ರಾಜ್ಯ 
ಅವನ ಗಮನ ಸೆಕೆಯುತು. ಬಲ್ಲಾಕನು ಮೊದಲು ಜಬಲ್ಲಗಳೂಂದಿಗೆ ರಾಜ ಮಾಡಿಕೊಂಡು 
ಅಪಾರ ಧನಕನಕಗಳನ್ನು ನೀಡಿ ಯುದ್ಧದಿಂದ ಆಗುವ ಅನಾಹುತ ಸಾವು-ನೋವುಗಳನ್ನು 
ತಪ್ಪಿಸಿದ. ಅಂದು ದಾಆಯಲ್ಲ ಮುಖ್ಯಪಾತ್ರವಹಿಸಿದ್ದ ಮಲ್ಪಕಾಫರ್‌ “ ಹೊಯ್ದಕ ಇತಿಹಾಸದಲ 


ಎಂದೂ ಮರೆಯದಂತಹ ಕರಾಳ ವ್ಯಕ್ತಿಯಾಗಿದ್ದಾನೆ. ಬಲ್ಲಾಕನು ಈ ದಾಆಯ ನಂತರವೂ 


58 


ರಾಜ್ಯವನ್ನು ಒಂದುಗೂಡಿಸಲು ಪ್ರಯತ್ನಿಸಿದ, ಆದರೆ ಕ್ರಮೇಣ ಇದು ಸಾಧ್ಯವಾಗಲಅಲ್ಲ. ಆಗ 
ಪ್ರವರ್ಧಮಾನಕ್ಕೆ ಬರುತ್ತಿದ್ದ ವಿಜಯನಗರದ ಅರಸರು ಕ್ರಮೇಣ ಹೊಯ್ದಕರ ಕೇಂದ್ರ ಸ್ಥಾನಗಳ 
ಮೇಲೆ ತಮ್ಮ ಹತೋಟಯನ್ನು ಸ್ಥಾಪಿಸುವುದರೊಂದಿಗೆ ಹೊಯ್ದಕಳ ರಾಜಮನೆತನ 
ಇತಿಹಾಸದಲ್ಪ್ಲ ಮರೆಯಾಗಿ ಹೋಲುತು. ಅವರ ಕಾಲದಲ್ಲ ನಿರ್ಮಾಣವಾದ ದೇವಾಲಯಗಳು, 
ಬಸದಿಗಳು, ಚಿರಂತನವಾಗಿ ಐತಿಹಾಸಿಕ ದಾಖಲೆಗಳಾಗಿ ಅಂದಿನ ಕಾಲದ ಕಲಾ ಪೌಢಿಮೆಗೆ 
ಕೈಗನ್ನಡಿಯಾಗಿ ಇಂದಿಗೂ ನಿಂತಿದೆ. ವಿಭನ್ನು ವಿನ್ಯಾಸದ ದೇವಾಲಯಗಳು, ಶಿಲ್ಪಗಳು ಅ 
ಕಾಲದ ಕಲೋನ್ನತಿಯ ಕುರುಹುಗಳಾಗಿದೆ. ಕನ್ನಡ ಸಾಹಿತ್ಯದ್ಧಲ ದಿಧ್ದಜರಾದ ಜನ್ನು 
ರಾಘವಾಂಕ, ಹರಿಹರ, ನೇಮಿಚಂದ್ರ, ಪದ್ಮರಸ, ಮಲಕಾರ್ಜುನ, ಕೇಶಿರಾಜ ಇನ್ನೂ 
ಮೊದಲಾದವರು ಈ ನಾಡಿನಲ್ಲ ಬಾಆ ಬದುಕಿದ ಕಾಲವದು. ಆಗ ಜೈನ ಸಾಹಿತ್ಯ ಕಲೆಗೆ ಹೊಸ 
ಆಯಾಮವನ್ನು ದೊರಕಿಸಿದರು. ಹೊಯ್ದಕ ದೊರೆಗಕ್‌ ಅಹಿಂದು ದೇವಾಲಯಗಳಗೆ 
ಸಮಾನವಾಗಿ ಬಸದಿಗಳನ್ನು ನಿರ್ಮಿಸಿ ಧರ್ಮ ಸಹಿಷ್ಣುಗಕೆಂಬುದನ್ನು ತೋರಿಸಿದರು. ಮೇಲೆ 
ತಿಆಸಿರುವಂತೆ ಶ್ರೀರಾಮಾನುಜರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ವಲಸೆ ಬಂದಾಗ ಅವರಿಗೆ 
ರಾಜಾಶ್ರಯ ನೀದಿ ಅವರು ಸ್ಥಾಪಿಸಿದ ಶ್ರೀ ವೈಷ್ಣವ ಧರ್ಮವನ್ನು ಬೆಳೆಸಿ ಪೋಷಿಸಿ ಅದಕ್ಕೊಂದು 
ಉನ್ನತವಾದ ಸ್ಥಾನ ಕಲ್ಪಸಿದ ಬಟ್ರದೇವ ಇದರ ಪಭಾವದಿಂದಲೇ ವಿಷ್ಣುವರ್ಧನನಾದ ಹೀಗೆ 
ಹೊಯ್ತಕರು ಕರ್ನಾಟಕದ ಇತಿಹಾಸದ ಚಿರಸ್ಕರಣೀಯವಾಗಿದೆ. ಉತ್ತರ ಕರ್ನಾಟಕದಲ್ಲಿ 
ಕಲ್ಯಾಣದ ಚಾಲುಕ್ಯರು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ. ಹೊಸ ಹೊಸ 
ಆಯಾಮಗಳನ್ನು ನೀಡಿದರೆ ಇತ್ತ ದಕ್ಷಿಣ ಭಾರತದಲ್ಪದ್ದ ಹೋೊೋಯ್ದಕರು ಎಲ್ಲಾ ರಂಗದಲ್ಲ 
ತಮ್ಮದೇ ಆದ ವಿಶಿಷ್ಠವಾದ ಕೊಡುಗೆಯನ್ನು ನೀಡಿದ್ದಾರೆ. 


ವಿಜಂಯನಗರದ ಅರಸರು 


ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿರುವುದು ಕ್ರಿ.ಪ.13-14ನೇ ಶತಮಾನದಲ್ಲ 
ವಿಶೇಷವಾಗಿ ಕರ್ನಾಟಕದ ಇತಿಹಾಸದಲ್ಲ ಅತ್ಯಂತ ಪ್ರಮುಖವಾದ ಘಟನೆ. ಈ ಸಾಮ್ರಾಜ್ಯ 
ಮಧ್ಯಕಾಲೀನ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಪ್ರಾರಂಭದ ನಾಂದಿಯನ್ನು ಹಾಡಿತು. 
ಶೇ ಸಾಮ್ರಾಜ್ಯದ ಅರಸರು ಮೂರು ಶತಮಾನಗಳ ಕಾಲ ದಕ್ಷಿಣ ಭಾರತ ಹಾಗೂ ಕರ್ನಾಟಕದ 
ಸಂಸ್ಕೃತಿ ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಧರ್ಮ, ಆರ್ಥಿಕತೆಗೆ ಪ್ರಾಮುಖ್ಯತೆಯನ್ನು ನೀಡಿದೆ. 
ದೆಹಅಯ ಸುಲ್ಲಾನರ ಸೈನ್ಯಗಳು. ದಕ್ಷಿಣದ ನಾಲ್ಲು ಬೃಹತ್‌ ಸಾಮ್ರಾಜ್ಯಗಳಾದ ದೇವಗಿರಿಯ 
ಸೇವುಣರು. ವಾರಂಗಲ್ಲನ ಕಾಕತೀಯರು, ದ್ವಾರಸಮುದದ ಹೊಯ್ದಕರು ಮತ್ತು ಮಧುರೆಯ 
ಪಾಂಡ್ಯರನ್ನು ನಿರ್ನಾಮ ಮಾಡಿದಾಗ ಠೀ ಪರ್ಯಾಯ ದ್ವೀಪಕ್ಕೆ ಧಾರ್ಮಿಕ ನಂಬಕೆಯ 


59 


ರಾಜಕೀಯ ಶಕ್ತಿಯೊಂದು ದಕ್ಷಿಣದಲ್ಲ ಪ್ರಭಾವಶಅಯಾಗುತ್ತದೆಂದು ತೋರಿತು. ಸೇವುಣರ 
ಸಾಮಂತರಾದ ಬಳಾರಿ ಜಲ್ಲೆಯ ಕಂಪ್ಲಿಯ ಕಂಪಿಲರಾಯನ ಧೀರ ಹಾಗೂ ಸಾಹಸಿ ಪುತ್ತ 
ಕುಮಾರ ರಾಮನು ಸೇರಿದಂತೆ ಅನೇಕ ರಾಜಕುಮಾರರು ಮುಸ್ಲಿಮರ ಆಕ್ರಮಣಗಳನ್ನು 
ಪ್ರತಿಭಟನೆ ನಾಮಾವಶೇಷವಾದನು. ಉತ್ತರ ಕಡೆಯುಂದ ಬಂದ ಈ ಆಕ್ರಮಣಕಾರರು 
ಅನುಸರಿಸಿದ ಅಮಾನವೀಯ ಥಧೋರಣಿಯುಂದ ಜನರು ದಿಗ್ಧಾಂತರಾದರು. ಕುಮಾರ ರಾಮನ 
ಮೇಲೆ ಕಲ್ಪರುವ ಹಾಡು ಮತ್ತು ಲಾವಣಿಗಳು ಜನರ ಆತಂಕವನ್ನು ವ್ಯಕ್ತಪಡಿಸುತ್ತದೆ. ಸಂಗಮ 
ವಂಶದ ಪಂಚ ಸಹೋದರರಾದ ಹರಿಹರ, ಬುಕ್ಕ, ಕಂಪಣ್ಣ. ಮುದ್ದಪು್ತ ಮತ್ತು ಮಾರಪಫ್ಪರುಗಳು 
ಜನಬಲದೊಂದಿಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಜನಸಾಮಾನ್ಯರು ಅದನ್ನು 
ಅತ್ಯಂತ ಪೀತಿಬುಂದ ಸ್ಥಾಗತಿಸಿದರು. ಸಂಗಮ ವಂಶದ ಸಹೋದರರಿಗೆ ಧನಸಹಾಯ 
ಮಾಡಲು ವಿದ್ಯಾರಣ್ಯಯತಿಗಕು ಸುವರ್ಣ ಮಳೆಗರೆದರೆಂದು ಐತಿಹ್ಯ ಕಥೆಗಳು ತಿಆಸುತ್ತದೆ. 
ವಿಜಯನಗರದ ಸ್ಥಾಪಕರಿಎ ಬೀರೆ ಬೇರೆ ಮೂಲಗಳಂ೦ದ ಧನಸಹಾಯವನ್ನು ನೀಡುವಲ 
ಅಂದಿನ ಖಷಿ ಮುನಿಗಳು ಸಹಾಯಕರಾಗಿದ್ದರೆಂದು ತಿಆದುಬರುತ್ತದೆ. ವಿದ್ಯಾರಣ್ಯರ 
ಗುರುಗಳಾದ ಭಾರತಿ ತೀರ್ಥರಿಗೆ ಹರಿಹರ ಮತ್ತು ಅವನ ಸಹೋದರರು ಕ್ರಿ.ಶ.1346 ರಲ್ಲ 
ಕೆಲವು ದಾನ ಧರ್ಮಗಳನ್ನು ಕೊಟ್ಟದ್ದಾರೆ.”” ಶೃಂಗೇರಿ ಶಾಸನದಲ್ಲ ಆಸಂದರ್ಭದಲ ಅಲ್ಲೇ 
ಹಾಜರಿದ್ದ ಆಕುಪ ಮೂಲದ ಹೊಯ್ದಕ ರಾಣಿ ಚಿಕಾು ತಾಲ ಅದೆ ದಿನದಂದು ಇದಕ್ಕೆ 
ಪೂರಕವಾಗಿ ದಾನ ನೀಡಿದ ಉಲ್ಲೇಖವೂ ಸಹಕಂಡುಬರುತ್ತದೆ. *' 


ಸಂಗಮ ವಂಶ  (ಕ್ರಿ.ಶ.1336-1485) ಹರಿಹರ  (ಕ್ರಿ.ಶ.1336-1356) ಈ 
ಸಂದರ್ಭದಲ್ಲ ಸಾಮ್ರಾಜ್ಯವನ್ನು ಕ್ರಿ.ಶ.1336 ರ ಸಮಯದಲ್ಲ ಸ್ಥಾಪಿಸಲಾಗಿದೆ. ಈತನು 
ಕರ್ನಾಟಕ ಮತ್ತು ಅಂಧ್ರಪ್ರದೇಶದ ಭಾಗಗಳ ಸಮುದ್ರ ಮೇರೆಗಳ ನಡುವಣ ಉತ್ತರ 
ಕರ್ನಾಟಕದ ಭಾಗಗಳನ್ನು ತನ್ನ ಒಡಿತಕ್ಕೆ ತೆಗೆದುಕೊಂಡಿದ್ದನು. ಮೂರನೆಯ ಬಲ್ಲಾಕ 
(ಕ್ರಿ.ಶ.1343 ಹಾಗೂ ಅವನ ಮಗ ವಿರೂಪಾಕ್ಷ ಬಲ್ಲಾಳ (ಕ್ರಿ.ಶ.1346) ರ ಮರಣದ 
ತರುವಾಯ ಹೊಯ್ದಕ ಸಾಮ್ರಾಜ್ಯವು ಹರಿಹರನ ಆಡಳತಕ್ಷೆ ಸಂಪೂರ್ನವಾಗಿ ಕೈ ಸೇರಿತು. 
ಈತನ ತಮ್ಮನಾದ ಮೊದಲು ಹಾಸನ ಜಲ್ಲೆಯ ಅರಸೀಕೆರೆ ತಾಲ್ಲೂಕಿನ ಶಾಸನ ಪಾಠದಿಂದ 
ಕುಮಾರ ಕಫ್ಪಣ್ಣನ ಬಗ್ಗೆ ತಿಆದುಬರುತ್ತದೆ.”” 


ಬುಕ್ಕರಾಯನು ಮಧುರೆಯ ಸುಲ್ತಾನರ ಪ್ರಭತ್ತವನ್ನು ನಾಶಪಡಿಸುವಲ್ಲ 
ಯಶಸ್ಷಿಯಾದನು. ಅವನು ಜೀನಾ ದೇಶಕ್ಕೆ ತನ್ನ ರಾಯಭಾರಿಗಳನ್ನು ಕಳುಹಿಸಿದ್ದ ಪಸಿದ್ಧ 


[N) 


ವಿದ್ದಾಂಸರಾದ ಸಾಯಣ ಮತ್ತು ಮಾಧವರ ನಿರ್ದೇಶನದಲ್ಲೂ ಹಲವಾರು ವಿದ್ಧಾಂ 


& 
ax 
ಈ 


60 


ತೊಡಗಿಸಿ ವೇದಗಳಗೆ ವ್ಯಾಖ್ಯಾನ ಬರೆಯುಸಿ ವೇದಾರ್ಥ ಪಕಾಶ ಎಂಬ ಉತ್ಕೃಷ್ಠ 
ಕೃತಿಯೊಂದು ರಚನೆಯಾಗುವಂತೆ ಪ್ರಾಯೋಜಸಿದನು. ಈ ದೊರೆ ಆಕೃತಿ ಇವನ ಮಗ 
ಇಮ್ಮಡಿ ಹರಿಹರನ (ಕ್ರಿ.ಪ.1377-1404) ಆಳ್ವಿಕೆಯ ಕಾಲದಲ್ಲ ಪೂರ್ಣವಾಲಯುತು. ಎರಡನೇ 
ಹರಿಹರನು ತನ್ನ ಸಾಮ್ರಾಜ್ಯವನ್ನು ಕೊಂಕಣ ಪ್ರದೇಶದ ಗೋವಾದ ಆಚೆಗೆ ಚಾಲ್‌ವರೆವಿಗೂ 


ವಿಸ್ತರಿಸಿದನು.” 


ಪೂರ್ವ  ದಿಕ್ಕನಲ್ಲ ಆತನು ಕೃಪೆಯ ಉತ್ತರದ ಪಾಂಗಳದ ಕೋಟೆಯನ್ನು 
ವಶಪಡಿಸಿಕೊಳ್ಳಲು ಸುಲ್ತಾನ ಫಿರೋಜ್‌ಷಾ ಬಹಮನಿ ಮಾಡಿದ ಪಯತ್ನಗಳನ್ನು ಸಂಗಮರ 
ಶ್ರೇಷ್ಠ ದೊರೆಯಾದ ಇಮ್ಮಡಿ ದೇವರಾಯನು (ಕ್ರಿ.ಶ.1424-144೨) ರಲ್ಲ ಅತನು 
ಯುವರಾಜನಾಗಿದ್ದಾಗಲೇ ವಿಫಪುಲಗೊಳಸಿದ್ದ. ಆದ ಕಾರಣ ಬಹಮನಿ ಸುಲ್ಲಾನರು ಕ್ರಿ.ಶ."426 
ರಲ್ತ ತಮ್ಮ ರಾಜಧಾನಿಯನ್ನು ಉತ್ತರದ ಕಡೆಗೆ ಅಂದರೆ ಜೀದರ್‌ಗೆ ವರ್ಗಾಹಸಿದನು. ಇದು 
ಅಲ್ಲದೆ ಮುದ್ಗಲ್‌ ಪುದೇಶವನ್ನು ತಮ್ಮ ಕೈವಶ ಮಾಡಿಕೊಳ್ಳುವ ಬಹುಮನಿಗಳ ಪ್ರಯತ್ನಗಳನ್ನು 
ವಿಫಲಗೊಳಸಿದನು. ಈತನ ನೇನಾಧಿಪತಿಗಳಲ್ಲ ಒಬ್ಬನಾದ ಲಕ್ಕಣ್ಣ ದಂಡೇಶನು ಸಿಲೋನಿನ 
ಮೇಲೂ ದಾ ಮಾಡಿದ್ದ ಪೆಗು ಮತ್ತು ಬರ್ಮಾ (ಠಗಿನ ಮಯನ್ಮಾರ್‌ ತೆನೆಸೆರಿಮ್‌ ಅರಸರು 
ಅವನಿಗೆ ನಿಷ್ಣರಾಗಿದ್ದು, ಕಫಪ್ತ ಕಾಣಿಕೆಗಳನ್ನು ನೀಡುತ್ತಿದ್ದರು. ಇವನು ವೀರಶೈವ ಧರ್ಮಕ್ಕೆ 
ವಿಶೇಷ ಪ್ರೋತ್ಸಾಹ ನೀಡಿದ್ದರೂ ಸಹ ಹಂಪಿಯಲ್ಪರುವ ಹಜಾರ ರಾಮಸ್ವಾಮಿ ದೇವಾಲಯ 
ಇವನ ಕಾಲದ ಒಂದು ಸುಂದರ ದೇವಾಲಯವಾಗಿದೆ. ಈತನ ಆಸ್ಥಾನಕ್ಷೆ ಪರ್ಶಿಯಾ ದೇಶದ 
ಪ್ರವಾಸಿ ಅಬ್ದುಲ್‌ ರಜಾಕ್‌ ಭೇಟ ನೀಡಿದ್ದು, ಈತನ ರಾಜಧಾನಿಯ ಬಗ್ಗೆ ಪ್ರಪಂಚದಲ್ಲಿ ಇದಕ್ಕೆ 
ಸರಿಸಮನಾದ ಬೇರೊಂದು ನಗರವಿಲ್ಲ ಎಂದು ತಿಳಸಿದ್ದಾನೆ. ಇಮ್ಮಡಿ ದೇವರಾಯನು 
ವಿದ್ದಾಂಸನಾಗಿದ್ದು. ಡಿಂಡಿಮ ಎಂಬ ಸಂಸ್ಕೃತ ಕವಿ ಹಾಗೂ ಶ್ರೀನಾಥನೆಂಬ ತೆಲುಗು ಕವಿಗೂ 
ಅಶ್ರಯ ನೀಡಿದ್ದನು. ಇಮ್ಮಡಿ ದೇವರಾಯನ ನಂತರ ಬಂದ ಸಂಗಮ ವಂಶದ ರಾಜರುಗಳು 
ಸಮರ್ಥರಾಗಿರಅಲ್ಲ. ಆದ ಕಾರಣ ಇವರ ಸಾಮ್ರಾಜ್ಯ ಅದಛದವಾಯುತು. ತದನಂತರ ಬಂದ 
ಸಾಳುವ ವಂಶದ ನರಸಿಂಹ ಕ್ರಿ.ಶ.1485ರಲ್ಪ ಅಧಿಕಾರವನ್ನು ವಹಿಸಿಕೊಂಡು ಸಮರ್ಥ 
ದಂಡನಾಯಕರನ್ನು ರಕ್ಷಿಸಿದ. ಕ್ರಿ.ಪ.148ರ-15೦5ರಲ್ಲ ಕೆಲವು ಕಾಲ ಆಡಳತ ನಡೆಸಲು 
ಕಾರಣವಾಯುತು. ಈ ಅವಧಿಯನ್ನು ಕ್ರಿ. ಶ1498ರ ಪೊರ್ಚುಗೀಸ್‌ ಯಾತ್ರಿಕ 
ವಾಸ್ಲ್ಫೊಡಗಾಮನು ಕಲ್ಪಕೋಟೆಗೆ ಬಂದು ಇಲ್ಲ ವ್ಯಾಪಾರವನ್ನು ನಡೆಸಿದನು. ಕಾಲಾನಂತರದಲ್ಲ 
ತುಳುವ ವೀರ ನರಸಿಂಹನ ಮುಂದಾಳತ್ಸದಲ್ಲ ಸಿಂಹಾಸನದ ವಿಷಯದಲ್ರ ಎರಡನೆಯ 
ಆಕ್ರಮಣ ನಡೆಯಿತು. ಠತನ ತದನಂತರ ತುಕಳುವವಂಶದ ಆಡಳತಾವಧಿ (ಕ್ರಿ.ಶ.15೦3- 


157೦) ರಲ್ತ್ಪ ಪ್ರಾರಂಭವಾಲಯುತು. 


61 


ಕ್ರಿ.ಪ.1510ರಲ್ಲ ಅಳ್ವಕೆಗೆ ಬಂದವನು ಕೃಷ್ಣದೇವರಾಯ. 1529೨ ರವರೆಗೆ ಆಳ್ವಕೆ 
ನಡೆಸಿದನು. ಈತನು ರಾಯಚೂರು ದೋ-ಅಬ್‌- ಪ್ರದೇಶವನ್ನು ಕ್ರಿ.ಶ.1512 ರಲ್ಲ 
ಆಕ್ರಮಿಸಿದನು. ಆನಂತರ ಶತ್ಸುರಾಜಧಾನಿ ಪಟ್ಟಣಗಳಾದ ಬೀದರ್‌ (ಕ್ರಿ.ಶ.1512) ಬಜಾಪುರ 
(1523) ಮತ್ತು ಕಟಕ್‌ (1518) ರ ಸಮಯದಲ ಸೈನ್ಯವನ್ನು ಮುನ್ನಡೆಸಿ ಜಯಗಳಸಿದನು. 


ತಿರುಮಲೆಯ ವೆಂಕಟೀಶನ (ತಿಮ್ಮಪ್ಪನ) ಮಹಾಭಕ್ತನಾಗಿದ್ದ ಈತನು ಮೇಲಅಂದ 
ಮೇಲೆ ಏಕು ಬಾರಿ ತಿರುಪತಿಗೆ ಭೇಟ ನೀಡಿ ವೆಂಕಬೇಶ್ಪರನಿಗೆ ಉದಾರವಾಗಿ ದಾನ ದತ್ತಿಗಳನ್ನು 


ನೀಡಿದ ಆಧಾರಗಳವೆ. 


ಶ್ರೀಕೃಷ್ಣದೇವರಾಯನ ಭಕ್ತಿಯ ಜ್ಞಾಪಕವಾಗಿ ಈಗಲೂ ಸಹ ತಿರುಪತಿಯಲ್ಲ 
ಕೃಷ್ಣದೇವರಾಯ ಮತ್ತು ಆತನ ಇಬ್ಬರು ಪತ್ನಿಯರು ಕಂಚನ ಶಿಲ್ಪಗಳನ್ನು ಇಡಲಾಗಿದೆ. 
ಪೋರ್ಚುಗೀಸ್‌ ರಾಯಭಾರಿ ಪೇಸ್‌ನ ಹೇಆಕೆಯಂತೆ ಮಹಾ ಆಡಳತಗಾರ ಹಾಗೂ ನ್ಯಾಯ 
ಪಕ್ಷಪಾತಿಯಾಗಿದ್ದ ಕೃಷ್ಣದೇವರಾಯನು ಪ್ರತ: ಸಾಹಿತಿಯಾಗಿದ್ದು, ವಿದ್ದಾಂಸರಿಗೆ 
ಆಶ್ರಯದಾತನೂ ಸಹ ಆಗಿದ್ದ. ರಾಜನು ಅಮುಕ್ತಮೌಲ್ಯ ಎಂಬ ತೆಲುಗು ಮಹಾಕಾವ್ಯವನ್ನು 
ಬರೆದಿದ್ದಾರೆ. ಆತನ ಆಸ್ಥಾನದಲ್ಲ ಎಂಟು ಜನ ಕವಿಗಳದ್ದರು. ಅವರಲ್ಲ ಒಬ್ಬ ಅಲ್ಲಸಾನಿ ಪೆದ್ದಣನು 
ರಾಜಧಾನಿ ವಿಜಯನಗರದಲ್ಲ ಕೃಷ್ಣಸ್ತಾಮಿ ದೇವಾಲಯವನ್ನು ರಚಿಸಿದ. ಅವನ ಆಜ್ವಕೆಯ 
ಕಾಲದಲ್ಲಯೇ ಕ್ರಿ.ಶ.151೦ ರಲ್ಲ ಪೋರ್ಚುಗೀಸರು ಗೋವೆಯನ್ನು ಜಜಾಪುರದ ಸುಲ್ಲಾನರಿಂದ 
ವಶಪಡಿಸಿಕೊಂಡರು. ಪೋರ್ಚುಗೀಸರು ವಿಜಯನಗರ ಅರಸರಿಗಿ ಆದ್ಯತೆಯ ಮೇರೆಗೆ 
ಕುದುರೆಗಳನ್ನು ಒದಗಿಸುತ್ತಿದ್ದರು. ಇದರಿಂದ ಆಡಳತದಿಂದಾಗಿ ಗೋವೆಯಲ್ಲ ಅನೇಕ ವಿಶೇಷ 
ಪರಿಣಾಮಗಕಳಾದವು. ಅವರು ತಂಬಾಕು, ಕಡೆಕಾಯ, ಮೆಣಸಿನಕಾಯಿ ಮೊದಲಾದ ಹೊಸ 
ಸಸ್ಯವರ್ಗಗಳನ್ನು ಈ ಭಾಗಕ್ಕೆ ಪರಿಚಯುಸಿದರು. ಅದು ಅಲ್ಲದೆ ಮುದ್ರಣ ತಂತ್ರಜ್ಞಾನವನ್ನು 
ಭಾರತಕ್ಷೆ ಪರಿಚಯುಸಿದರು. ಮಂಗಕೂರು ಮತ್ತು ಬಾರಕೂರುಗಕು ವಿಜಯನಗರದ ಅರಸರ 
ಕಾಲದಲ್ಲ ಕರಾವಆ ಪದೇಶದ ಪ್ರಮುಖ ಪ್ರಾಂತ್ಯಗಳಾಗಿದ್ದು, ವಿಜಯನಗರದ ಅರಸರಿಮ್ಹ 
ನೇಮಕವಾದ ರಾಜ್ಯಪಾಲರುಗಳಂದ ಆ ಪ್ರಾಂತ್ಯಗಳ ಆಳ್ವಕೆ ನಡೆಯುತ್ತಿತ್ತು. ಸದಾಶಿವರಾಯನ 
ಆಳ್ವಿಕೆಯ ಕಾಲದಲ್ಲ ಕಿ.ಶ.1543-70೦ ನಾಲ್ಲು ಜನ ಷಾಹಿ ಸುಲ್ಲ್ದಾನರು ಸಾಮ್ರಾಜ್ಯದ ಮೇಲೆ 
ಆಕ್ರಮಣ ನಡೆಸಿದರು. ಕ್ರಿ.ಶ.1565 ರಲ್ಪ ಸಂಭವಿಸಿದ ರಕ್ಷಸತಂಗಡಿ (ರಕ್ಕಸಗಿ- ತಂಗಡಗಿ) 
ಯುಧದ್ಧ್ದದಲ್ಲ ವಿಜಯನಗರದ ಮಂತ್ರಿಯೂ ಕೃಷ್ಣದೇವರಾಯನ ಅಳಯನೂ ಆಗಿದ್ದ ಅರವೀಡು 
ವಂಶದ ಅಳಯ ರಾಮರಾಯನನ್ನು (ಕ್ರಿ.ಶ.1542 -1565) ರಲ ಕೊಂದು ರಾಜಧಾನಿ 
ವಿಜಯನಗರವನ್ನು ಸೂರೆ ಮಾಡಿದರು. *” ತದನಂತರ ರಾಮರಾಯನ ತಮ್ಮಂದಿರಾದ 


62 


ತಿರುಮಲರಾಯ ಹಾಗೂ ವೆಂಕಟಪತಿರಾಯರು ರಾಜಧಾನಿಯನ್ನು ಪೆನುಗೊಂಡಗೆ 
ಬದಲಾಲಯುಸಿದರು. ಕಾಲಾನಂತರದಲ್ಲ ವಿಜಯನಗರದ ದೊರೆಗಳಗೆ ಚಂದಗಿರಿ ಮತ್ತು 
ವೆಲ್ಲೂರಗಳು ರಾಜಧಾನಿಗಳಾದವು. ತುಳುವ ವಂಶದ ಆಡಳತವನ್ನು ಅರವೀಡು ವಂಶದವರು 
ಕ್ರಿ.ಶ.157೦ ರಲ ಬದಿಗೊತ್ತಿ ತಾವೆ ದೊರೆಗಳಾದರು. ಅರವೀಡು ವಂಶದ ಕೊನೆಯ 
ದೊರೆಯಾದ ಮೂರನೆಯ ಶ್ರೀರಂಗರಾಯನಿಗೆ ಅವನ ಮರಣದವರೆವಿಗೂ ಕೆಳದಿಯ 
ದೊರೆಗಳು ಆಶ್ರಯ ನೀಡಿದರು. ವಿಜಯನಗರದ ಆಜ್ವಕೆಯ ಕಾಲದ್ದಲ ಕರ್ನಾಟಕದ ಕರಾವಳ 
ಪ್ರಾಂತ್ಯದಲ್ಲ ಅಜಲ, ಚಾಟ, ಬಂಗ, ಮೂಲ, ಹೆಗ್ಗಡೆ, ಬಲ್ಲಾಳ, ದೊಂ೦ಬ ಮೊದಲಾದ ಕೆಲವು 
ಸಣ್ಣಪುಟ್ಟ ಸ್ಥಳೀಯ ಪಾಜೆಯಗಾರರು ಹೆಚ್ಚು ಕಡಿಮೆ ಸ್ವತಂತ್ರರಾಗಿಯೇ ಆಡಳತ ನಡೆಸಿದರು. 
ವೇಣೂರು, ಮೂಡಬದ್ರೆ ಹಾಗೂ ಕಾರ್ಕಕಗಳು ಪಮುಖ ಜೈನ ಕೇಂದಗಳಾಗಿ ಬೆಳೆದವು. * 


ವಿಜಯನಗರದ ಅರಸರು ಎಲ್ಲಾ ಧರ್ಮಗಳಗೂ ಆಶ್ರಯ ನೀಡಿದ್ದರು. ಪೋರ್ಚುಗೀಸ್‌ 
ಪವಾಸಿ ಬಾರ್ಬೋಸಾ ವಿಜಯನಗರ ಚಕ್ರವರ್ತಿಗಕ ಹಔದಾರ್ಯ ಗುಣವನ್ನು 


( 


ಪ್ರಮಾಣಪೂರ್ವಕವಾಗಿ ಗುರುತಿಸಿದ್ದಾರೆ. ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳ ಸಾಹಿತ್ಯಿಕ 
ಚಟುವತಿಕೆಗಳಗೆ ಪ್ರೋತ್ಪಾಹ ನೀಡಲಾಯುತು. ಭಾರತೀಯ ಪರಂಪರೆಯ ತತ್ವಶಾಸ್ತ್ರ. ಧರ್ಮ, 
ವಿಜ್ಞಾನ, ಸಾಹಿತ್ಯ ಮತ್ತು ಸಂಸ್ಕೃತಿಗಳನ್ನು ಸಂರಕ್ಷಿಸುವ ಜವಾಬ್ದಾರಿಯನ್ನು ತಾನಾಗಿಯೇ 
ನಿಭಾಲುಸುವ ಸಂದರ್ಭ ಈ ಸಾಮ್ರಾಜ್ಯಕ್ಕೆ ಅನಿವಾರ್ಯವಾಯುತು. ಸ್ಥಳೀಯ ಪ್ರಾಂತ್ಯಗಳ 
ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ಕೆಲಸದಲ್ಲೂ ವಿಜಯನಗರ 
ಸಾಮ್ರಾಜ್ಯವು ಪ್ರಮುಖ ಪಾತ್ರವಹಿಸಿತು. ವೇದಗಳಗೆ ವ್ಯಾಖ್ಯಾನಗಳನ್ನು ಬರೆಯುವುದರ 
ಜೊತೆಗೆ ಸಾಯಣರು ಯಜ್ಞತಂತ್ರ ಸುಧಾನಿಧಿ, ಆಯುರ್ವೇದ ಸುಧಾನಿಧಿ, 
ಪುರುಷಾರ್ಥ ಸುದಾನಿಧಿ, ಸುಭಾಷಿತ ಸುದಧಾನಿಧಿ ಇನ್ನೂ ಮೊದಲಾದ ಕೃತಿಗಳ ಸಂಕಲನ 
ಕಾರ್ಯವನ್ನು ಮಾಡುವ ಮೂಲಕ ಭಾರತೀಯ ಪರಂಪರೆಯ ಸಂರಕ್ಷಣೆಗೆ ಪಮುಕರಾದರು 
(ವಿದ್ಯಾರಣ್ಯ ಶಿಷ್ಯ) ಭಾರತೀಯ ಮೂಲದ ಎಲ್ಲಾ ಧರ್ಮಗಳನ್ನು ಪರಿಚಯುಸುವ 
ಸರ್ವದರ್ಶನ ಸಂಗ್ರಹ ಕೃತಿಯನ್ನು ರಚಿಸಿದ್ದಾರೆ. 


ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಎಲ್ಲಾ ಧಾರ್ಮಿಕ ಪಂಥಗಕ (ಶೈವ. ವೈಷ್ಟವ. 
ಶ್ರೀವೈಷ್ಣವ, ಜೈನ ಇತ್ಯಾದಿ) ದೇವಾಲಯಗಳನ್ನು ಕಟ್ಟಸಿದ್ದಾರೆ. ಅದು ಅಲ್ಲದೆ ದುಃಳ್ಳಿತಿ 
ಹೊಂದಿದ ದೇವಾಲಯಗಳ ಪುನರ್‌ ನಿರ್ಮಾಣ ಕಾರ್ಯವನ್ನು ಮಾಡಿಸಿದ್ದಾರೆ. 
ದೇವಸ್ಥಾನಗಳಗೆ ವಿಸ್ತಾರವಾದ ಪ್ರಾಕಾರಗಳನ್ನು ಒದಗಿಸಲಾಯುತು. ರಾಯಗೋಪುರ ಎಂದು 
ಪ್ರಸಿದ್ಧವಾಗಿರುವ ಎತ್ತರವು ಭವ್ಯವೂ ಆದ ಗೋಪುರಗಳನ್ನು ರಾಜಧಾನಿ ಹಂಪಿಯೂ 


63 


ಸೇರಿದಂತೆ ಆಂಧ್ರ ಪದೇಶ ಹಾಗೂ ತಮಿಳುನಾಡಿನ ಶ್ರೀ ಶೈಲಂ, ಕಾಳಹಸ್ತಿ. ತಿರುಪತಿ. 
ಶ್ರೀರಂಗಂ, ಚಿದಂಬರಂ, ಕಂಜ ಮೊದಲಾದ ಪ್ರಾಂತ್ಯಗಳಲ್ಲ ಕಟ್ಟಲಾಗಿದೆ. ತೆರೆದ ಕಲ್ಯಾಣ 
ಮಂಟಪ ಹಾಗೂ ಸಭಾಮಂಟಪಗಳನ್ನು ದೇವಾಲಯಗಳ ಸಂಕೀರ್ಣಕ್ಕೆ ಸೇರಿಸಲಾಯುತು. 
ಇಂತಹ ಪ್ರತಿಯೊಂದು ಮಂಟಪಕೂ ಸುಂದರ ಕಲಾಕೃತಿಗಳಾಗಿ ಎತ್ತರವಾದ ಹತ್ತಾರು 
ಏಕಶಿಲಾ ಕಂಬಗಳನ್ನು ಒದಗಿಸಲಾಗಿದೆ. 


ಇವರ ಕಾಲದಲ್ಲ ಸಂಸ್ಕೃತ ಕನ್ನಡ, ತಮಿಳು ಮತ್ತು ತೆಲುಗು ಸಾಹಿತ್ಯಗಳು 
ಅಭವೃದ್ಧಿಗೊಂಡಿದೆ. ವೀರಶೈವ ಧರ್ಮ ಪುನರುಜ್ಞೀವನಗೊಂಡಿತು. ವಿದ್ಯಾರಣ್ಯ, ಕಲ್ಪನಾಥ., 
ರಾಮಾಮಾತ್ಮ, ಪುರಂದರದಾಸ, ಕನಕದಾಸರಿಂದ ಕರ್ನಾಟಕ ಸಂಗೀತ ಬೆಳೆಯುತು. 
ಕರ್ನಾಲ್ಲಾ ಸಂಗೀತವನ್ನು ಕಅಸುವ ವ್ಯವನ್ಥೆಗೆ ಜನಪ್ರಿಯತೆಯನ್ನು ತಂದುಕೊಟ್ಟು 
ಪುರಂದರದಾಸರನ್ನು ಸುಂತ ತ್ಯಾಗರಾಜರುವರು ಕರ್ನಾಟಕ ಸಂಗೀತ ಪಿತಾಮಹ ಎಂದು 
ಕರೆದಿರುವುದು ಕಂಡುಬಂದಿದೆ. ಹೋೊಯ್ಬಕರ ನಂತರದಲ್ಲ ವಿಜಯನಗರ ಅರಸರ ಆಜ್ವಕೆಯ 
ಪ್ರಸ್ತುತ ಪದೇಶ ಅನೇಕ ಸಣ್ಣಸಣ್ಣ ಪ್ರಾಂತ್ಯಗಳಾಗಿ ವಿಂಗಡಣಿಯಾದವು ಮತ್ತು ಸ್ಥಳೀಯ 
ತುಂತರಸರ ಪಾಕೆಪಟ್ದಾಗಿ ಇಲ್ಲವೆ ಆಕರಸರಿಂದ ನೇಮಿಸಲ್ಪಟ್ಟ ಅಮರನಾಯಕರ ಅಳ್ವಕೆಗೆ 
ಸೇರಿತು. ವಿಜಯನಗರ ಅರಸರ ಕಾಲದ ರಾಜರುಗಳಾದ ಕುಮಾರ ಕಂಪಣ್ಣದೊರೆಯ 
ಬುಕ್ಕಮಹೇಶಪ, ಇಮ್ಮಡಿ ಹರಿಹರ, ಇಮ್ಮಡಿ ದೇವರಾಯ, ಅಚ್ಯುತರಾಯ, ರಾಮರಾಯರ ಒಟ್ಟು 
ಎಂಟು ಶಾಸನಗಳು ಹಾಸನ ಜಲ್ಲೆಯಲ್ಲ ದೊರೆತಿವೆ. 


ಕುಮಾರ ಕಂಪಣ್ಣ ಒಡೆಯ 


ದಕ್ಷಿಣ ಭಾರತದಲ್ಲ ವಿಜಯನಗರ ಸಾಮ್ರಾಜ್ಯದ ಆಳ್ವಕೆಗೆ ಭದಬುನಾದಿಯನ್ನು ಹಾಕಿದ 
ಕುಮಾರ ಕಂಪಣ್ಣನು ಕ್ರಿ.ಶ.135೭ ರಲ್ಲ ಬೇಲೂರ ಹಬಾನ ಮೇಲೆ ಆಕ್ರಮಣ ನಡೆಸಿದ 
ಸಮಯದಲ್ಲ ನೀರ್ಗುಂದ ನಾಡಿನ ಬಾಗೇವಾಆನ ನಾಯಕನೊಬ್ಬ್ಜನ ಮರಣವನ್ನು ಒಂದು 
ಶಿಲಾಶಾಸನದಲ್ಲ ಬರೆಸಿದ್ದಾರೆ. A ಕಂಪಣ್ಣನು ಮಧುರೆಯ ದಿದ್ದಿಜಯಕ್ಕೆ ಹೋಗುವ ಮೊದಲು 
ಬೇಲೂರು ರಾಜ್ಯವನ್ನು ಆಕ್ರಮಿಸಿದಂತೆ ತೋರುತ್ತದೆ. 


ಬುಕ್ಕ ಮಹೇಶ 


ಈತನ ವಿಚಾರವನ್ನು ತಿಳಸುವಂತಹ  ಕೆಲ್ಲಂಗೆರೆಯ ಶಿಲಾಶಾಸನಪೊಂದು್‌ 
ಕ್ರಿ.ಶ.1367 ರಲ ಊರಿನ ಕೆರೆಯ ಕೆರೆಬಂಡಿ ಆಕ ಜೀವಿತಕ್ಕೆ ಮಾಡಿದ ಏರ್ಪಾಟೊಂದನ್ನು 
ತಿಆಸುತ್ತದೆ. ಕ್ರಿ.ಶ.1368 ರ ಅರಸೀಕೆರೆಯ ಶಾಸನದಲ್ಲ ಪರ್ವನ ಮಸ್ಯವಾದ ಪಿರಿಯಾಪಟ್ಟಣ 


64 


ಮಹಾ ಅಗ್ರಹಾರ ಉದ್ಧವ ಸರ್ವಜ್ಞ ವೀರವಿಜಯ ಬಲ್ಲಾಳಪುರವಿಂದು ಕರೆದು ಮಲ್ಲಕಾರ್ಜುನ 
ದೇವಾಲಯಕ್ಷೆ ಮಹಾಜನರ ದಾನವನ್ನು ತಿಆಸುತ್ತದೆ. *” ಅಂದರೆ ಈ ಕಾಲಕ್ಷೆ ಅರಸೀಕೆರೆಯು 
ರಾಜಧಾನಿಯಾಗಿ ಎಂಬುದು ತಿಆದುಬರುತ್ತದೆ. ಪಿರಿಯಾಪಟ್ಟಣ ಮಹಾ ಅಗ್ರಹಾರವಾಗಿ 
ಹೋೊಯ್ದಳಕ ವೀರ ಬಲ್ಲಾಳನ ನೆನಪನ್ನು ಮಾತ್ರ ಉಳಸಿಕೊಂಡಿತ್ತು ಎನ್ನಬಹುದು. ಮಹಾಪ್ರಧಾನ 
ಬಸದಿಯ ದಂಡನಾಯಕ ಮತು ಆಚರಸನು ಇಲ್ಲ ಆಡಳತ ನಡೆಸುತ್ತಿದ್ದರು. ಪ್ರಸ್ತುತ ಈ 
ಪದೇಶದಲ್ಲ ಹೆಚ್ಚನ ಸಂಖ್ಯೇಯಲ್ಲ ಅಗ್ರಹಾರಗಳದ್ದು, ಅವುಗಳ ಆಡಳತವನ್ನು ಮಹಾಜನರು 
ಅಂದಿನ ಕಾಲದಲ್ಲ ಸುಸೂತ್ರವಾಗಿ ನಡೆಸಿಕೊಂಡು ಹೋಗುತ್ತಿದ್ದುದರಿಂದ ವಿಜಯನಗರದ 
ಅರಸರಿಂದ ನೇಮಿಸಲ್ಪಟ್ಟ ಅಧಿಕಾರಿಗಳು ಅಮರನಾಯಕರು ಅವುಗಳ ಜೀರ್ಣೋದ್ಧಾರ 
ಅಭವೃಧ್ಧಿಯನ್ನು ಮಾಡುತ್ತಿದ್ದರೆಂದು ತಿಆದುಬರುತ್ತದೆ. ದೇವಾಲಯ ಕೆರೆ, ಕಟ್ಟ, ಕಾಲುವೆಗಳ 


ಜೀರ್ಣೋದ್ಧಾರದ ಬಗ್ಗೆ ಶಾಸನಗಕಲ್ಲ ಉಲ್ಲೇಖಗಳು ಕಂಡುಬರುತ್ತವೆ. *” 
ಇಮ್ಮಡಿ ಹರಿಹರ 


ಕ್ರಿ.ಶ.1378 ರಲ ಇಮ್ಮಡಿ ಹರಿಹರನು ತನ್ನ ತಾಯಿಯ  ಹೆಸರಿನಲ್ಲ 
ಹೊನ್ನಲಾಪುರವೆಂದು ಕರೆದು ಜಂಬೂರು ಗ್ರಾಮವನ್ನು ದಾನ ನೀಡಿದ್ದಾನೆ. ಅಲ್ಲದೆ ಮುದ್ದ 
ದಂಡೇಶನೆಂಬ ಸಜಿವನ ವಿಚಾರವು ಸಹ  ತಿಆದುಬರುತ್ತದೆ. ಒಂದನೇ ಬುಕ್ಕನ 
ರಾಜಗುರುವೆಂದು ಕ್ಷಿಯಾಶಕ್ತಿ ಆಚಾರ್ಯವನ್ನು ತಿಆಸಲಾಗಿದೆ. ಕ್ರಿ.ಶ.1398 ರಲ್ಲ ನಡೆದ 
ಮರೆಯವೂರಿನ ಯುದ್ಧವೊಂದರಲ್ಲ ಬೇರೆಯ ನಾಯಕ ಮಾಡಿದನೆಂದು ಶಾಸನವೊಂದು 
ತಿಆಸುತ್ತದೆ. *' ಕ್ರಿ.ಶ.139೨ ರ ಶಾಸನದಲ್ರ ಲಕ್ಕಣ್ಣವೊಡೆಯನನ್ನು ಹಾಗೂ ಕೊಟ್ಟ ದಾನವನ್ನು 
ತಿಆಸಲಾಗಿರುತ್ತದೆ. ** ಕ್ರಿ.ಶ.14೦3 ರ ಶಾಸನದಲ್ಲಿ ರಾಯಣ್ಣನೆಂಬ ಅಧಿಕಾರಿ ಗಂಡಸಿಯ 
ಸ್ಥಕವನ್ನಾಳುತಿದ್ದ ತಾಯ  ಹೆಸರಿನಲ್ಲ ಮಂಗಾಪುರವೆಂಬ ಗ್ರಾಮವನ್ನು ಮತ್ತು 
ಮಂಗಸಮುದವೆಂಬ ತಬಟಾಕವನ್ನು ಕಟ್ಟಸಿ ಹಾಗೂ ಹಿರಿಯ ಗಂಡಸಿ ಅಗ್ರಹಾರವನ್ನು 
ಜೀರ್ಣೋದ್ಧಾರ ಮಾಡಿ ಹನುಮಂತ ದೇವರ ದೇವಾಲಯವನ್ನು ಕಟ್ಟಸಿದ್ದಾರೆ. 


ಇಮ್ಮಡಿ ದೇವರಾಯ 


ಈತನ ಕಾಲದಲ್ಲ ನೇರ್ಲಗೆಯ ಪಿರುಪಣ್ಯನಾಯಕನು ಕ್ರಿ.ಪ.1429೨ರಲ್ರ ನ್ಲಿಗೆಯ 
ಕೆರೆಯ ಕೆರೆಬಂಡಿಯನ್ನು ಮಾಡಿಸಿ ಭೂಮಿದಾನ ನೀಡಿದ್ದಾನೆ. ಈ ಕಾರ್ಯ ಅಲ್ಲನ ಅಧಿಕಾರಿ 
ತಿರುಮಕ್ಕಕ್‌ ಎಂದು ತಿಆಸಲಾಗಿದೆ. ಅಲ್ಲದೆ ಜಯಪ್ಪನಾಯಕನ ನಿರೂಪದ ಮೇರೆಗೆ 
ನಡೆದಿದೆ." ಕ್ರಿಶ. 1432 ರಲ್ರ ಇಂತದ್ದೆ ವಿಚಾರಕ್ಕೆ ಶಂಕರಶೆಟ್ಟಯು ದಾನ ನೀಡಿದ್ದಾನೆ. ಇತನು 
ಮೂರುರಾಯರ ಬಸವನೆಂದು ಜರುದನ್ನು ಪಡೆದಿದ್ದಾನೆ. * 


65 


ಶ್ರೀಕೃಷ್ಣದೇವರಾಯ 


ಕೃಷ್ಣದೇವರಾಯನ ಸಾಮಂತ ಜೊರೆ ಭೈರವ ಭೂಪಾಲ (ಜಾವಗಲ್ಲು) (ಪ್ರಭುಗಳು) ಜಾವಗಲ್ಲು 
ಸೀಮೆಯನ್ನು ಆಳ್ವಿಕೆ ನಡೆಸಿದ ಭೈರವ ಭೂಪಾಲನು ದಕ್ಷ ಆಡಳಆತಗಾರನಾಗಿ ಅನೇಕ ಅಭವೃದ್ಧಿ 
ಕಾರ್ಯಗಳನ್ನು ಕೈಗೊಂಡಿದ್ದಾನೆ. ಕ್ರಿ.ಶ.1515 ರ ತೇದಿಯುಳ್ಳ ಇವನ ಶಿಲಾಶಾಸನದಲ್ಲ ಶ್ರೀ 
ಕೃಷ್ಣದೇವರಾಯನ ವಿಚಾರ ತಿಆದುಬರುವುದಿಲ್ಲ. ಭೈರವಪಾಲನು ಕಟ್ಟಸಿದ ಕಾಲುವೆಗೆ 
ಸಾಳುವನ ಅಗಳೆಂದು ಹೆಸರನ್ನು ನೀಡಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ. ಈತನು 
ವಿಜಯನಗರ ಅರಸರಾದ ಸಾಳುವ ಅರಸರ ಬಗೆಗೆ ಹೊಂದಿದ್ದ ಪ್ರೀತಿ ತಿಆದು ಬರುತ್ತದೆ. 
ಚಂ೦ದ್ರವಂಶದನಾದ ಚನ್ನಮಹೀಪತಿ ಅವನ ಮಗ ತಿಮ್ಮ ಮೊಮ್ಮಗ ರಾಜೀಂದ (ರಾಯಣ್ಣ) 
ಮತ್ತು ಮರಿ ಮಗ ಭೈರವಭೂಪಾಲಕ ವಂಶಾವಳಯನ್ನು ತಿಆಸಲಾಗಿರುತ್ತದೆ. ಭೈರವಪಾಲನಿಗೆ 
ಹದಿಮುರು ರಾಯರ ಗಂಡನೆಂಬ ಜರುದು ಇತ್ತು. ಈತನು ಭೈರವಮುದವೆಂಬ ಮಹಾತಟಾಕ 
ನಂದನವನ ಎಂಬ ಹೊಸ ಕಾಲುವೆ ಕಟ್ಟಸಿ ಕೋಟಿ ಗೋಡೆಯನ್ನು ಭದ್ರಪಡಿಸಿ ಈ ಸೀಮೆಯ 
ಅಭವೃಧ್ಧಿಗೆ ಕಾರಣನಾಗಿದ್ದಾನೆ. ಇಲಿಯ ದೇವಾಲಯ ಈತನ ಕಾಲದ ವಿಸ್ಪರಣಿೆಯಾಗಿರುವುದು 
ತಿಆದುಬರುತ್ತದೆ. 


ಅಚ್ಚುತರಾಯ- ಅಮರನಾಯಕ- ಬಯಕಾರ್‌ 
ರಾಮಪ್ಪ 

ಈ ಪದೇಶದಲ್ಲ ಅಚ್ಯುತರಾಯನ ಪ್ರಸಿದ್ಧ ಅಧಿಕಾರಿ ಬಯಕಾರ ರಾಮಪ್ಪನ ಎರಡು 
ಶಾಸನಗಳವೆ. ಆತನು ಹೊನ್ಸ್ನವಳ್ಳ ಸೀಮೆಯನ್ನು ಅಚ್ಚುತರಾಯನಿಂದ ನಾಯಕತನಕ್ತೆ ಪಡೆದು 
ಆಳುತ್ತಿದ್ದನು. ಈತನನ್ನು ವಾಗ್ದೇಯಕಾರಿ ಕುಲತಿಲಕನೆಂದು ಹಾರ್ನಹಳ್ಳ ಶಾಸನದಿಂದ 
ತಿಆದುಬರುತ್ತದೆ. ಅಲ್ಲದೆ ಆತನ ತಂದೆಯ ಹೆಸರು ತಿಮ್ಮಯ್ಯ ಎಂದು ತಿಆದುಬರುತ್ತದೆ. ಈ 
ಶಾಸನ ತುಳುವೇಂದ ತಿಮ್ಮನಿಂದ ಪ್ರಾರಂಭಿಸಿ ಈಶ್ಪರ, ನರಸಿಂಹ ಶ್ರೀಕೃಷ್ಣದೇವರಾಯ 
ಅಚ್ಚುತರಾಯನವರೆಗೆ ತುಳುವ ವಂಶಾವಳಯನ್ನು ನೀಡಲಾಗಿದೆ. ಇದರಲ್ರ ವಿಶೇಷವಾಗಿ 
ಆತನ ಪರಾಕ್ರಮ ಮತ್ತು ದಾನ ಗುಣಗಳನ್ನು ತಿಃಸಲಾಗಿರುತ್ತದೆ. *' 


ರಾಮರಾಜ (ಅಳಯ ರಾಮರಾಯ) ಕೋಳಗುಂಡದ ಪ್ರಭುಗಾವುಂಡರು 


ರಾಮರಾಯನ ಒಂದೇ ಒಂದು ಶಾಸನ ಅರಸೀಕೆರೆ ತಾಲ್ಬೂಕಿನಲ್ಪ ಕಂಡುಬಂದಿದೆ. 
ಇದರಲ್ಲಿ ಆತನನ್ನು ಮಹಾರಾಜಾಧಿರಾಜ, ರಾಜಪರಮೇಶ್ವರ, ವೀರ ಪ್ರತಾಪ, 


ಮಹಾಮಂಡಲೇಶ್ವರ, ರಾಮರಾಜ ಮಹಾ ಅರಸ ಎಂದು ತಿಆಸಲಾಗಿರುತ್ತದೆ. ಅದು ಅಲ್ಲದೆ 


66 


ಆತನ ಕುಟುಂಬವಾದ ಕೋಳಗುಮ್ದದ ಗೌಡರ ವಂಶಾವಳಯನ್ನು ತಿಆಸಲಾಗಿರುತ್ತದೆ. ಹಿರಿಯ 
ಗೊಂಡನ ಮಗ ಚಿಕ್ಗಣಗೊಂಡ ಅವನ ಮಗ ಹೊಳೆಯಗೊಂಡನು ಕೋಳಗುಂದವನ್ನು 
ಆಕುತಿದ್ದು, ಅಲ್ಲ ದೇವಾಲಯ ಒಂದನ್ನು ನಿರ್ಮಿಸಿದನೆಂದು ತಿಆದುಬರುತ್ತದೆ. * 


ಕ್ರಿ.ಶಪ.1581ರ ಒಂದು ಶಾಸನದಲ್ಲ ಮಹಾರಾಜಾಧಿರಾಜ. ಪರಮೇಶ್ವರ. 
ಶ್ರೀಮನ್ಯಹಾಪ್ರತಾಪ ಸಾಳುವರಾಯ ದಿಗೂರ ನಿಂಗರಾಜಯ್ಯನವರಿಗೆ ಧರ್ಮವಾಗಬೇಕೆಂದು 
ರಾಮಪ್ಪಯ್ಯನೆ೦ಬ ಅಧಿಕಾರ ಮಾಡಿದ ದಾನವನ್ನು ತಿಆಸಿದೆ. 


ಈ ರಾಮಪ್ಪಯ್ಯೂನಿಗೆ ಜಾವಗಲ್ಲು ಸೀಮೆಯನ್ನು ಅವುಜ (ಅಮರ) ಮಾಗಣಿಯಾಗಿ 
ನೀಡಲಾಗಿತ್ತು.” ಈ ನಿಂಗರಾಜಯ್ಯನ ಬಗೆಗೆ ಹೆಚ್ಚಾಗಿ ವಿಚಾರ ತಿಆದುಬರುವುದಿಲ್ಲ. 


ಮೈಸೂರು ಒಡೆಯರ್‌ 


ತಾಆಕೋಟಿ ಕದನದ ನಂತರ ದಕ್ಷಿಣ ಭಾರತದಲ್ಲಾದ ರಾಜಕೀಯ ಸ್ಥಿತ್ಯಂತರ 
ಮೈಸೂರಿನ ಒಡೆಯರು ಪ್ರವರ್ಧಮಾನಕ್ಕೆ ಬಂದರು. ಒಡೆಯರ್‌ ವಂಶಸ್ಥರು ದ್ವಾರಕೆಯ 
ಯಾದವ ಕುಲಕ್ಕೆ ಸೇರಿದವರೆಂದು ಕರೆದುಕೊಂಡಿದ್ದಾರೆ. ಒಡೆಯರ್‌ರವರು ಸ್ಥಳೀಯ ಸಣ್ಣ 
ಪಾಳೆಪಟ್ಟನ್ನು ಹೊಂದಿದ್ದು, ಕಾಲಕ್ರಮೇಣ ಪ್ರಬಲರಾದರು ಎಂಬುದು ಹೆಚ್ಚು ವಿದ್ದಾಂಸರ 
ಅಭಿಪ್ರಾಯವಾಗಿದೆ. ಒಡೆಯರ್‌ ಮನೆತನದವರು ವಿಜಯನಗರ ಸಾಮ್ರಾಜ್ಯ ಆಆದ ನಂತರ 
ಕರ್ನಾಟಕದ ದಕ್ಷಣ ಭಾಗದಲ್ಲ ಇತ್ತೀಜಿನವರೆವಿಗೂ ರಾಜಕೀಯವಾಗಿ ಆಡಳತ ನಡೆಸಿದ್ದಾರೆ. 
ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ದಕ್ಷನ ಭಾರತದಲ್ಲೂ ಅನೇಕ ಸಣ್ಣಪುಟ್ಟ ರಾಜ್ಯಗಳು 
ತಲೆ ಎತ್ತಿ ನಿಂತವು. ಕರ್ನಾಟಕದ ಏಳಗೆಗೆ ಬಂದ ರಾಜ್ಯಗಳಲ್ಲ ಇಕ್ಟೇರಿ, ಕಿತ್ಲೂರು ಮತ್ತು 
ಮೈಸೂರು ಸಂಸ್ಥಾನಗಳು ಪಮುಖವಾಗಿವೆ. ಮೈಸೂರಿನಲ್ಲ ಹದಿನಾರನೆ ಶತಮಾನದಲ್ಲ 
ಪ್ರಾಬಲ್ಯಕ್ಕೆ ಬಂದ ಒಡೆಯರ್‌ ಮನೆತನದ ಅರಸರು ತಮ್ಮದೇ ಆದ ವಿಶಿಷ್ಠ ಇತಿಹಾಸವನ್ನು 
ಹೊಂದಿದ್ದಾರೆ. ಸುಮಾರು ಐದು ಶತಮಾನಕ್ಕು ದೀರ್ಷಕಾಲ ಆಳದ ಇಫಪ್ಪತ್ವೆದ ಮಂದಿ 
ಒಡೆಯರ್‌ಗಳು ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಶ್ರೀಮಂತಗೊಳಸಿದ್ದಾರೆ. 
ಒಡೆಯರ್‌ರವರು ವಿಜಯನಗರ ಸಾಮ್ರಾಜ್ಯದಷ್ಟು ಎತ್ತರಕ್ಕೆ ಏರದಿದ್ದರೂ ಅದೆ ಧ್ಯೇಯ 
ಧೋರಣೆಗಳನ್ನು ಬೆಕೆಸಿಕೊಂಡು ಬಂದರು. 


ಮೈಸೂರು ಒಡೆಯರ ಇತಿಹಾಸ ರಚನೆಗೆ ವಿವಿಧ ಮೂಲಗಳ ಆಧಾರಗಳವೆ. ಅಂದಿನ 
ಕಾಲದ ಕೆಲವು ಶಾಸನಗಳು ಅಲ್ಲದೆ. ಅರಮನೆಯ ದಾಜಬಲೆಗಕು ವಿಪುಲವಾಗಿವೆ. ಸಾಹಿತ್ಯಿಕ 
ಗ್ರಂಥಗಳು ಕಂಡುಬರುತ್ತವೆ. 'ಕಂಠೀರವನರಸರಾಜ ವಿಜಯಂ, 'ಚಿಕ್ಷದೇವರಾಜ ಬನ್ನಪಂ' 


67 


ಚಿಕ್ಕದೇವರಾಜ ವಂಶಾವಳ, ಕೆಳದಿ ನೃಪವಿಜಯಂ. ಗ್ರಂಥಗಳು ಪ್ರಮುಖವಾಗಿವೆ. ಪರ್ಷಿಯನ್‌ 
ಭಾಶೆಯಲ್ಪರುವ ಕೀರ್ಮಾನಿ ವಿರಚಿತ ನಿಶಾನ್‌ ಏ ಹೈದರಿ ಹೈದರನ ಮೆಲೆ ಹೆಚ್ಚು ವಿಚಾರವನ್ನು 
ಬೆಳಕಿಗೆ ತರುತ್ತದೆ. ಇವೆ ಅಲ್ಲದೆ ಹೈದರ್‌ ಆಅ ಮತ್ತು ಟಪ್ಪುವಿನ ಬಣ್ಣೆ ಪ್ರೆಂಚ್‌, ಇಂಗ್ಲೀಷ್‌, 
ಕನ್ನಡ. ಮರಾಠಿ, ತಮಿಕು ಮತ್ತು ತೆಲುಗು ಭಾಶೆಗಕಲ್ಲೂ ಅಪಾರವಾದ ಐತಿಹಾಸಿಕ 
ಸಾಧನಗಳವೆ. ಅಂದಿನ ಕಾಲದ ಅನೇಕ ರೀತಿಯ ಕಲಾಸ್ಕಾರಕಗಳು ಅರ್‌ಮನೆಗಳು. 
ದೇವಾಲಯಗಳು. ಮಸೀದಿಗಳು ಮೈಸೂರು ಒಡೆಯರ ಇತಿಹಾಸಕ್ಷೆ ಸಾಕ್ಷಿಯಾಗಿ ಇಂದಿಗೂ 
ಉಳದುಕೊಂಡು ಬಂದಿದೆ. 


ಕ್ರಿ.ಶ.139೨ ರಲ್ಲ ಮೈಸೂರು ಪ್ರದೇಶಕ್ಕೆ ಬಂದಂತಹ ಯದುರಾಯ (ವಿಜಯರಾಯ) 
ಮತ್ತು ಕೃಷ್ಣರಾಯ ಎಂಬ ಸಹೋದರರೇ ಮೈಸೂರು ಒಡೆಯರ ಮೂಲ ಪುರುಷರು ಅಲ್ಲದೆ 
ದ್ವಾರಕೆ ಎಂಬ ಪ್ರಾಂತ್ಯ ಇವರ ಮೂಲಸ್ಥಾನ ಶ್ರೀಕೃಷ್ಣನ ವಂಶಸ್ಥರಾದ ಇವರನ್ನು ಯಾದವ 
(ಯಧು) ವಂಪಶೀಯರೆಂದು ಕರೆಯಲಾಗಿದೆ. ದ್ಲಾರಕಾ ಅಥವಾ ಮಧುರಾದಿಂದ ಇವರು 
ಮೈಸೂರಿಗೆ ಆಗಮಿಸಿದ್ದು. ವಿಧಿಯ ಅಲೆ ಎನ್ನಬಹುದು. ಕಾವೇರಿ ತೀರದಲ್ಪದ್ದ ಗೌತಮನೆಂಬ 
ತಪಷ್ತಿಯ ಗೋತ್ರಕ್ಕೆ ಸೇರಿದ ಚಾಮರಾಜನು ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ 
ಮಾಡಿಕೊಂಡು ಮೈಸೂರನ್ನು ಕ್ರಿ.ಶ.13೨೨ ರವರೆಗೂ ಆಜ್ಞಕೆ ಮಾಡಿ ನಂತರ ಮರಣ 
ಹೊಂದಿದ ಮೇಲೆ ಆತನ ಹೆಂಡತಿ ಮತ್ತು ಒಬ್ಬ ಮಗಳನ್ನು ಜಟ್ಟು ಹೋದನು ಎಂದು 
ತಿಆಮಬರುತ್ತದೆ. ಇಂತಹ ಪರಿಸ್ಥಿತಿಯ ಕಾಲದಲ್ಲ ರಾಜ್ಯದ ಮೇಲೆ ಆಕ್ರಮಣ ನಡೆಸಿದ 
ಕಾರುಗಳ್ಳಯ ಪಾಳೆಯಗಾರ ಮಾಅನಾಯಕ ಎಂಬುವನು ಶ್ರೀರಂಗಪಟ್ಟಣ ಪ್ರಾಂತ್ಯವನ್ನು 
ವಶಪಡಿಸಿ ಕೊಂಡಿರುವುದಲ್ಲದೆ. ವಿಧವೆ ದೇವಾಜಮ್ಯಣ್ಣಿಯಲ್ಲ ಆಕೆಯ ಮಗಳಾದ 
ಚಿಕ್ಕದೇವರಸಿಯನ್ನು ತನಗೆ ವಿವಾಹ ಮಾಡಿ ಕೊಡಬೇಕೆಂದು ಒತ್ತಾಯ ಮಾಡಿದನು. ಅಂತಹ 
ಸಂದರ್ಭದಲ ಮಹಾರಾಣಿ ದೇವಾಜಮ್ಯಣ್ಣಿಗೆ ಆದಿಶಕ್ತಿ ಚಾಮುಂಡೇಶ್ವರಿಯ ಅಭಯದಂತೆ 
ದ್ದಾರಕೆಬುಂದ ಹೊರಟ ಯದುರಾಯ ಮತ್ತು ಕೃಷ್ಣರಾಯ ಸಹೋದರು ಕಣ್ಣಿಗೆ ಬದ್ಧರು. 
ಅವರು ಕಾರುಗಳ್ಳಯ ಮಾರನಾಯಕನ್ನು ಸಂಹರಿಸಿದರು. ಇದರಿಂದ ಸಂತೋಷಳಾದ 
ಮಹಾರಾಣಿ ಯದುರಾಯನಿಗೆ ತನ್ನ ಪ್ರೀತಿಯ ಮಗಳನ್ನು ಧಾರೆಯೆರೆದು ಕೊಟ್ಟು, ತನ್ನು 
ರಾಜ್ಯವನ್ನು ಅವರಿಗೆ ನೀಡಿ ಸಿಂಹಾಸನವನ್ನು ನೀಡಿದಳು. ಇವರಿಗೆ ಒಡೆಯರ್‌ ಎಂದು 
ನಾಮಕರಣ ಮಾಡಿದಳೆಂದು ಹೇಕಲಾಗಿದೆ. ಕಾರುಗಳ್ಳಯ ಪಾಲೆಗಾರನ ಉಪಟಳವನ್ನು 
ಅರಸರಿಗೂ ಅನ್ಹ್ಷಯವಾದಂತೆ ತಿಆದಮಬರುತ್ತದೆ. 


68 


ಕಂಠೀರವ ನರಸರಾಜ ಒಡೆಯರ್‌ (ಕ್ರಿ.ಶ.1638-165೨) 


ಈತನು ಅತ್ಯಂತ ಶಕ್ತಿಪಾಅಯಾದ ದೊರೆ, ಈತನು ತನ್ನ ಗಡಿಯನ್ನು ವಿಸ್ತರಿಸಿದನು. 
ಕ್ರಿ.ಶ.1646 ರಲ್ಲ ತುರುವೇಕೆರೆ ಯುದ್ಧದ ನಂತರ ಆ ಪ್ರಾಂತ್ಯವು ಈತನ ಅಧೀನಕ್ಷೆ ಸೇರಿತ್ತು.” 
ಹೋೊಯ್ದಳಕರ ಕಾಲದಿಂದಲೂ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿ ಬೆಳೆದಿದ್ದ ಬಾಣಾವರದಲ್ಲ ಈತನ 
ಹೆಸರಿನಲ್ಲಿ ಕಂಠೀರಾಯಪೇಟಿ ಎಂಬ ಸಂತೆಮಾಳವು ಸ್ಥಾಪಿತವಾಗಿದ್ದು. ಉಭಯ ನಾನಾ 
ದೇಶೀ ವ್ಯಾಪಾರಿಗಳು ದಕ್ಷಿಣ ಭಾರತದ ಮೇಲೆ ಮೂಲೆಗಳಂದ ಇಲ್ಲಗೆ ಬಂದು ವ್ಯಾಪಾರ 


ವಹಿವಾಟು ನಡೆಸುತ್ತಿದ್ದರು. 
ದೇವರಾಜ ಒಡೆಯರ್‌ (ಕ್ರಿ.ಶ.165೨-1673) 


ಇವರ ಆಳ್ವಿಕೆಯ ಕಾಲದಲ್ರ್ಲ ಭಾರತದ ಇತಿಹಾಸದಲ್ಲ ಅತ್ಯಂತ ಮಹಾತ್ತದ ಕಾಲ. 
ಉತ್ತರಭಾರತದಲ್ಲ ಮೊಗಲ್‌ ಸಾಮ್ರಾಟ ಔರಂಗಜೇಬ ದಕ್ಷಿಣ ಕಡೆ ರಾಜ್ಯ ವಿಸ್ತರಣಾ 
ನೀತಿಯನ್ನು ಅನುಸರಿಸುತ್ತಿದ್ದ. ಔರಂಗಜೇಬನ ದಾಆಯನ್ನು ತಡೆಯಲು ಮಹಾರಾಷ್ಟದಲ್ಲ 
ಉದಲುಪಿದ ಶಿವಾಜಯು ಪಮುಖ ಕಾರಣನಾದನು. ಇವರಿಬ್ಬರ ಸಂಘರ್ಷ 
ಸ್ಪಾಭಾವಿಕವಾಗಿಯೇ ಮ್ಯಸೂರು ರಾಜ್ಯದ ಮೇಲೆ ಪರಿಣಾಮ ಬೀರಿತು. ತನ್ನು ಪೂರ್ವಿಕರ 
ನೀತಿಯನ್ನು ಅನುಸರಿಸಿ ದೇವರಾಜ ಮಾಗಡಿ. ಮಧುಗಿರಿ ಮತ್ತು ಕೊರಟಗೆರೆಗಳನ್ನು 
ಗೆದ್ದುಕೊಂಡನು. ಮಧುರೆಯ ರಾಜನು ಮ್ಯಸೂರು ರಾಜ್ಯದ ಮೇಲೆ ದಾಆ ಮಾಡಿದಾಗ 
ಅವನನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಸಿದನು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಲುಗಳನ್ನು 
ನಿರ್ಮಿಸಲು ಈತನು ಕಾರಣನಾದ. ಯಾತ್ರಿಕರ ಅನುಕೂಲಕ್ಷಾಗಿ ಅನೇಕ ಧರ್ಮ ಛತ್ರಗಳನ್ನು 
ಸ್ಥಾಪಿಸಿದನು. ಈತನ ಕಾಲದಲ್ಲ ಪ್ರಥಮ ಬಾರಿಗೆ ಮ್ಯಸೂರು ರಾಜ್ಯ 
ಯುರೋಪಿಯನ್ನರೊಂದಿಗಿ ಸಂಪರ್ಕ ಬೆಳೆಯಿತು. ದೇವರಾಜನ ಮರಣಾನಂತರ ಅವನ 
ಸಹೋದರ ಅಜಯ ಚಿಕ್ಕ್ಷದೇವರಾಜರು ಮ್ಯಸೂರು ರಾಜ್ಯದ ಅಧಿಪತಿಗಳಾದರು. 


ಚಿಕ್ಸದೇವರಾಜ ಒಡೆಯರ್‌ (ಕ್ರಿ.ಶ.1673-1704) 


ಈತನ ಕಾಲ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಮಹತ್ವದ ಕಾಲ. ಈತನ ಕಾಲದಲ್ಲೂ 
ಮೊಗಲರ ಮತ್ತು ಮರಾಠರ ಸಂಘರ್ಷ ಮುಂದುವರೆಯುತು. ಔರಂಗಜೇಬನ ಆಕ್ರಮಣ 
ನೀತಿಯುಂದಾಗಿ ಜಜಾಪುರ ಮತ್ತು ಗೋಲ್ಕೊಂಡ ಷಾಹಿ ರಾಜ್ಯಗಳು ಕೊನೆಗೊಂಡಿತ್ತು. 
ಮರಾಠರು ಮತ್ತು ಬಜಾಪುರ ಸುಲ್ದಾನರ ದಾಆಯನ್ನು ಕೊನೆಗಾಣಿಸುವುದಕ್ಕೆ ಮತ್ತು ಮೈಸೂರು 
ರಾಜ್ಯದ ಸಮಗ್ರತೆಯನ್ನು ಕಾಪಾಡಲು ಈತ ತನ್ನು ಪೂರ್ಣ ಸಾಮರ್ಥ್ಯವನ್ನು ಹೊಂದಿದ್ದನು. 


69 


ಇಕ್ಕೇರಿಯ ಐಬಸಪ್ಪನಾಯಕನನ್ನು ಸೋಲಸಿದ, ಮಧುರೆಯ ಚೊಕ್ಕನಾಥನ ವಿರುದ್ಧ 
ದಂಡಯಾತ್ರೆ ಕೈಗೊಂಡನು. 1675ರಲ್ರ ಶಿವಾಜಯು ಶ್ರೀರಂಗಪಟ್ಟಣಕ್ತೆ ಮುತ್ತಿಗೆ ಹಾಕಿದಾಗ 
ಆತನನ್ನು ಸೋಟಸಿದನು. ಈ ಜಯದಿಂದ ಚಿಕ್ಕ್ಷದೇವರಾಜನ ಖ್ಯಾತಿ ಭಾರತದಲ್ಲೆಲ್ಲಾ 
ಪಸರಿಸಿತು. ಈ ವಿಜಯದಿಂದ ಅಪ್ರತಿಮನೀರ ಎಂಬ ಜರುದನ್ನು ಪಡೆದನು. ಔರಂಗಜೇಬನು 
ಈತನಿಗೆ ಜಗದೇವ ಎಂಬ ಬಜರುದನ್ನು ನೀಡಿದನು. ಈತನ ದಕ್ಷ ಆಡಳತಗಾರ 
ಮಂತ್ರಿಮಂಡಲವನ್ನು ಜಾರಿಗೆ ತಂದನು. ಪ್ರಥಮ ಬಾರಿಗೆ ಅಂಚೆ ವ್ಯವಸ್ಥೆಯನ್ನು ಜಾರಿಗೆ 
ತಂದನು. ರಾಜ್ಯದ ಆಡಳತದ ದೃಷ್ಟಿಬುಂದ ಹದಿನೆಂಟು ಕಛೇರಿಗಳನ್ನು ಜಾರಿಗೆ ತಂದನು. 
ಇದನ್ನು ಅಠಾರಾ ಕಛೇರಿ ಎಂದು ಕರೆಯಲಾಗಿದೆ. ಈತನ ಆರ್ಥಿಕ ನೀತಿಯಂದ ರಾಜ್ಯದ 
ಬೊಕ್ಕಸ ಸದಾಕಾಲ ತುಂಜರುತ್ತಿತ್ತು ಆದ ಕಾರಣ 'ನವಕೋಟ ನಾರಾಯಣ' ಎಂಬ 
ಜರುದನ್ನು ಪಡೆದನು. 1660 ರಲ್ಲ ಮೈಸೂರು ಅರಸರು ಗರುಡನಗಿರಿ ಪ್ರದೇಶದಲ 
ಗಿರಿದರ್ಗವೊಂದನ್ನು ಕಟ್ಟಸಿದರೆಂದು ತಿಆದುಬರುತ್ತದೆ. ಸುಮಾರು 1057 ಮೀಟರ್‌ 
ಎತ್ತರದಲ್ಲರುವ ಈ ಗಿರಿಯ ನೆತ್ರಿಯು ರಾಜ್ಯದ ಗಡಿ ರಕ್ಷಣೆಗೆ ಕಾವಲು ನೆಲೆಯಾಗಿತ್ತು. 
ನೊಣಬನ ಗುಡ್ಡವೆಂದು ಕರೆಯಲ್ಲಡುತಿದ್ದ ಈ ಗಿರಿಯು ಗರುಡನಗಿರಿ ಎಂದು ಪ್ರಸಿದ್ಧವಾಗಿದೆ. 
ಕ್ರಿ.ಶ.16೨೦ ರಲ್ಲ ಚಿಕ್ಕದೇವರಾಜ ಒಡೆಯರ್‌ ಈ ಪ್ರಾಂತ್ಯವನ್ನು ಆಳುತಿದ್ದರು. 


ಇಮ್ಮಡಿ ಕಂಠೀರವನರಸರಾಜ ಒಡೆಯರ್‌ 


ಚಿಕ್ಸ್ಷದೇವರಾಜನು ಮರಣ ಹೊಂದಿದ ನಂತರ ಅತನ ಮಗ ಇಮ್ಮಡಿ 
ಕಂ೦ಠೀರವನರಸುರಾಜ ಒಡೆಯರ್‌ ಕೇವಲ ಹತ್ತು ವರ್ಷಗಳ ಕಾಲ ರಾಜ್ಯವನ್ನಾಆದ. 1914 ರಲ್ಲ 
ತೀರಿಕೊಂಡನು. ನಂತರ ಆತನ ಪುತ್ರ ದೊಡ್ಡಕೃಷ್ಣರಾಜ ಅಥವಾ ಒಂದನೇ ಕೃಷ್ಣರಾಜನು 
ಮೈಸೂರು ರಾಜ್ಯದ ಅಧಿಪತಿಯಾದನು. ಈತನಿಗೆ ಕೇವಲ 4 ವರ್ಷದ ಬಾಲಕನಾದುದರಿಮ್ಹ 
ರಾಜ್ಯಭಾರ ಜವಾಬ್ದಾರಿ ದಕಳವಾಲು ದೇವರಾಜ ಮತ್ತು ಸರ್ವಾಧಿಕಾರಿ ನಂಜರಾಜನ 


ಕೈಸೇರಿತು. 


1732 ರಲ್ಲ ಸಿಂಹಾಸನವನ್ನೇರಿದ ಏಳನೇ ಚಾಮರಾಜನನ್ನು ದಳವಾಯುಗಳು 
ಬಂಧನದಲ್ಪಟ್ಲರು. ನಂತರ ಎರಡನೇ ಚಿಕ್ಕಕೃಷ್ಣರಾಜ ಒಡೆಯರ್‌ 1734-1766 ರಲ 
ಮೈಸೂರಿನ ಸಿಂಹಾಸನಕ್ಕೆ ನಾಮಮಾತ್ರದ ರಾಜನಾದನು. ಈತ ಕೇವಲ ಐದು ವರ್ಷದ 
ಬಾಲಕನಾಗಿದ್ದುದರಿಂದ ಶ್ರೀರಂಗಪಟ್ಟಣದ ಅರಮನೆಯ ಎಲ್ಲಾ ಅಧಿಕಾರಗಳನ್ನು 
ದಳವಾಲುಗಳು ತಮ್ಮಲ್ಲ ಕೇಂದ್ರೀಕರಿಸಿಕೊಂಡರು. ಈತನ ಬಗ್ಗೆ ಅಮರಗಿರಿ ಮಾಲೆಕಲ್ಲು. 


ತಿರುಪತಿ ದೇವಾಲಯದಲ್ಲನ ಕಕ್ರಿ.ಶ.17 45ಕ್ಕೆ ಸೇರಿದ ಶಾಸನ ರಾಜರನ್ನು ಉಲ್ಲೇಖಸಿಲ್ಲವಾದರೂ 


70 


ಸಹ ಅರಸೀಕೆರೆ ಪ್ರದೇಶವು ಇಮ್ಮಡಿ ಕೃಷ್ಣರಾಜ ಒಡೆಯರ್‌ ಅಧೀನದಲ್ಪತ್ತು. ಗರುಡನಗಿರಿ 
ಬಾಣಾವರ ಪೀಮೆ ಕಣೆಕಟ್ಟು. ಜಾವಗಲ್ಲುಗಳು ಆಡ ತಕ್ಕೆ ಸೇರಿದ್ದು. ವಿವಿಧ ಖಾತೆಗಳ 
ಅಧಿಕಾರಿಗಳು ನಾಲೆಕಾರರು, ದಂಟ್ಯಕಾರರು, ಸೇರೆಗಾರರು, ಸೈನಿಕ ಪಡೆಯವರು ಒಬ್ಬ್ದಾಗಿ 
ತಿರುಪತಿ ವೆಂಕಟಾಚಲಪತಿಗೆ ದೀಪೋತ್ತವಕ್ಥಾಗಿ ವರ್ಷಂಪ್ರತಿ ಶಾಶ್ವತ ಹೊನ್ನು ದಾನದ 
ಜನ್ನಹಗಳನ್ನು ಮಾಡಿದ್ದಾರೆ.” ಇವುಗಳಗೆ ಸ್ಥಳೀಯ ನಾಡಿಗರ ಒಪ್ಪವಿದೆ ಹಾಗೂ ಈ 
ಶಾಸನಗಳ ಕಂಠೀರಾಯ ಹಣದ ಉಲ್ಲೇಖ ಸಹ ಬಂದಿದೆ. ಅಸಮರ್ಥನಾದ ಇಮ್ಮಡಿ 
ಕೃಷ್ಣರಾಜರನ್ನು ಅವನ ದಕವಾಯುಗಳು ನಂಜರಾಜ ಮತ್ತು ಬಸವರಾಜರು ಅಂಕೆಯಲ್ಪಟ್ಟದ್ದರು. 
ಸಾಹಸಿಗನೂ ತೀಕ್ಷ್ಮ ಮತಿಯೂ ಆದ ಹೈದರ್‌ ಅಅ ನಂಜರಾಜನನ್ನು ಕೆಕಗಿಆಸಿ ಒಡೆಯರ 
ಅಸಮರ್ಥತೆಯ ಲಾಭ ಪಡೆದು ಅಧಿಕಾರದ ಚುಕ್ಸಾಣಿ ಹಿಡಿದನು. ಒಡೆಯನ ಮರಣದ ನಂತರ 
ಸ್ವಾತಂತ್ರ್ಯ ಅಡಳತಕ್ಕೆ ತೊಡಗಿದನು. 


ಹೈದರಾಅ ಮತ್ತು ಅಪ್ಪು ಸುಲ್ತಾನ್‌ (ಕ್ರಿ.ಶ.1766-179೨) 


ಕ್ರಿ.ಶ.179೨ ರ ಸಮಯದಲ್ಲ ಹಾಸನ ಜಲ್ಲೆಯ ಬಹುತೇಕ ಪ್ರದೇಶವು ಪಾಕೇಗಾರರಿಂದ 
ಹೈದರನ ಕೈಸೇರಿತು. ಹೈದರ್‌ ಆಅ ಹಿರೇಕಲ್ಲು ಮತ್ತು ನಾಗಪುರಿಯಲ್ಲ ಒಂದು ಗರುಡನ 
ಗಿರಿಯಲ್ಲ ನೆಲೆಸುವಂತೆ ಮಾಡಿದನಾದರೂ ಹೊಸ ಸ್ಥಳದ ಅನಾರೋಗ್ಯ ವಾತಾವರಣದಿಂದಾಗಿ 
ಜನರು ಮತ್ತೆ ವಾಪಸ್ಥಾದರು'”್‌ ಹೈದರು ಆಅ ಮತ್ತು ಟಪ್ಪು ಸುಲ್ದಾನನ ಕಾಲದಲ್ಲ ಬಾಣಾವರ 
ಕೋಟಿ ಗರುಡನಗಿರಿ ಹಾರನಹಳ್ಳ ಕೋಟೆಗಳು ಒಳಗೊಂಡು ಸೈನ್ಯದ ಠಾಣ್ಯವಾಗಿದ್ದವೆಂದು 
ತಿಆದುಬರುತ್ತದೆ. '” ಹಾರನಹಳ್ಳಯ ಕೋಡಿಮಠಕ್ಕೆ ಹೈದರ್‌ ಆಅ ಕೆಲವು ಕಾಣಿಕೆಗಳನ್ನು 
ನೀಡಿದ್ದಾನೆ. ಕ್ರಿ.ಪ.177೦ರಲ್ಲ ಚಿನಕುರುಳ ಯುದ್ಧದಲ್ಲ ಮರಾಠರ ತ್ರಿಯಂಬಕನು ಹೈದರನನ್ನು 
ಸೋಸಿ ಗರುಡನಗಿರಿ ಕೋಟಿಯನ್ನು ವಶಪಡಿಸಿಕೊಂಡನು.”' 


ಹೈದರ್‌ ಮತ್ತು ಟಪ್ಪುವಿನ ಆಡಳತ 


ಭಾರತದಿಂದ ಜಟಷರನ್ನು ಹೊರದೂಡುವ ಸಲುವಾಗಿ ತನ್ನ ಜೀವವನ್ನೇ ಪಣವಾಗಿಟ್ಟ. 

ಅಪ್ಪು ಸುಲ್ತಾನ್‌ ಭಾರತ ಇತಿಹಾಸದಲ್ಲಿ ಯಮಧ್ಯೆರ್ಯವುಳ್ನ ರಾಜಕಾರಣಿಯಾಗಿದ್ದಂತೆ ದಕ್ಷ 

ಆಡಳತಗಾರನೂ ಆಗಿದ್ದ. ಇವನ ಆಡಳತ ಸಾಮರ್ಥ್ಯವನ್ನು ಅನೇಕ ಇತಿಹಾಸಕಾರರು 

ಹೊಗಳದ್ದಾರೆ. ರಾಜ್ಯರಕ್ಷಣೆಗಾಗಿ ಟಪ್ಪು ಸ್ಥಳೀಯ ಅರಸರೊಂದಿಗೆ ಅಟಷರೊಂದಿಗೆ ಅನೇಕ 
a ® 

ಯುಧ್ಧ ಮಾಡಬೇಕಾಗಿ ಬಂದರೂ ಆಡಳತದಲ ವಿದೇಶಿ ನೀತಿಯನ್ನು ಅಳವಡಿಸಿಕೊಂಡು 
ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. 


71 


ಪ್ರಜಾಕ್ಷೇಮವನ್ನೆ ತನ್ನ ಮುಖ್ಯಗುರಿಯಾಗಿಟ್ಟುಕೊಂಡಿದ್ದ. ಅಪ್ಪು ಇಸ್ಲಾಂ ಹಾಗೂ 


ಹಿಂದೂ ಕಾನೂನುಗಕೆರಡನ್ನೂ ಅಳವಡಿಸಿಕೊಂಡು ಸಮರ್ಥವಾಗಿ ಆಳ್ವಕೆ ನಡೆಸಿದ. &ಓಪ್ಪು 
ತನ್ನ ರಾಜ್ಯವನ್ನು ದೈವದತ್ತ ರಾಜ್ಯವೆಂದು ನ೦ಬದ್ಧ. 


ಟಪ್ಪು ಎಲ್ಲಾ ಹಿಂದೂ ರಾಜರಂತೆ ನಿರಂಕುಶ ಅಧಿಕಾರಿಯಾಗಿದ್ದು, ಶಾಸಕಾಂಗ, 
ಕಾರ್ಯಾಂಗ, ನ್ಯಾಯಾಂಗದ ಮುಖ್ಯುನ್ಥನಾಗಿದ್ದ. ಅಪ್ಪು ಸೈನ್ಯದ ಮಹಾದಂಡನಾಯಕನೂ 
[ ದ 
ಆಗಿದು. ವಿದೇಶಾಂಗ ವ್ಯವಹಾರವನ್ನು ನಿರ್ವಹಿಸುತಿದ. ರಣರಂಗದಲ ಸೊನೂವನ್ನು ತಾನೇ 
ದ 1 ದಿ ನ ಇ 1 
ನಡೆಸುತ್ತಿದ್ದು. ಇತರೆ ದಂಡನಾಯಕರು ಇವನ ಸೂಚನೆಯಂತೆ ಕಾರ್ಯ ನಿರ್ವಹಿಸುತ್ತಿದ್ದರು. 
ಅಪ್ಪು ನ್ಯಾಯಂಗದ ಮುಖ್ಯುನ್ಸ್ಳನೂ ಆಗಿದ್ದು. ಬಡವ-ಬಲ್ಪದ ಎನ್ನದೆ ಎಲ್ಲರಿಗೂ ಒಂದೇ 
ರೀತಿಯ ನ್ಯಾಯ ನೀಡುತ್ತಿದ್ದು, ನ್ಯಾಯಾಂಗದ ವಿಚಾರದಲ್ಲ ಅಪ್ಪು ಮಾತೇ ಕೊನೆಯದಾಗಿತ್ತು. 


ರಾಜ್ಯಾಡಳತ ವಿಷಯದಲ್ಲ ಅಪ್ಪು ಹೊಣಿಗೇಡಿತನದ ರಾಜನಂತೆ ವರ್ತಿಸುತ್ತಿರಲಲ್ಲ. 
ತನ್ನು ಪಜೆಗಳು ದೇವರ ಮಕ್ಕಳೆಂದು ತಿಆದು ಎಲ್ಲರಿಗೂ ಒಳತಾಗುವ ರೀತಿ ಆಡಳತ ನಡೆಸಿದ. 


ಕೇಂದ್ರ ಸರ್ಕಾರ 


ಅಪ್ಸು ತನ್ನ ತಂದೆಂದ ಸುವ್ಯವಸ್ಥಿತ ಸಾಮ್ರಾಜ್ಯ ಪಡೆದಿದ್ದು ಈ ರಾಜ್ಯವನ್ನು 
ಅಭವೃದ್ಧಿಗೊಳಸುವ ದೃಷ್ಷಿಬುಂದ ಗಣನೀಯ ಬದಲಾವಣೆಯನ್ನು ಜಾರಿಗೆ ತಂದ. 
ಹೈದರನಿಗಿಂತಲೂ ಅಪ್ಪು ಸದೃಢವಾದ ಕೇಂದ ಸರ್ಕಾರವನ್ನು ಅಪ್ಪು ರೂಪಿಸಿದ್ದು. ತನ್ನು 
ಆಡಳತದಲ ಪಾಶ್ನಾತ್ಯ ಪದ್ಧತಿಗಳನ್ನು ಜಾರಿಗೆ ತರುವ ನಿಟನಂ ಆಸಕ ತೋರಿದ ಪೃqಥಮ 

[ae ಚ [n) [Xa fr} J 
ಭಾರತೀಯ ರಾಜ ಎನಿಸಿಕೊಂಡಿದ್ದಾನೆ. ಅಪ್ಪು ತನ್ನು ಸರ್ಕಾರದಲ್ರ್ಲ 7 ಪ್ರಧಾನ ಇಲಾಖೆಗಳನ್ನು 
ಹೊಂದಿದ್ದು, ಅವೆಂದರೆ 1 ಕಂದಾಯ 2೨) ಹಣಕಾಸು 3) ಸೈನ್ಯ 4) ವಾಣಿಜ್ಯ ರ) ಯುದ್ಧ 
ಸಾಮಾದ್ರಿಗಳು 6) ಬಜಾನೆ 7) ಟಂಕಶಾಲೆ ಮತ್ತು ಕಡಲ ಸಂಬಂಧವಾದ ಇಲಾಖೆ. 
ಇವುಗಳೊಂದಿಗೆ ಕೆಲವು ಉಪ ಇಲಾಖೆಗಳು ಇದ್ದು. ಪ್ರತಿಯೊಂದು ಇಲಾಖೆ 
ಮುಖ್ಯಾಧಿಕಾರಿಯನ್ನು ಹೊಂದಿತ್ತು. ಈ ಮುಖ್ಯಾಧಿಕಾರಿಗಳು ಒಂದು ಕಡೆ ಸಭೆ ಸೇರಿ, 
ಇಲಾಖೆಗಳಗೆ ಸಂಬಂಧಿಸಿದ ವಿಚಾರಗಳನ್ನು ಚರ್ಚಿಸಿ, ಒಂದು ವರದಿ ತಯಾರಿಸಿ, ಅದನ್ನು 
ಅಪ್ಪುವಿಗೆ ಸಲ್ಪಸುತಿದ್ದರು. ಅದನ್ನು ಪರಿಶೀಅಸಿದ ಅಪ್ಪು ತನ್ನ ಒಪ್ಪಿಗೆ ನೀಡುತ್ತಿದ್ದ. ಇದು ಅವನ 
ಉತ್ತಮ ಆಡಳತಕೊಂದು ಶ್ರೇಷ್ಠ ನಿದರ್ಶನವಾಗಿದೆ. ಟಪ್ಪು ತನ್ನ ಆಡಳತದ ಅನುಕೂಲಕ್ಸಾಗಿ 


ತನ್ನು ರಾಜ್ಯವನ್ನು 3 ಭಾಗವಾಗಿ ವಿಭಾಗಿಸಿದ್ದ ಅವೆಂದರೆ, 


72 


1 ಕರಾವಳ ಜಲ್ಲೆಗಳು (ಯಮ ಸುಭಾ) 
2) ಪರ್ವತ ಪ್ರದೇಶಗಳು (ತರನಾ ಸುಭಾ) 


3) ಬಯಲು ಪ್ರದೇಶಗಕು (ಫಾಬಸುಭಾ) 
ಪ್ರಾಂತ್ಯಾಡಳಿತ 


ಅಪ್ಪುವಿನ ಕಾಲದಲ್ಲ ತನ್ನ ಸಾಮ್ರಾಜ್ಯವನ್ನು ಅನೇಕ ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದ. 
ಮಂಗಳೂರು ಒಪ್ಪಂದದ ನಂತರ ಟಪ್ಪು ತನ್ನ ಸಾಮ್ರಾಜ್ಯವನ್ನು ೨ ಪ್ರಾಂತ್ಯಗಳಾಗಿ 


ವಿಭಾಗಿಸಿದ್ದು, 1784 ರಲ್ಲ 17 ಪ್ರಾಂತ್ಯಗಳಾಗಿ, 1794 ರಲ್ಲ 37 ಪ್ರಾಂತ್ಯಗಳಾಗಿ ವಿಂಗಡಿಸಿದ್ದ. 


ಪ್ರತಿಯೊಂದು ಪ್ರಾಂತ್ಯವು ಪ್ರತೀ ಅಸಫ್‌ದಾರ ಅಥವಾ ಫೌಜ್‌ದಾರನ ವಶದಲ್ಪದ್ದು. 

ಅವನು ಆ ಪ್ರಾಂತ್ಯದ ಶಾಂತಿ, ಸುವ್ಯವಸ್ಥೆ ಕಾಪಾಡಿ, ಅಲ್ಲಯ ಕಂದಾಯವನ್ನು ವಸೂಲ 
(6) [ae 

ಮಾಡುತ್ತಿದ್ದ ಒಬ್ಬ ಅಸಫ್‌ದಾರ ಇನ್ನೊಬ್ಬನ ಆಡಳತ ವ್ಯವಹಾರದಲ್ಲ ಪವೇಶಿಸುತ್ತಿರಅಲ್ಲ. ಕೆಲವು 

ಪ್ರಾಂತ್ಯಗಳಲ್ಲ ಮಾತ್ರ ಇಬ್ಬರು ಅಸಫ್‌ದಾರರಿರುತ್ತಿದ್ದರು. ಅಸೆಫ್‌ದಾರರಿಗೆ ಪಿರಸೇದಾರ, 

ಗುಮಾಸ್ಪ್ಸರು. ಜವಾನರು ಸಹಾಯಕರಾಗಿದ್ದರು. ವರ್ಷಕ್ಕೊಮ್ಮೆ ಶೇದ್‌ -ಉಲ್‌-ಫಿತರ್‌ನ ದಿವಸ 

ಅಸುಫ್‌ದಾರರು ತಮ್ಮ ಸಹಾಯಕರೊಡನೆ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಿತ್ತು ಹಾಗೂ ತಮ್ಮ 


ಲೆಬ್ಬವನ್ನು ಸುಲ್ತಾನರಿಗೆ ಒಪ್ಪಿಸಬೇಕಾಗಿತ್ತು. 


ಪ್ರಾಂತ್ಯಗಳನ್ನು ಅನೇಕ ಜಿಲ್ಲೆಗಳಾಗಿ ವಿಭಾಗಿಸಿದ್ದು ಜಲ್ಲೆಗಳನ್ನು ಅಮಲ್ಲಾರಿ ತುಕ್ರಿ 
ಎಂದು ಕರೆಯಲಾಗುತ್ತಿತ್ತು. ಸಾಧಾರಣವಾಗಿ ಒಂದು ಪ್ರಾಂತ್ಯದಲ್ಲ 2೦ ರಿಂದ 2೮ 
ಜಲ್ಲೆಗಳರುತಿದ್ದವು. ಪ್ರತೀ ಜಲ್ಲೆಯಲ್ಲ 3೦ ರಿಂದ 4೦ ಹಳ್ಳಗಳರುತಿದ್ದವು. ಜಲ್ಲೆಯಲ್ಲ ಅಮಿಲ್‌ 
ಅಥವಾ  ಅಮುಲಾರ್‌ ಮುಖ್ಬೂಸನಾಗಿದು ಅವನು ರತರ ಹಿತರಕಿಸಿ, ವೂವಸಾಯ 

ದಿ Ya ದ ) pl ಬೆ 

ಅಭವೃದ್ದಿಪಡಿಸಿ ಜಲ್ಲಿಯ ಶಾಂತಿ ಸುವ್ಯವಸ್ಥೆ ಕಾಪಾಡುತ್ತಿದ್ದ. ಈ ಅಮುಲ್ದಾರ್‌ನ ಸಹಾಯಕ 

a) [se ® rn) ದಿ 2 
ಅನೇಕ ಶಿರಸ್ಲೇದಾರರು, ಗುಮಾಸ್ತರು, ಜವಾನರು ಇರುತ್ತಿದ್ದರು. 


ಗಾಮಾಡಳತ 


ಗ್ರಾಮಾಡಳತವನ್ನು ಪಟೇಲ ಅಥವಾ ಗೌಡ, ಶ್ಯಾನುಭೋಗ ತಳವಾರ ಮುಂತಾದವರು 
ನೋಡಿಕೊಳ್ಳುತಿದ್ದರು. ಪಟೇಲ, ಶ್ಯಾನುಭೋಗನನ್ನು ಜಲ್ಲೆಯ ಮುಖ್ಯನ್ಳನಾದ ಅಮುಲ್ಲಾರ್‌ 
ನೆಮಿಸುತ್ತಿದ್ದು. ಕಂದಾಯ ನಿಗಧಿ, ವಸೂಆ. ಭೂಮಾಪನ, ಸುಂಕವಸೂಲಆ. ಗ್ರಾಮದ ರಕ್ಷಣೆ 
ಮತ್ತು ಕಾನೂನು ಪಾಲನೆ, ರಸ್ತೆಗಳ ಅಭವೃದ್ಧಿ, ರಸ್ತೆಯ ಎರಡೂ ಬದಿಯಲ್ಲ ಮರ 
ನೆಡಿಸುವುದು. ಹಳ್ಳಿಯ ವ್ಯಾಜ್ಯಗಳನ್ನು ತೀರ್ಮಾನಿಸುತಿದ್ದ. ಭೂಮಿಯ ದಾಖಲೆ, ಕಂದಾಯ 


73 


ವಿವರವನ್ನು ಶ್ಯಾನುಭೋಗ ಇರುತಿದ್ದು ಇವನಿಗೆ ಸಹಾಯಕನಾಗಿ ತಳವಾರನಿದ್ದ. ಅಂಚೆ 
ವಿತರರಣಿ ಡಂಗೂರ ಮೂಲಕ ಸುದ್ದಿ ಹರಡುವುದು ತಳವಾರನ ಕೆಲಸವಾಗಿತ್ತು. ಇವರಿಗೆ 
ವೇತನದ ಬದಲು ಜಮೀನು ನೀಡಲಾಗಿತ್ತು. ಪಟೀಲ ಮತ್ತು ಶ್ಯಾನುಭೋಗ ತಮ್ಮ ಕೆಲಸದಲ್ಲ 
ವಿಫಲವಾದರೆ ದಂಡ, ದೈಹಿಕ ಶಿಕ್ಷೆ ವಿಧಿಸಲಾಗುತಿತ್ತು. ಇವರಿಗೆ ಶಿಕ್ಷೆ ಕೊಡುವ ಅಧಿಕಾರ 


ಅಮಲ್ಪಾರ್‌ನಿಗಿತ್ತು. 


ಅಪ್ಪು ಆಡಳತವನ್ನು ಪಾರ್ಸಿ, ಕನ್ನಡ. ಮರಾಠಿ. ಭಾಷೆಯಲ್ಲ ನಡೆಸುತ್ತಿದ್ದ ಅಪ್ಪು ತನ್ನು 
ಅಧಿಕಾರಿಗಳ೦ದ ಹೆಚ್ಚನ ಮಟ್ಟದ ಪ್ರಾಮಾಣಿಕತೆಯನ್ನು ಅಪೇಕ್ಷಸುತ್ತಿದ್ದ. ಓಪ್ಪು ಅಧಿಕಾರಿಗಳನ್ನು 
ಶ್ರೀರಂಗಪಟ್ಟಣಕ್ಷೆ ಕರೆಸಿ ತಾವು ಲಂಚ ಪ್ಟೀಕರಿಸುವುದಿಲ್ಲದೆಂತಲೂ. ತಮ್ಮ ಕೆಲಸವನ್ನು 
ಪ್ರಾಮಾಣಿಕತೆಯಿಂದ ಮಾಡುವುದಾಗಿ ಪಮಾಣ ಮಾಡುವಂತೆ ಹೇಳುತ್ತಿದ್ದ. ಹೀಗೆ ಭಾರತದ 
ಇತರೆ ರಾಜರುಗಳಗಿಂ೦ತ ಭನ್ನು ಮತ್ತು ವಿಶಿಷ್ಟ ಆಡಳತ ಸುಧಾರಣೆಗಳನ್ನು ಜಾರಿಗೆ ತಂದ ಟಪ್ಪು 
ಸುಲ್ಲಾನ್‌ ಸಮರ್ಥ ಹಾಗೂ ದಕ್ಷ ಆಡಳತಗಾರನಾಗಿ ಮೈಸೂರು ರಾಜ್ಯಕ್ಷೆ ಕೀರ್ತಿ ತಂದ. 


ಕಂದಾಯ ಆಡಳತ 


ಅಪ್ಪು ಕಾಲದಲ್ಲ ಮೈಸೂರು ರಾಜ್ಯ ಉತ್ಸ್ತರದಲ್ಲ ಧಾರವಾಡ, ಕಿತ್ತೂರು, ದಕ್ಷಿಣದಲ್ಲ- 
ಈರೋಡ್‌, ದಿಂಡಿಗಲ್‌, ಪಶ್ಲಿಮದಲ್ಲ - ಕಾರವಾರ, ಮಂಗಳೂರು, ಪೂರ್ವದಲ್ಪ- 
ಸಮುದ್ರದವರೆಗೆ ಹಜ್ಜತ್ತು. ಟಪುು ಮೈಸೂರಿನ ಸುಲ್ದಾನನಾಗುವ ಮುಂಚೆಯೇ ಮಳವಳ್ಳ, 
ಕೊಣನೂರು. ಧರ್ಮಪುರಿ ಆಡಳತವನ್ನು ನೋಡಿಕೊಳ್ಕುತ್ತಿದ್ದಾಗಲೇ ಕಂದಾಯದ 
ವಿಷಯವಾಗಿ ತಿಆದಿದ್ದ. ಇದು ಅವನು ರಾಜನಾದ ಮೇಲೆ ತು೦ಬಾ ಅನುಕೂಲವಾಯ್ದ. ಟಪ್ಪು 
ಕಂದಾಯದ ಮೂಲ ಕೃಷಿ ಭೂಮಿ ಎಂದು ತಿದಿದ್ದು. ಭೂಮಿಯನ್ನು ಬೆಜ್ಣಲು ಭೂಮಿ. ಗದ್ದೆ. 
ಪಾಳಕುಭೂಮಿ, ಬಂಜರುಭೂಮಿ, ಬೆಟ್ಟತಿಟ್ಟು ಎಂದು ವಿಭಾಗಿಸಿದ್ದು, ಭೂಮಿಯನ್ನು ಅಳತೆ 
ಮಾಡಿಸಿ. ಅಲ್ಪ್ಲಯ ಬೆಳೆಯುವ ಫಸಲಅನ ಆಧಾರದ ಮೇಲೆ ಕಂದಾಯ ನಿಗದಿಪಡಿಸಿದ್ದ. 


ಕಂದಾಯ ಕ್ಷೇತದಲ್ಲ ಟಪ್ಪು ಹೆಚ್ಚು ದಕ್ಷತೆ ತಂದು. ರೈತ ತಾನು ಬೇಸಾಯ 
ಮಾಡುವವರೆಗೂ ಕಂದಾಯ ಕೊಡಬೇಕಿತ್ತು. ರೈಅ ತಾನು ಬೇಸಾಯ ಮಾಡುವುದನ್ನು 
ಬಟ್ಲಾಗ ಆ ಭೂಮಿಯನ್ನು ಸರ್ಕಾರ ಬೇರೆಯವರಿಗೆ ವಹಿಸಿಕೊಡುತ್ತಿತ್ತು. ಅಪ್ಪುವಿನ ರಾಜ್ಯದಲ್ಲ 
30,೦0೦೦ ಚದರ ಮ್ಯೈಲಅ ಕೃಷಿ ಪದೇಶವಿದ್ದು. ಹತ್ತಿ. ಕಾಫಿ, ಅಡಿಕೆ, ಜೋಳ ಮುಂತಾದ ಬೆಳೆ 
ಬೆಳೆಯಲಾಗುತ್ತಿತ್ತು. ಸಾಮಾನ್ಯವಾಗಿ ರಾಗಿ, ಕಬ್ಬು. ಭತ್ತ, ರೇಷ್ಯ ಎಣ್ಣೆಕಾಳುಗಳು, 
ಕೆಡಲೆಕಾಯು. ದ್ವಿದಳ ಧಾನ್ಯ ಮುಂತಾದವುಗಳನ್ನು ಬೆಳೆಯುತ್ತಿದ್ದು. ರೈತರಿಗೆ ಹೆಚ್ಚು-ಹೆಚ್ಚು 


74 


ಸವಲತ್ತನ್ನು ಟಪ್ಪು ನೀಡುತಿದ್ದು. ಭೂಮಿ ಮತ್ತು ಬೆಳೆಗೆ ಅನುಗುಣವಾಗಿ 1/6 ಭಾಗ 
ಕಂದಾಯವನ್ನು ವಸೂಲಅ ಮಾಡುತ್ತಿದ್ದು, ಅಮುಲ್ದಾರ್‌ ಕಂದಾಯ  ನಿಗದಿಪಡಿಸುತ್ತಿದ್ದ. 
ಕಂದಾಯ ಇಲಾಖೆಯಲ ಲಂಚ ನಿರ್ಮೂಲನ ಮಾಡಿದ್ದು. ಅಧಿಕಾರಿಗಳಗೆ ಆಕರ್ಷಕ ಸಂಬಳ 
ನಿಗಧಿಯಾಗಿತ್ತು. ಅಲ್ಲದೆ ಸಾಮ್ರಾಜ್ಯದಲ್ಲನ ಪಾಳು ಜಮೀನು. ಅನಧಿಕೃತವಾದ ಇನಾಂ 
ಜಮೀನು. ಜಮೀನ್ಹಾರರು ಅನಮುವಂಪಿಕವಾಗಿ ಹೊಂದಿದ್ದ ಜಮೀನನ್ನು ಸ್ಥಾಧೀನಪಡಿಸಿಕೊಂಡು 
ಜಮೀನುರಹಿತ ರೈತರು ಹಾಗೂ ಬಡರ್ಯೆತರಿಗೆ ಹಂಚಿದ. ಇದರಿಂದ ಕಂದಾಯ ಹೆಚ್ಚಾಗಿ 1792 
ರಲ್ತ್ಪ ಕಂದಾಯ ಸುಂಹ ೭2 ಕೋಟಯಾಗಿತ್ತು. 


ಹಣಕಾಸು ಆಡಳತ 


ಕಂದಾಯ ಆಡಳತದಂತೆಯೇ ಟಪ್ಪು ಹಣಕಾಸು ಆಡಳತ ಬಹಳ ದಕ್ಷವಾಗಿತ್ತು. ಟಪ್ಪು 
ಹಣಕಾಸು ವ್ಯವಹಾರದ ಬಗ್ಗೆ ವೈಯಕ್ತಿಕವಾಗಿ ಆಸಕ್ತಿ ಹೊಂದಿದ್ದ. ರಾಜ್ಯದ ಹಣಕಾಸು ಸ್ಥಿತಿ 
ಸುಧಾರಿಸಲೆ೦ಂದು ಹೊಸ ಕಂದಾಯ ನೀತಿ ಜಾರಿಗೊಳಸಿ, ಹೊಸ ನಾಣ್ಯಪದ್ಧತಿ ಜಾರಿಗೊಳಸಿ 


ಚಿನ್ನ, ಬೆಳ. ತಾಮದ ನಾಣ್ಯವನ್ನು ರಕಿಸುತಿದರು. 
“ J ೩a BE 


ಶ್ರೀರಂಗಪಟ್ಟಣ, ಜದನೂರು, ಗುತ್ತಿ. ಚಿತ್ರದುರ್ಗ, ಕಲ್ಲಕೋಟಿ, ಸತ್ಯಮಂಗಲ. 
ದಿಂಡಿಗಲ್ಲು. ಗುರಮಕೊಂಡ, ಧಾರವಾಡ, ಮ್ಯೈಸೂರುಗಳಲ್ಲ ಟಂಕಶಾಲೆಗಳದ್ದವು. ಚಿನ್ನದ 
ನಾಣ್ಯಗಳ ಮೇಲೆ ತನ್ನ ತಂದೆಯ ಹೆಸರು ಅಕ್ಷರವಿದೆ. ಟಪ್ಪು 2.1 1/2 , 1/4 ರೂಪಾಯ 
ಬೆಳ್ಳ ನಾಣ್ಯಗಳನ್ನು ಚಲಾವಣಿಗಿ ತಂದ 2,1 12 , 14 ಹೈಸೆಯ ತಾಮ್ರದ ನಾಣ್ಯಗಳ 
ಚಲಾವಣಿಗೆ ತಂದ. 


ನ್ಯಾಯಾಡಳತ 


ಅಪ್ಪು ನ್ಯಾಯಾಂಗದ ಮುಖ್ಯಸ್ಥನಾಗಿದ್ದು. ರಾಜ್ಯದ ಎಲ್ಲರಿಗೂ ಒಂದೇ ರೀತಿಯ 
ನ್ಯಾಯ ದೊರಕಿಸಿಕೊಡುತ್ತಿದ್ದ. ಎಲ್ಲಾ ಅಧಿಕಾರಿಗಳು. ಪ್ರಜೆಗಳೂ ನ್ಯಾಯಯುತವಾಗಿ 
ಬದುಕಬೇಕೆಂಬುದು ಅಪ್ಪುವಿನ ಅಭಲಾಷೆಯಾಗಿತ್ತು. ಚಿಕ್ಕವರಿರಲ, ದೊಡ್ಡವರಿರಲ. ಎಲ್ಲರೂ 
ಸತ್ಯ ಮತ್ತು ನ್ಠಾಯದಿಂದಿರಬೀಕೆ೦ದು ಟಪ್ಪು ಬಯಸುತ್ತಿದ್ದ. 


ಅವನ ನ್ಯಾಯಾಂಗ ವ್ಯವನ್ಥೆ ನಗರ ಮತ್ತು ಗ್ರಾಮಗಳಲ್ಲ ಜಾರಿಯಲ್ಲತ್ತು. ನಗರಗಳಲ 
ಅಸುಫ್‌ದಾರ., ಅಮುಲ್ಲಾರ, ಖಾಜ, ಪಂಡಿತ ಇದ್ದು. ಹಿಂದೂ-ಮುಸಲ್ಕಾನರ ಧರ್ಮಕ್ಷನುಣವಾಗಿ 
ವಿವಾದ ಬಗೆಹರಿಸುತ್ತಿದ್ದರು. ಈ  ನ್ಯಾಯಾಲಯಗಳಲ್ಲ ಅತೃಪಿಯುಂಬಾದವರು 


75 


ಜಿ 
p 
g 
9 
5 
2 


ಶ್ರೀರಂಗಪಟ್ಟಣದಲ್ಲದ್ದ ಮುಖ್ಯ ನ್ಯಾಯಾಲಯಕ್ಕೆ ಮನವಿ ಸಲ್ಲ 
ಉಭಚ್ಛನ್ಯಾಯಾಲಯವೆಂದರೆ ಸುಲ್ಲಾನನೇ ಆಗಿದ್ದ. 


ಅಂತಿಮ ತೀರ್ಪು ನೀಡಿದ ನಂತರ ಯಾವುದೇ ರೀತಿ ದಯೆ ತೋರಿಸಬಾರದೆಂಬುದು 
ಅಪ್ಪುವಿನ ಅಭಿಮತವಾಗಿತ್ತು. ಕಾನೂನನ್ನು ಗೌರವಿಸಬೇಕು. ಕಾನೂನು ಪ್ರಕಾರವಲ್ಲದೆ, ಬೇರೆ 
ಯಾವುದೇ ರೀತಿ ಯಾವುದೇ ವ್ಯಕ್ತಿಯನ್ನು ಶಿಕ್ಷಸಕೂಡದು ಎಂಬುದು ಅಪ್ಪುವಿನ 
ಅಭಿಮತವಾಗಿತ್ತು. ಅಂದು ಕೊಡುತ್ತಿದ್ದ ಶಿಕ್ಷೆಣಳೆಂದರೆ ಕೊಲೆಗಾರನಿಗೆ ನೇಣು ಹಾಕಲಾಗುತ್ತಿತ್ತು. 
ತಪ್ಪು ಮಾಡಿದವರಿಗೆ ಆನೆ ಕಾಲಗೆ ಕಟ್ಟ ಎಳೆಸುವುದು. ಕಿವಿ, ಮೂಗು, ಕೈ ಕಾಲು 
ಕತ್ತರಿಸುವುದು. ಚಾವಟಯಂದ ಹೊಡೆಯುವುದು ಮುಂತಾದವು. 


ಸೇನಾಡಳತ 


ಅಪ್ಪು ಸೈನ್ಯವನ್ನು ಆಧುನಿಕಗೊಳಸುವಲ್ಲ ಬಹಳ ಆಸಕ್ಷಿಯುಳ್ಳವನಾಗಿದ್ದು, ಇವನ ಸೈನ್ಯ 
ಷೇಕ್ಸ್‌, ಸೈಯದ್‌. ಮತ್ತು ಪರಾಣರು ಎಂಬ ಮೂರು ವಿಭಾಗಗಳನ್ನು ಹೊಂದಿತ್ತು. 
ಯುರೋಪಿಯನ್‌ ಮಾದರಿಯನ್ನು ಸೈನ್ಯದಲ್ಲ ಅಳವಡಿಸಿಕೊಳ್ಳಲು ಫ್ರೆಂಚ್‌ 
ಇಂಜನಿಯರ್‌ಗಳನ್ನು ಬರಮಾಡಿಕೊಂಡಿದ್ದ. ಅಪ್ಸು ಶಸ್ತಾಸ್ತ್ರಗಳ ಕಾರ್ಬಾನೆಗಳನ್ನು ಚಿತ್ರದುರ್ಗ, 
ಮಧುಗಿರಿ, ಅದನೂರು. ಮಂಗಳೂರು. ಕನಕಪುರ. ಶ್ರೀರಂಗಪಟ್ಟಣಗಳನ್ನು ಸ್ಥಾಪಿಸಿದನು. ಅಲಿ 
ವಿವಿಧ ವಿನ್ಯಾಸ ಹಾಗೂ ಗಾತ್ರಗಳ ಬಡ್ಡ, ಕೋವಿ, ಶಿರಸ್ತ್ರಾಣ, ಗುರಾಣಿ, ಕವಚ, ಚಾಕು. ಈಟ, 
ಪಿಸ್ತೂಲ್‌, ಸಿಡಿಮದ್ದು. ಪಿರಂಗಿ ತಯಾರಿಸಲಾಗುತ್ತಿತ್ತು. ಯುದ್ಧ ತಂತ್ರದಲ್ಲ ಕ್ಷಿಪಣಿ (ದೂರಕ್ಕೆ 
ಹಾರುವ ಬೆಂಕಿ ಬಾಣ) ಗಳನ್ನು ಭಾರತದಲ್ಲೂ ಮೊದಲಬಾರಿಗೆ ಹಾರಿಸಿದವನು ಟಪ್ಪು. ಬ್ರಷ್‌ 
ಅಧಿಕಾರಿ ಫ್ರಾನ್ಸಿಸ್‌ ಬುಕೆನಾನ್‌ ಹೇಳುವಂತೆ ಶಸ್ತ್ರಾಸ್ರ ತಯಾರಿಕೆಯಲ್ಲ ಮೈಸೂರು ಎರಡನೇ 
ಯುರೋಪ್‌ ಆಗಿತ್ತು. ಟಪ್ಪುವಿನಲ್ಲ 3೦.೦೦೦ ಕಾಲ್ಲಕ,. 7೦೦೦ ಅಶ್ವದಳ, 2೦೦೦ 


ಪಿರಂಗಿದಳವಿತ್ತು. 


ಹೈದರ್‌ ಆಲ ಕಾಲದಲ್ಲ ಆರಂಭವಾದ ನೌಕಾ ನಿರ್ಮಾಣ ಕಾರ್ಯ ಕಾಲದಲ್ಲ ಹೆಚ್ಚು 
ಪಗತಿ ಕಂಡಿತು. ಅಪ್ಪು ತನ್ನ ಆಜ್ಞಕೆಯ ಕೊನೆಯ ದಿನ ನೌಕಾಪಡೆಯತ್ತ ಗಮನ ನೀಡಿದ. 
ಅವನು ಮೀರ್‌ ಆಮ್‌ ನೇತೃತ್ತದಲ್ಲಿ ನೌಕಾಪಡೆ ಏರ್ಪಡಿಸಿದ್ದ. ಮಂಗಳೂರು, ಭಟ್ಟಳ, 
ಕಾರವಾರ, ಗೋವಾಗಕಳಲ್ಲ ಹಡಗುಗಳ ನಿರ್ಮಾಣ ಕಾರ್ಯ ಆರಂಭವಾಯ್ದ. ಟಅಪ್ಪುವಿನ 
ಕಾಲದಲ್ಲಿ ಮಧ್ಯಮ ಪಮಾಣದ 4೦ ಯುಧ್ಧ ನೌಕೆಗಳದ್ದವು. ಆದರೆ ನೌಕಾ ಕದನಗಳು 
ಸಂಭವಿಸಲೇ ಇಲ್ಲ. ಠೇ ನೌಕಾಪಡೆ ನಿರ್ವಹಣಿಯಲ್ಲ 10೦ ನಾವಿಕರು ಕಾರ್ಯನಿರತರಾಗಿದ್ದರು. 


76 


ಹೀಗೆ ಟಪ್ಪು ತನ್ನು ಸೈನ್ಯವನ್ನು ಸುಸಜ್ಞತಗೊಳಸಿಕೊಂಡಿದ್ದನು. ಅವನ ವೈಯಕ್ತಿಕ 
ಪರಾಕ್ರಮ ಧೈರ್ಯ ಅವನ ಸೈನ್ಯ ಪಡೆಗಳನ್ನು ವಿಶ್ಲಾಸ ಮತ್ತು ಉತ್ಪಾಹಗಳಂ೦ದ 
ತುಂಬುತ್ತಿದ್ದವು. ಅಪ್ಪು ಸೈನ್ಯದ ಬಗ್ಗೆ ಕಳಕಳ ಹೊಮ್ನಿದ್ದು. ಗಾಯಾಳುಗಳನ್ನು ನೋಡಿಕೊಳ್ಳುವ 
ವ್ಯವಸ್ಥೆ ಮಾಡಿದ. ಬಹುದೂರ ಪ್ರಯಾಣ ಮಾಡುತ್ತಿದ ಯೋಧರಿಗೆ ವಿಶ್ಲಾಮ್ದಿ ನೀಡುತ್ತಿದ. 
[) [en J ಬಿ pr > 
ಯುದ್ದದಲ್ಲ ಸತ್ತವರಿಗೆ ಪರಿಹಾರ ನೀಡುತ್ತಿದ. ಒಲ್ಲಾರೆ ಟಪ್ಪು ತನ್ನು ಸೈನಿಕರಿಗೆ ತುಂಬಾ 
[Na pur NA) ಟಟ 
ಜನಪ್ರಿಯನಾಗಿದ್ದನು. 


ವ್ಯಾಪಾರ ಮತ್ತು ವಾಣಿಜ್ಯ ಪುಧಾರಣಿ 


ಅಟಷ್‌ ಅಧಿಕಾರಿ ಮತ್ತು ಪ್ರವಾಸಿ ಬುಕೆನಾನ್‌ ಪ್ರವಾಸ ಕಥನದಲ್ಲ ಅಪ್ಪು ಮತ್ತು 
ಹೈದರ್‌ ಕಾಲದ ವ್ಯಾಪಾರ ಚಟುವಟಕೆ ಮತ್ತು ಉತ್ಸನ್ನಗಳ ಮಾಹಿತಿ ಇದೆ. 18ನೇ ಶತಮಾನದ 
ಅಂತ್ಯದ ವೇಳೆಗೆ ವ್ಯಾಪಾರ ಎಲ್ಲಾ ದಿಕ್ಕಿಗೂ ಗಣನೀಯ ಪ್ರಮಾಣದಲ್ಲ ಹರಡಿತ್ತು. ಅಂದು 
ಹೈದರಬಾದ್‌ ಮತ್ತು ಗುಜರಾತ್‌ ವ್ಯಾಪಾರಿಗಳು ಶಲುಗಳು, ಕೇಸುರಿ, ಮುತ್ತುಗಳನ್ನು 
ತರುತಿದ್ದರು. ಕಲ್ಪಕೋವೆ, ಮಹಾರಾಷ್ಟಗಳ೦ದ ಹತ್ತಿಯ ಸರಕುಗಳು. ರೇಷ್ಮೆ. ಮನ್ತಿನ್‌ ಬಟ್ಟೆ 
ಬರುತಿದ್ದವು. ಮೆಣಸು, ತಂಬಾಕು. ಅರಿಶಿಣ, ಧಾನ್ಯಗಳು ಮೈಸೂರಿನ ವ್ಯಾಪಾರದಲ್ಲ 
ಮುಖ್ಯವಾಗಿದ್ದವು. 


ಅಪ್ಪು ಗಂಧದ ಮರ, ಅಡಿಕೆ, ಮೆಣಸು, ಏಲಕ್ಷಿ ಮುಂತಾದ ವಸ್ತುಗಳನ್ನು 
ಏಕಸ್ಪಾಮ್ಯಕ್ಕೊಳಪಡಿಸಿದ್ದ. ಇವು ಹೆಚ್ಚನ ಆದಾಯ ಕೊಡುತಿದ್ದರಿಂದ ಇವುಗಳ ಮೇಲೆ ಟಪ್ಪು 
ಕಟ್ಟುನಿಟನ ನೀತಿ ನಿಯಮ ಹೇರಿದ. ವಿದೇಪಿ ವಾಪಾರದ ಅಭವೂದಿಗೆ ವಾಣಿಜ ಮಂಡಳ 
BV [) ಠಿ ಥಿ ಬಿ 
ಇದ್ದು, ಖಾಸಗಿ ವರ್ತಕರಿಗೆ ಬಾರಿ ರಿಯಾಯತಿ ಇದ್ದು. ಮೈಸೂರಿನ ಬಂದರುಗಳು ಅವರಿಗೆ 
ಮುಕ್ತವಾಗಿದ್ದವು. ಮಸ್ಸತ್‌, ಕಚ್‌, ಚೀನಾದಿಂದ ವ್ಯಾಪಾರಿಗಳು ತಮ್ಮ ಸಾಮಾನಿನೊಂದಿಗೆ 
ಮೈಸೂರಿಗೆ ಬರುತ್ತಿದ್ದರು. 


ಅಪ್ಪುವಿನ ವಾಣಿಜ್ಯ ವ್ಯಾಪಾರದ ಪಮುಖ ವಿಶೇಷವೆಂದರೆ ಅವನ ಎಲ್ಲಾ 
ವೈರಿಗಕೊಂದಿಗೆ ವಿಶೇಷವಾಗಿ ಜಬಟಷರೊಂದಿಗೆ ವ್ಯಾಪಾರ ನಿರ್ಬಂಧ ಹೇರಿದ್ದ. ಸರ್ಕಾರದ 
ವತಿಯಂದ ದಾಸ್ತಾನು ಮಳಗೆಗಳನ್ನು ಸ್ಥಾಪಿಸಲಾಗಿತ್ತು. ಇವು ಮೈಸೂರಲ್ಲದೆ ಮಲಬಾರ್‌, 
ಕೋಯಮತ್ತೂರ್‌ಗಕಲ್ಲ ಇದ್ದವು. ಈ ಮಳಗೆಗಕಲ್ಲ ಅಡಿಕೆ. ಏಲಕ್ಕಿ, ಮೆಣಸುಗಳನ್ನು 
ಶೇಖರಿಸಲಾಗುತ್ತಿತ್ತು.  ಟಪುು ಹ್ಲತಃ ಮೈಸೂರಿನಲ್ಲಿ ತಯಾರಾದ ವಸ್ತುಗಳನ್ನು 
ಉಪಯೋಗಿಸುತಿದ್ದ ಹಾಗೂ ತನ್ನ ಅಧಿಕಾರಿಗಳಗೆ ಇದನ್ನೇ ಅನುಸರಿಸಲು ಹೇಳುತಿದ್ದ. 


ಕೈಗಾರಿಕೆಗಳು 


ಅಪ್ಪುವಿನ ಕಾಲದಲ್ಲ ಹೆಚ್ಚನ ಸಂಖ್ಯ್ಳೆಯಲ್ಲ ಕೈಗಾರಿಕೆಗಳು ಸ್ಥಾಪನೆಯಾದವು. ಅಂದು 
ಮೈಸೂರು ಜವಳ ಉದ್ಯಮದ ಕೇಂದ್ರವಾಗಿತ್ತು. ಗುಜ್ಣ ಸೀರೆಗೆ ಪ್ರಖ್ಯಾತವಾಗಿತ್ತು. ಸತ್ಯ 
ಮಂಗಲದಲ್ರ 8೦೦ ಮದ್ಗಗಳದ್ದವು. ಹರಿಹರ, ವೆಲ್ಲೂರು. ಕೊಯಮತ್ತೂರು ಪಮುಖ ಜವಳ 
ಕೇಂದ್ರಗಳಾಗಿದ್ದವು.  ರೇಷ್ಕಗೆ ಮೈಸೂರು ಪ್ರಖ್ಯಾತವಾಗಿದ್ದು, ರಾಜ್ಯದಲ್ಲವ1 ರೇಷ್ಯ 
ಕೇಂದ್ರಗಳದ್ದು, ಚನ್ನಪಟ್ಟಣ ರೇಷ್ಮೆಗೆ ಪ್ರಸಿದ್ಧವಾಗಿತ್ತು. ಚನ್ನಪಟ್ಟಣದಲ್ಲ ಗಾಜನ ಕಾರ್ಬಾನೆ 
ಇತ್ತು. ಮಧುಗಿರಿ, ದೇವರಾಯನ ದುರ್ಗ, ತುಮಕೂರುಗಳಕ್ಟಆಅ ಕಜ್ಣಣ ತಯಾರಿಸಲಾಗುತಿತ್ತು. 
ಶ್ರೀರಂಗಪಟ್ಟಣದಲ್ಲ ಬಂದೂಕು. ತುಪಾಕಿ. ಚಾಕು. ಕತ್ತರಿಗಳು. ಗೃಹಬಕಕೆಯ ಉಪಕರಣಗಳು 
ಗಡಿಯಾರಗಳನ್ನು ತಯಾರಿಸುತ್ತಿದ್ದರು. ಶ್ರೀರಂಗಪಟ್ಟಣದಲ್ಲ ಬಂದೂಕು. ತುಪಾಕಿ. ಚಾಕು. 
ಕತ್ತರಿಗಳು, ಗೃಹಬಕಕೆಯ ಉಪಕರಣಗಕು ಗಡಿಯಾರಗಳನ್ನು ತಯಾರಿಸುತ್ತಿದ್ದರು. 
ಶ್ರೀರಂಗಪಟ್ಟಣದಲ್ಲ ಸಕ್ನರೆ. ಬೆಲ್ಲದ ಕೈಗಾರಿಕೆಗಳದ್ದವು. ದೇವನಹಳ್ಳಯಲ್ಲ ಚೀನಿಯರನ್ನು 
ಬಳಸಿಕೊಂಡು ಉತ್ತಮ ದಜರ್ಜೇಯ ಸಕ್ಕರೆ ತಯಾರಿಸಲಾಗುತಿತ್ತು. ಟಪ್ಪುವಿಗೆ ಮುತ್ತಿನ ಕೈಗಾರಿಕೆ 
ಪ್ರಿಯವಾಗಿತು. ಮೈಸೂರಿನಲ್ಲ ಸಿಡಿಮದ್ದು ಕಾರ್ಬಾನೆ, ಎಣ್ಣಿ ಉದ್ಯಮ ಸಾಮಾನ್ಯವಾಗಿತ್ತು. 


ಸಾಮಾಜಕ ಸುಧಾರಣೆಗಳು 


ಅಪ್ಪುಸುಲ್ಲಾನ್‌ ತನ್ನ ಜನರ ನೈತಿಕತೆ ಹಾಗೂ ಸುಖ್ಳಿತಿಗೆ ವಿಶೇಷ ಗಮನ ನೀಡಿದ. 
ಯುವ ಪೀಳಅಗೆಯ ಪೀಲ ಸಂವರ್ಧನೆಗೆ ಪ್ರಾಮುಖ್ಯತೆ ನೀಡಿದ. ಮ್ಯೈಸೂರೇಕೆ ಇಡೀ ದಕ್ಷನ 
ಭಾರತದಲ್ಲ ಪಾನ ನಿಷೇಧ ಜಾರಿಗೆ ತಂದ ಮೊಟ್ಟಮೊದಲ ದೊರೆ ಟಪ್ಪು. ಫ್ರೆಂಚರನ್ನು ಬಟ್ಟು 
ಇನ್ಯಾರು ಮಧ್ಯಪಾನ ಮಾಡುವಂತಿರಲಲ್ಲ. ಈ ಕಸುಬನಲ್ಪ್ಲ ನಿರತವಾದ ಜನರಿಗೆ ಬೇರೆ 
ಉದ್ಯೋಗ ಕಲ್ತಸಿದ. 


ನಾಡಿನ ಪರಂಪರೆಗಳು ಮತ್ತು ಪದ್ಧತಿಗಳನ್ನು ಪಾಅಸುವ ಬಗ್ಗೆ ಟಪ್ಲು ಉತ್ಸಾಹದಿಂದಿದ್ದ. 
ಜನತೆಯ ಅನಾಗರೀಕ ಅಭ್ಯಾಸಗಳನ್ನು ಕಟುವಾಗಿ ಬಂಡಿಸಿದ. ಮಲಬಾರ್‌ನ ಒಮ್ದು 
ಬುಡಕಟನ ಜನ ತಮ್ಮ ಸ್ತನಗಳನ್ನು ಮುಚಿ ಕೊಳದೆ ಓಡಾಡುತ್ತಿದ್ದುದನ್ನು ಗಮನಿಸಿ, ಅದನ್ನು 
ಟಿ > ಚ © pre 
ಖಂಡಿಸಿದ. ಅವನ ಸಾಮಾಜಕ ಸುಧಾರಣಿಗಳು ಎಲ್ಲಾ ಜನರಿಗೂ ಲಾಭದಾಯಕ ವಾಗಿದ್ದವು. 
ಬಡವರ ಶಿಕ್ಷಣ. ವಿವಾಹ, ವಿಶ್ರಾಂತಿ ಗೃಹಗಳಗೆ, ಅನಾಥಾಶ್ರಮಗಳಗೆ ಹಲವಾರು ಕೊಡುಗೆ 


ನೀಡಿ ಅಶಕ್ತರಿಗೆ ಟಪ್ಪು ದಾರಿದೀಪವಾದ. 


78 


ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ (ಕ್ರಿ.ಶ.179೨-1831) 


ಈತನು ಸಿಂಹಾಸನವನ್ನೇರಿದಾಗ ಕೇವಲ ಐದು ವರ್ಷದ ಬಾಲಕ. ಆದ್ದುದರಿಂದ 
ಅಟಷರಿಂದ ನೇಮಿಸುಲ್ಲಟ್ಟ ಪೂರ್ಣಯ್ಯನವರು 181 ರ ವರೆಗೆ ದಿವಾನರಾಗಿ ಮೈಸೂರು 
ಸಂಸ್ಥಾನದ ಆಡಳತವನ್ನು ನಿರ್ವಹಿಸಿದರು. 182೦ ರಲ್ಲ ಕಾಣಿಸಿಕೊಂಡ ಆರ್ಥಿಕ ಪರಿಸ್ಥಿತಿ 
ಹಾಗೂ ನಗರ ವಿಭಾಗದ, ದಂಗೆ 1831 ಆಡಳತವನ್ನು ನೇರವಾಗಿ ವಹಿಸಿಕೊಳ್ಳಲು ಅಟಷರನ್ನು 
ಪ್ರೇರೇಪಿಸಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಅಸಮರ್ಥರೆಂದು ಆಪಾದಿಸಲಾಲಯುತು. 
1831-1881 ರವರೆಗಿನ ಐವತ್ತು ವರ್ಷಗಳ ಕಾಲ ಅಟಷರು ಮೈಸೂರು ಸಂಸ್ಥಾನವನ್ನು ನೇರ 
ಆಲ್ವಕೆಗೆ ಒಳಪಡಿಸಿದರು. ಮೈಸೂರು ಇತಿಹಾಸದಲ್ಲೇ ಈ ಕಾಲವನ್ನು ಕಮಿಷನರ್‌ಗಳ 
ಆಳ್ವಕೆಯ ಕಾಲವೆಂದು ಕರೆಯಲಾಗಿದೆ. ಮುಮ್ಮದಿ ಕ್ರುಷ್ಠರಾಜ ಒಡೆಯರಿಗೆ ವಾರ್ಷಿಕವಾಗಿ 
ಒಂದು ಲಕ್ಷ ವರಹಗಳನ್ನು ಮಾಶಾಸನವಾಗಿ ನೀಡಲಾಗಿತ್ತು. ಮುಮ್ಮಡಿ ಕೃಷ್ಣರಾಜ 
ಒಡೆಯರ್‌ರವರು ಹಾಸನ ಜಲ್ಪಿಗೆ ಸೇರಿದಂತೆ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾನೆ. 
ಹಾರನ ಹಳ್ಳಿಯ ಕಂಠೀರವ ನರಸರಾಜ ಒಡೆಯರ್‌ ಪ್ರಾರಂಭನಸಿದ್ದ ಪರಮಾನಂದ ವೇದಿಕೆಯ 
ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಂತು ಹೋಗಿದ್ದು. ಅದನ್ನು ಮುಂದುವರೆಸಲು 
ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ಕ್ರಿ.ಶ.1817 ರಲ್ಲ ಎರಡು ಹಳ್ಳಗಳನ್ನು ದಾನ ಮಾಡಿದ್ದಾರೆ.”” 
ಒಟ್ಟನಲ್ಲಿ ಹೇಳುವುದಾದರೆ, ಹೋಯ್ದಕರ ಕಾಲದಲ್ಲ ಪ್ರಾಂತೀಯ ರಾಜಧಾನಿಯಾಗಿ ಮೆರೆದ 
ಹಾಸನ ಜಲ್ಲಿಯ ಕೆಲವು ಭಾಗಗಳು ನಂತರ ಪತನದೊಂದಿಗೆ ಇಆಮುಬವನ್ನು ಕಂಡವು. 
ಚನ್ನಪಟ್ಟಣದ ಜಗದೇವರಾಯ. ತರೀಕೆರೆ. ಚಿಕ್ಕನಾಯಕನಹಳ್ಳಿಯ ಪಾಳೇಗಾರರು. ಇಕ್ಷೇರಿಯ 
ಶಿವಫನಾಯಕ,  ಸೋಮಶೇಕರನಾಯಕ, ಚಜಾಪುರದ ಸುಲ್ಲ್ದಾನರು, ಚಿತ್ರದುರ್ಗದ 
ಪಾಳೇಗಾರರು, ಸಿರಾದ ನವಾಬರು, ಮೈಸೂರು ಒಡೆಯರ್‌ ಆಳ್ವಿಕೆ ಮಾಡುತ್ತಿದ್ದ ಪ್ರಾಂತ್ಯಗಳು 
ಮರಾಠರ ಮೇಲಾಟದಲ್ಲ ಸಿಕ್ಕಿ ಸಣ್ಣಸಣ್ಣ ಪ್ರಾಂತ್ಯಗಳಾದವು. ಮರಾಠಿಗರ ದಾಗಿ ಬೆದರಿ 


ಕಫ್ಪತೆತ್ತು ಸಾಕಾಗಿದ್ದ ಮ್ಯಸೂರು ಅರಸರು ಕಪ್ಪದ ಹೊರೆ ತೀರುವವರೆಗೆ ಒಟ್ಟೆ ಇಟ್ಟ 
ಗ್ರಾಮಗಳಲ ಹಾಸನ ಜಲ್ಲೆಯ ಅರಸೀಕೆರೆಯು ಸಹ ಸೇರಿತ್ಸು.'”* 


ಚಾಮರಾಜೇಂದ ಒಡೆಯರ್‌ 


ಇವರು ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರ ದತ್ತುಪುತ್ರ. 1861 ರಲ್ಲ ಸಂಸ್ಥಾನದ 
ಆಜ್ವಕೆಯ ಅಧಿಕಾರವನ್ನು ಮರಳ ಪಡೆದರು. ನಂತರ ಚಾಮರಾಜ ಒಡೆಯರ್‌ರವರು 1881, 
1೨8 ಅಲ್ಪಸ್ವಲ್ಪ ಬದಲಾವಣಿಗಕೊಂದಿಗೆ, ಜಟಷರ ಆಡಳತ ಪದ್ಧತಿಯನ್ನು ಮುಂದುವರೆಸಿದರು. 


79 


ಇವರ ಸಹಾಯಕ್ಸಾಗಿ ಒಬ್ಬ ದಿವಾನ ಇಬ್ಬರು ಸದಸ್ಯರಿರುವ ಒಂದು ಸಲಹಾ ಮಂಡಳಯನ್ನು 


ನೇಮಿಸಲಾಲುತು. 


ಚಾಮರಾಜ ಒಡೆಯರ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್‌ (8೨5-194೦) 
ಮೈಸೂರು ಸಂಸ್ಥಾನದ ಮಹಾರಾಜರಾಗಿ ಅಧಿಕಾರ ನಡೆಸಿದರು. ಇವರು ನಾಲ್ಬು ದಶಕಗಳ 
ಕಾಲ ರಾಜ್ಯ ಖಾರ ನಡೆಸಿರುತ್ತಾರೆ. ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದಿದ್ದಾರೆ. ಇವರ 
ನಂತರ ಶ್ರೀ ಜಯಚಾಮರಾಜ ಒಡೆಯರ್‌ ಮೈಸೂರು ಸಂಸ್ಥಾನದ ರಾಜರಾದರು. 1940 
ರಿಂದ 1947 ರವರೆಗೆ ರಾಜ್ಯವಾಅದ ಇವರು ವಿದ್ಧಾಂಸರಾಗಿದ್ದು, ಜನನಾಯಕರೊಂದಿಗೆ 
ಒಳ್ಳೆಯ ಸಂಬಂಧವನ್ನು ಹೊಂದಿದ್ದರು. ಇವರ ಕಾಲದಲ ಅನೇಕ ಕಡೆ ಒಳ್ಳೆಯ 
ಕೆಲಸಗಳಾಗಿವೆ. 1947 ರಲ ಆಗಸ್ಟ್‌ನಲ್ಪ ಭಾರತ ಸ್ಥಾತಂತ್ಯಗಳಸಿದಾಗ ಮೈಸೂರು ಸಂಸ್ಥಾನ 
ಭಾರತ ಒಕ್ಲೂಟದಲ್ಲ ಸೇರಿಸಲಾಲುತು. ಮೈಸೂರು ಒಡೆಯರ ಆಳ್ವಕೆ ಕೊನೆಗೊಂಡು 
ರಾಜಪ್ರಭುತ್ತವಾಯುತು. 

ಪ್ರಜಾಸತ್ತಾತ್ಮಕ ಆಡಳತ ವ್ಯವಸ್ಥೆ ಮೈಸೂರು ಸಂಸ್ಥಾನದಲ್ಲ ಜಾರಿಗೆ ಬಂದಿತು. 
ಮೈಸೂರು ರಾಜ್ಯವನ್ನು ಬಟ್ಟು ಹೋಗಿದ್ದ ಕನ್ನಡ ಭಾಷೆಯನ್ನಾಡುವ ಎಲ್ಲಾ ಭಾಗಗಳನ್ನು 
1956 ರಲ್ಲ ಮೈಸೂರು ರಾಜ್ಯದಲ್ಲ ಸೇರಿಸಲಾಯುತು. ಹಾಸನ ಜಲ್ಲೆಯು ಇದರಲ್ಲ ಸೇರಿತ್ತು. 
ಇದರಿಂದ ಹಾಸನ ಜಿಲ್ಲೆಯು ಹಲವು ರಾಜವಂಶಗಳ ಪರಂಪರೆಯನ್ನು ಮೈಗೂಡಿಸಿಕೊಂಡು 
ಬೆಳವಣಿಗೆ ಯಾಗಿರುವುದನ್ನು ಕಾಣಬಹುದಾಗಿದೆ.” 


80 


ಅಡಿಟಪ್ಪಣಿಗಳು 


ಹಾಸನ ಜಲ್ಲೆಯ ಗೆಜೆಟಿಯರ್‌ 


. Poonacha K.P. 1990, Archeology of Malnad Region unpublished 


Ph.D. thesis ಪುw-62 


. ಅದೇ ಪುಟ 61 


. ಲಅಅತಾಂ೦ಬ ಎನ್‌. ಆರ್‌. ಮಧ್ಯಕಾಲೀನ ಕರ್ನಾಟಕದ ಸಾಮಾಜಕ ಸಂಚಲನ ಮುದ್ದುಶ್ರೀ 


ಗ್ರಂಥಮಾಲೆ, ಬೆಂಗಳೂರು 2೦1- ಪುಟ.17. 


. Poonacha K.P. 1990, Archeology of Malnad Region unpublishedPh.D. 


thesis ಪುಟ-61 


. ಅದೇ ಪುಟ 5ರ 
. ಅದೇ ಪುಟ 5೨ 


. ಡಾ.ರಾಮದಾಸರೆಡ್ತಿ-2೦೦೨. ಚಿತ್ರದುರ್ಗ ಜಲ್ಲೆಯ ಪ್ರಾಕ್ಲಾರಿತಿಕ ಒಂದು ಅಧ್ಯಯನ, 


I“ u್‌D 


ಪುಟ-127 


. ಟಬೆಟಯನ್‌ ಇತಿಹಾಸಕಾರ ತಾರನಾಥ ಮತ್ತು ತಮಿಳು ಕವಿ ಮಾಮೂಲರ್‌ರವರ 


ಬರಹದ ಪ್ರಕಾರ ದಕ್ಷಿಣ ಭಾರತದ ಕರ್ನಾಟಕದ ಐಅಂದುಸಾರನ ಆಡಳತಕ್ಕೆ 
ಒಳಪಟ್ಟದ್ದಿತೆಂದು ತಿಆದುಬರುತ್ತದೆ. 


. ಜಿ.ಎಲ್‌.ರೈಸ್‌ ಮತ್ತು ಎ.ಇಂ. ಸಂ.-8 ಎಫ್‌ ಕೀಲ್ದಾನ್‌. 


. ಪ್ಲೀಟ್‌ರವರ ಗಂಗರ ಬಹುಪಾಲು ತಾಮ್ಮಶಾಸನಗಳು ಐತಿಹಾಸಿಕ ಪುರಾವೆಗಳಲ್ಲವೆಂದಯ 


ಎಣಿ 
ಅಭಪ್ರಾಯಪ ದ್ದಾರೆ. 


. ಇತಿಹಾಸ ವಿದ್ಧಾಂಸರುಗಳಾದ ಡಾ.ಎಸ್‌.ನೀಲಕಂ೦ಠಶಾಸ್ತಿ ಮತ್ತು ಡಾ.ಎಸ್‌.ನಾಗರಾಜು 


ರವರು ಅಭಪ್ರಾಯ ಪಡುತ್ತಾರೆ 


. ಕರ್ನಾಟಕದ ಕೈಪಿಡಿ- ಕರ್ನಾಟಕ ಗ್ಯಾಜೆಟಯರ್‌ ಇಲಾಖೆ ಬೆಂಗಳೂರು. ಪುಟ ಸಂಖ್ಯೆ 


771. 


. ಅದೇ ಪುಟ 77 
. ಏ.ಕ.ಸಂ.1೦ (ಪರಿ) ಚೆನ್ನರಾಯಪಟ್ಟಣ ಶಾ.ಸಂ. 62 ಕಕ್ಸೀಹಳ್ಳಿ 
.ಐ.ಕ.ಸಂ.7 (ಪರಿ) ನಾಗಮಂಗಲ ಶ.ಸಂ.14೨, ದೇವರಹಳ್ಳಿ ಕ್ರ.ಪ.776-777) 


. ಎ.ಕ.ಸಂ.1೦- (ಪರಿ) ಅರಸೀಕರೆ, ಶಾ.ಸಂ. ೭2೦3, ಗಂಡಸಿ (ಕ್ರಿ.ಶ.216-843) 


81 


18. ಗೋಪಾಲ್‌ ಆರ್‌ (ಸಂಪಾದಕರು) ಹಾಸನ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ರ 
ಪ್ರಾಚ್ಯವಸ್ತು ಮತ್ತು ವಸು ಸಂಗ್ರಹಾಲಯಗಳ ನಿವೇಶನಾಲಯ. ಮೈಸೂರು 2೦1೦. 
ಪು.664. 

19. ಎ.ಕ.ಸಂ. 10೦ (ಪರಿ) ಅರಸೀಕೆರೆ ಶಾ.ಸಂ.316, ಕಿ.ಶ. ೨ನೇ ಶತಮಾನ 


2೨೦. ಎ.ಕ.ಸಂ.1೦ (ಪರಿ) ಚನ್ನರಾಯಪಟ್ಟಣ ಶಾಸನ ಸಂಖ್ಯೆ 128 ಮತ್ತು 102 ಕ್ರಿ.ಶ. 
(೨71-೨7೨2) 


21. ಅದೇ (ಅರಸೀಕೆರೆ) ಶಾಸನ ೭84 ನೇರ್ಲಗೆ (ಕ್ರ. ಪ.೨71-೨72) 
೨೨. ಲಲಅತಾಂಬ ಎನ್‌.ಆರ್‌. ಮಧ್ಯಕಾಲೀನ ಕರ್ನಾಟಕದ ಸಾಮಾಜಕ ಸಂಚಲನ 


ಮುದ್ದುಶ್ರೀ ರಂಥಮಾಲೆ. ಬೆಂಗಳೂರು-2೦1, ಪು.2೦ 


23. ಎ.ಕ.ಸಂಪುಟಗಳು, ಹಾಸನ ಜಲ್ಲೆಗೆ ಸಂಬಂಧಿಸಿದಂತೆ ಶಾಸನಗಳು, 
ಅಧ್ಯಯನದಿಂದ ವಿಚಾರವನ್ನು ತಿಆಸಲಾಗಿರುತ್ತದೆ 

24. ಕನ್ನಡ ವಿಶ್ವಕೋಶ, ಸಂಪುಟ ಏಳು. ಮೈಸೂರು ವಿಶ್ವವಿದ್ಯಾನಿಲಯ 1974. 

೨5ರ. ಅದೇ ಪು.ಸಂ. ರ೨ರ. 


೨6. ಎ.ಕ.ಸಂ. 8- ಅರಕಲಗೂಡು ತಾಲ್ಲೂಕು ಶಾಸುನ ಸಂಖ್ಯೆ 140. 


27. MAR (1925) Page 14. 

೨8. ಡಾ.ಎಚ್‌.ಎಸ್‌. ಗೋಪಾಲ್‌ರಾವ್‌ ರವರ ನಮ್ಮನಾಡು ಕರ್ನಾಟಕ, ಪು.4೨ 

೨೨. ಅದೇ ಪುಟ-6೦. 

30. ಎ.ಕ.ಸಂ. ೨ ಬೇಲೂರು ತಾಲ್ಲೂಕಿನ ಶಾಸನಗಳಲ್ಲ ವಿಚಾರಗಳು ತಿಅದಬರುತ್ತದೆ. 
G1. ಎ.ಕ.ಸಂ.೨. ಬೇಲೂರು ತಾಲ್ಲೂಕಿನ ಶಾಸನ ಸಂಖ್ಯೆ 341. 

32. ಎ.ಕ.ಸಂ.೨, ಬೇಲೂರು ತಾಲ್ಲೂಕಿನ ಶಾಸನ ಸಂಖ್ಯೆ 191 


33. ಬೇಲೂರು ತಾಲ್ಲೂಕು ಶಾಸನ ಸಂಖ್ಯೆಗಳು 1೨೦, ೭45, ೭24೨, 4೦8 ನೇ 
ಶಾಸನಗಳೇ ಆಗಿವೆ. 


34. ಬೇಲೂರು ತಾಲ್ಲೂಕು ಶಾಸನ ಸಂಖ್ಯೆಗಳು 19೦ ಮತ್ತು 191 ರ ಶಾಸನದಿಂದ 
ಪಾಠ ತಿಆದುಬರುತ್ತದೆ. 


35. ಬೇಲೂರು ತಾಲ್ಬೂಕು ಶಾಸನ ಸಂಖ್ಯೆಗಳು ೨45 

36. ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಶಾಸನ ಸಂಖ್ಯೆ 140 
37. ಅರಸೀಕೆರೆ ತಾಲ್ಲೂಕು ಶಾಸನ ಸಂಖ್ಯೆ-114 

38. ಅರಸೀಕೆರೆ ತಾಲ್ಲೂಕಿನ ಶಾಸನ ಸಂಖ್ಯೆ-6೦ 


3೨. ಅರಸೀಕೆರೆ ತಾಲ್ಲೂಕಿನ ಶಾಸನ ಸಂಖ್ಯೆ-14೨ 


82 


40. 


41. 


42. 


43. 


44. 


45. 


46. 


47. 


48. 


4. 


50. 


51. 


52. 


53. 


54. 


55. 


56. 


57. 


58. 


59. 


60. 


61. 


62. 


63. 


64. 


ಚೆನ್ನರಾಯಪಟ್ಟಣ ತಾಲ್ಲೂಕಿನ ಶಾಸನ ಸಂಖ್ಯೆ-ರ2 
ಅರಸೀಕೆರೆ ತಾಲ್ಲೂಕಿನ ಶಾಸನ ಸಂಖ್ಯೆ-೨೦೨ 
ಎ.ಕ.ಸಂ.-11, ಶಾಸನ ಸಂಖ್ಯೆ-16, ಪ್ರು.11. 
ಎ.ಕ.ಸಂ೦.-11, ಶಾಸನ ಸಂಖ್ಯೆ-1ರ, ಪ್ರು.1. 

ವಿಆಯಂ೦ ಕೋಹಿಲೋ, ಹೊಯ್ದಕ ವಂಶ, ಪು.257. 
ಸಕಲೇಶಪುರ ಶಾಸನ ಸಂಖ್ಯೆ 3. 


ಚಾವುಂಡರಾಯ ಪುರಾಣ (ಸಂ. ಶ್ರೀಮತಿ ಕಮಲಾಹಂಪನಾ ಹಾಗೂ ಶ್ರೀ 
ಕೆ.ಆರ್‌.ಶೇಷಗಿರಿ) ರವರ ಗ್ರಂಥದಲ್ಲರುವ ವಿಚಾರವನ್ನು ತಿಆಸಲಾಗಿರುತ್ತದೆ. 


ಅರಸೀಕೆರೆ ತಾಲ್ಲೂಕು ಶಾಸನಗಳ ಸಂಖ್ಯೆ —314 


ಕೊಹೆಲೋ ವಿಂಯಂ 1956 Hoysala Vamshal. H. R.1. Bombay 


ಪಿ.ಬ. ದೇಸಾಲು, ಕರ್ನಾಟಕ ಇತಿಹಾಸ. 


ಡೆರೆಟ್‌. 1957, The Hoysala 


ಕರ್ನಾಟಕ ಕೈಪಿಡಿ. ಕರ್ನಾಟಕ ಗ್ಯಾಜೆಟಯರ್‌ ಇಲಾಖೆ. ಬೆಂಗಳೂರು. 
ಪು.ಸುಂ.೨೦ 


ಅದೇ 

ಅರಸೀಕೆರೆ ಶಾಸನ ಸಂಖ್ಯೆ-194 

ಕರ್ನಾಟಕ ಕೈಪಿಡಿ, ಕರ್ನಾಟಕ ಗ್ಯಾಜೆಟಯರ್‌ ಇಲಾಖೆ, ಬೆಂಗಳೂರು. 
ಅದೇ ಪುಟ ೨1. 

ಅದೇ ಪುಟ ೨೨. 

ಅದೇ 

ಎ.ಕ.ಸ೦.1೦ ಅರಸೀಕೆರೆ ಶಾಸನ ಸಂಖ್ಯೆ 194, ಬಾಗೇವಾಳು ಕ್ರಿ.ಶ.136೦. 
ಅರಸೀಕೆರೆ ಶಾಸನ ಸಂಖ್ಯೆ-153 ಕೆಲ್ಲಂಗೆರೆ ಕ್ರಿ.ಶ.1367. 

ಅರಸೀಕೆರೆ ಶಾಸನ ಸಂಖ್ಯೆ-1, ಕ್ರಿ.ಶ.368 

ಅದೇ ಸಂಪುಟ 10. ಚೆನ್ನರಾಯಪಟ್ಟಣ ಶಾಸನ ಸಂಖ್ಯೆ, 131. ಹುಲಕೆರೆ 
ಕ್ರಿ.ಶ.1378. 

ಚೆನ್ನರಾಯಪಟ್ಟಣ ಶಾಸನ ಸಂಖ್ಯೆ-5ರ೨, ಮರಗೂರು ಕ್ರಿ.ಶ.1378. 
ಚೆನ್ನರಾಯಪಟ್ಟಣ ಶಾಸನ ಸಂಖ್ಯೆ-2೨, ಮರಗೂರು ಕ್ರಿ.ಶ.39೨೨ 


ಅರಸೀಕೆರೆ ಶಾಸನ ಸಂಖ್ಯೆ-1೨8 ಗಂಡಸಿ ಕ್ರಿ.ಶ.1403 


83 


65. 


66. 


67. 


68. 


69. 


70. 


71. 


72. 


73. 


74. 


75. 


76. 


771. 


78. 


79. 


80. 


ಅರಸೀಕೆರೆ ಶಾಸನ ಸಂಖ್ಯೆ-287, ನೇರಂಗೆ , ಕ್ರಿ.ಶ.1429 

ಎ.ಕ.ಸ೦.-1೦ (ಪರಿ) ಅರಸೀಕೆರೆ ಶಾಸನ ಸಂಖ್ಯೆ: 134, ಮಾಲೇಕರ್‌ ತಿರುಪತಿ, 
ಕ್ರಿ.ಶ.1744. 

ಕ.ವಿ.ವಿ.ಕೋ. ಗರುಡನಗಿರಿ. ಪು.575- ಚಿಕ್ಕದೇವರಾಜ ಒಡೆಯರ್‌, ಪು.೨4೦. 


ಎಏ.ಕ.ಸಂ೦.1೦ (ಅರಸೀಕೆರೆ) ಶಾಸುನ ಸಂಖ್ಯೆ-136, 136, 137, ಮಾಲೇಕಲ್‌ 
ತಿರುಪತಿ ಕ್ರಿ.ಶ.1745. 


ಲಲಅತಾಂ೦ಬ ಎನ್‌.ಆರ್‌. -ಮಧ್ಯಕಾಅೀನ ಕರ್ನಾಟಕದ ಸಾಮಾಜಕ ಸಂಚಲನ 
ಮುದ್ದುಶ್ರೀ ರಂಥಮಾಲೆ ಬೆಂಗಳೂರು-2೭2೦11, ಪು.೨೦. 


ಎಏ.ಕ.ಸಂ೦.1೦ (ಅರಸೀಕೆರೆ) ಶಾಸುನ ಸಂ೦ಖ್ಯೆ-237 ಕ.ಕೈ. ಪು.186, ಹಾರ್ಗಹಳ್ಳ 
ಕ.ವಿ.ವಿ.ಕೋ. ಅಪ್ಪು ಸುಲ್ದಾನ್‌, ಪು.757. 

ಅರಸೀಕೆರೆ ಶಾಸನ ಸಂಖ್ಯೆ-28೦, ತಿಮ್ಮನಹಾಳ್ವ ಕ್ರಿ.ಶ.1432 

ಅರಸೀಕೆರೆ ಶಾಸನ ಸಂಖ್ಯೆ-273, ಜಾವಗಲ್ಲು ಕ್ರಿ.ಶ.1515 


ಅರಸೀಕೆರೆ ಶಾಸನ ಸಂಖ್ಯೆ-24೦, ಹಾರನಹಳ್ಳ ಕ್ರಿ.ಶ.1535 ಮತ್ತು ಶಾಸನ 
ಸಂಖ್ಯೆ 2೦6- ಗಂಡಸಿ, 153ರ. 


ಅದೇ ಶಾಸನ ಸಂಖ್ಯೆ 261, ಸಿಂಹನ ಹಳ್ಳ ಕ್ರಿ.ಪ.15ರರ. 

ಅರಸೀಕೆರೆ ಶಾಸನ ಸಂಖ್ಯೆ ೭೮6೨. ಜಾವಗಲ್ಲು ಕ್ರಿ.ಪ.1ರಣ. 

ಎಏ.ಕ.ಸಂ೦.೨ (ಪರಿ) ಬೇಲೂರು ಶಾಸನ ಸಂಖ್ಯೆ-442 ಕೆ.ಪ.15ರಲ. 
ಕ.ವಿ.ವಿ.ಕೋ. ಕಂಠೀರವನರಸುರಾಜ ಒಡೆಯರ್‌, ಪು.193. 
ಎ.ಕ.ಸ೦.1೦ ಅರಸೀಕೆರೆ ಶಾಸನ ಸಂಖ್ಯೆ 23೨, ಹಾರ್ನಹಳ್ಳಿ, ಕ್ರಿ.ಶ.1817. 


ಕ.ವಿ.ವಿ. ಕೋ.ಪು.-5ರ3ಡ. 


84 


ಅಧ್ಯಾಯ-3 


ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರಮುಖ ಧರ್ಮಗಳ ಬೆಳವಣಿಗೆ, ಶೈವ-ವೈಷ್ಟವ- ಜೈನ, 
ಕೈಸ-ವೀರಶೈವ-ಮುಸ್ಟಿಂ ಧರ್ಮ 


ದೇಶದ ಇತರೆಡೆಯಂತೆ ಕರ್ನಾಟಕವೂ ವೈವಿಧ್ಯತೆಯ ಆಗರವಾಗಿದ್ದು. 
ಚೆನ್ನರಾಯಪಟ್ಟಣ ತಾಲ್ಲೂಕು ಕೂಡ ಇದಕ್ಕೆ ಹೊರತಾಗಿಲ್ಲ. ಧರ್ಮ ಮಾನವ ತನ್ನ ಮಾನಸಿಕ 
ಪಪಂಚದ ಬೇಡಿಕೆಗಳನ್ನು ಅತಿಮಾನವ ಶಕ್ತಿಯ ಬಲದಿಂದ ಈಡೇರಿಸಿಕೊಳ್ಳಲು 
ರೂಪಿಸಿಕೊಂಡ ಸಂಸ್ಥೆ, ಧರ್ಮನಾಗರಿಕ ಪ್ರಪಂಚಕ್ಷೆ ಮಾತ್ರ ಸೀಮಿತ ಎಂಬ ಅಭಪ್ರಾಯ ಇದೆ. 
ಆದರೆ ನಾಗರಿಕ ಪೂರ್ವದ ಆದಿ ಸಮಾಜದಲ್ಲೆ ಇದರೊಂದಿಗೆ ಸಂಸ್ಕೃತಿಯೊಂದಿಗೆ ಬದುಕಿತ್ತು. 
ಅದಕ್ಕೆ ನಾವಿಂದು ಧರ್ಮ ಎನ್ನುವರು. ಅತಿ ಮಾನವ ಶಕ್ತಿಗಳೊಂದಿಗೆ ಸಹಯೋಗ ಹಾಗೂ 
ಅದರೊಂದಿಗೆ ಮಾನವನ ಒಂದು ಪ್ಟೀಕೃತ ಸಂಬಂಧವೇ ಧರ್ಮ ಎಂದು ಭಾವಿಸಲಾಗಿದೆ. ಅತಿ 
ಮಾನವನ ಕಲ್ಲನೆಗಕ ವಿಕಾಸ ಧರ್ಮದ ಹ್ಲರೂಪ ಹಾಗೂ ಕ್ರಿಯಾತ್ಕಕತೆಯನ್ನು ಕುರಿತು 
ಅನೇಕ ಸಿದ್ಧಾಂತ ಮುಂದೆ ಬೆಳಕಿಗೆ ಬಂದವು. ಪ್ರಕೃತಿಯ ಮರ, ಗಿಡ ಕಲ್ಗುಗುಡ್ಡ, ನೀರು, 
ಸೂರ್ಯ. ಚಂದ್ರ. ಗ್ರಹ. ನಕ್ಷತ್ರ್ತಗಕಲ್ಲ ಇಂತಹ ಚೈತನ್ಯವನ್ನು ಗುರುತಿಸಿ ಅವುಗಳನ್ನು 
ಆರಾಧಿಸಲು ಮಾನವ ಪ್ರಾರಂಜಸಿದ. ಯಾವುದೋ ಒಂದು ಪ್ರಾಣಿ ಮರ ತನ್ನು ಗುಂಪಿನದು 
ಎಂದು ಭಾವಿಸಿ ಆರಾಧಿಸುವರು. ಇಂಥ ಕುಲದೇವತಾ ಪ್ರಾಣಿ ಸಸ್ಯಗಳನ್ನು ಕೊಲ್ಲುವ ನಾಶ 
ಮಾಡುವ ತಿನ್ನದ ಕೆಲವೊಂದು ನಿಷಧದ್ಧಿಗಳ ಧರ್ಮವನ್ನು ಪೋಷಿಸಿದೆ. ತಾವು ಆರಾಧಿಸುವ 
ಕೆಲವೊಂದು ಮರಕಲ್ಲು ಪ್ರಾಣಿಗಳನ್ನು ಮುಟ್ಟುವುದಕ್ಕೆ ಹೆದರುವ ಮೂಲಕ ಅವುಗಳಗೆ 
ಪಾವಿತ್ರ $ವನ್ನು ಆರೋಪಿಸಿ ಮುಟ್ಟುವದಿದ್ದರೂ ಮಡಿಯಲ್ಲದ್ದವನಿಗೆ ಅಥವಾ ಗುಂಪಿನ 
ಯಜಮಾನನಿಗೆ ಮಾತ್ರ ಅಧಿಕಾರ ಎಂಬ ನಿಷದ್ಧತೆಯನ್ನು ಬೆಳಕಕಗೆ ತಂದರು. ಇದನ್ನು 
ಮೀರಿದವನಿಗೆ ಪ್ಲಾಣ ಹಾನಿಯೇ ಮತ್ತೊಂದು ಆಗಬಹುದೆಂಬ ಭೀತಿಯನ್ನು ಹುಣ್ಬಸಿದರು. 
ಸಮಾಜದಲ್ಲೂ ಧರ್ಮದ ಪಾತ್ರವನ್ನು ಕುರಿತಂತೆ ಕೆಲವೊಂದು ಸಿದ್ದಾಂತಗಳು ಬಂದಿವೆ. 
ಮಾನವನ ದೈನಂದಿನ ಬದುಕಿನ ಉಂಬಾಗಬಹುದಾದ ಭಾವೋದ್ರೇಕ ಸ್ಥಿತಿಯಲ್ಲಿ ಧರ್ಮ 
ವಿರೇಚಕ ಸಾಧನವಾಗಿ ಕಾಣಿಸಿಕೊಂಡು ವ್ಯಕ್ತಿ ಜೀವನದಲ್ಲ ಶಾರೀರಿಕ ಹಾಗೂ ಮಾನಸಿಕ 
ಸ್ಥಿರತೆಯನ್ನು ತರುವ ಕೆಲಸ ಮಾಡುತ್ತದೆ.'ಕಾಲದಿಂದ ಕಾಲಕ್ಕೆ ಈ ನಾಡಿಗೆ ಬಂದ ಆರ್ಯ, 
ಬೌದ್ಧ. ಜೈನ, ಧರ್ಮಗಳು ಈ ನೆಲದ ಮಣ್ಣಿನ ಸಂಸ್ಕೃತಿಯನ್ನು ಪ್ರಭಾವಿಸಿದೆ. 
ನಾಗರೀಕತೆಯನ್ನು ಕರೆದು ನೋಡಿದರೆ ಅಲ್ರ ಒಬ್ಬ ಅನಾಗರೀಕ ಕಾಣಿಸಿಕೊಳ್ಳುವನು ಎಂಬ 
ಅಂಶವು ಸಭ್ಯತೆಯ ತೆಕುಪದರದ ಅಡಿಯಲ್ಲ ಧರ್ಮ ಕಾಣಿಸುತದೆ. ಪೌರಾಣಿಕ ಲೋಕದ 
ಕೃಷ್ಣ ಸೀತೆ, ರಾಮ. ಬೇಂದ್ರ. ಸೂರ್ಯ. ಚಂದ್ರ ಮುಂತಾದವರು ತಲೆಹಾಕಿದ್ದುಂಟು. ಆದರೆ 


85 


ಅವರು ಪುರಾಣ ಲೋಕದಿಂದಿಆದು ಸ್ಥಳೀಯ ನೆಲದ ಮಕ್ಕಳಾಗುವರು. ಆ ವಾಸ್ತವ್ಯ 
ಲೋಕದಿಂದಿಆದು ವರ್ತಮಾನದ ವಾಸ್ತವ್ಯಲೋಕದಲ್ಲ ಓಡಾಡುವರು. ಜನಪದ ದೇವತೆಯಾದ 
ನಾಗಶಿಷ್ಠ ಧರ್ಮದೊಳಗೆ ಪ್ರವೇಶಿಸಿ ಗುರುತು ಸಿಗದಷ್ಟು ಅವಕಾಶಕ್ಕೆ ಒಳಗಾಗಿದ್ದಾನೆ. ಅವನಿಗೆ 
ಸ್ಥಳೀಯವಾಗಿ ನಡೆಸುವ ಉಪಚಾರ ನಾಗಮಂಡಲವಂತೂ ಪುರೋಹಿತ, ಪೂಜಾರಿ, ವಿಧಿ 
ವಿಧಾನಗಳ ತಾಂತ್ರಿಕತೆ ಪರಿಕಲ್ಲನೆಗಳಣ ಸಂಪೂರ್ಣವಾಗಿ ಶಿಷ್ಠ ಧರ್ಮದ ಪಭಾವಕ್ಷೆ 


ಒಳಗಾಗಿದೆ. 


ಹಾಸನ ಜಲ್ಲೆಯ ಚೆನ್ನರಾಯಪಟ್ಟಣ ತಾಲ್ಲೂಕು ಅನೇಕ ಧರ್ಮಗಳ 
ನೆಲೆಜೇಡಾಗಿದ್ದರೂ. ಬಹುಪಾಲು ಹಿಂದೂ ಧಮೀಯರಾಗಿದ್ದಾರೆ. ಹಿಂದೂ ಎಂಬ ಪದವು 
ಸಿಂಧೂ ಪದದ ಮೂಲದಿಂದ ಉಗಮವಾಗಿದ್ದು, ವಿಶ್ವದ ಧರ್ಮಗಳಲ ಸನಾತನ ಅಥವಾ 
ಅತ್ಯಂತ ಪ್ರಾಚೀನ ಧರ್ಮವೆಂದು ಜನಪ್ರಿಯವಾಗಿದೆ. ಪ್ರಸಿದ್ಧ ಇತಿಹಾಸಕಾರ ವಿಲ್‌ಡ್ಯೂರಾಂ೦ಟ್‌ 
ಹಿಂದೂ ಧರ್ಮವು ವಿಶ್ವದ ಎಲ್ಲಾ ಧರ್ಮಗಳಗೆ ಪಮುಖವಾದದೆಂದು ತಿಆಸಿದ್ದಾರೆ. 


ಹಿಂದೂ ಧರ್ಮವು ಕೇವಲ ಏಕ್ಕೆಕ ಪವಾದಿಯುಂದ ಪ್ರತಿಪಾದಿತವಾಗಿರದೇ ಹಲವಾರು 
ಯಷಿ ಮುನಿಗಳ ಆಧ್ಯಾತ್ಮಿಕ ಅನುಭವದ ಫಲವಾಗಿ ಅನಾದಿಕಾಲದಿಂದಲೂ ಆಚರಣೆಗೆ 
ಬಂದುದರಿಂದ ಈ ಧರ್ಮಕ್ಕೆ ಸನಾತನ ಧರ್ಮವೆಂದು ಕರೆಯಲಾಗಿದೆ. ವೇದಗಳನ್ನು 
ಅಪೌರುಷೇಯವೆಂದು ಪರಿಗಣಿಸಲಾಗಿದೆ. ದೇವಾನುದೇವತೆಗಳ೦ದ ಮೌಣಕವಾಗಿ ಬಂದಿತೆ೦ಂಬ 
ಅಭಿಪ್ರಾಯವೂ ಸಹ ಹಿಂದೂಗಳಲ್ರದೆ. ಕೆಲವು ವಿದ್ದಾಂಸರ ಪ್ರಕಾರ ಹಿಂದೂ ಧರ್ಮವು ಕೇವಲ 
ಆಧ್ಯಾತ್ಮಗಳ೦ದ ಕೂಡಿದ ಧರ್ಮವಾಗಿರದೇ ಹೆಚ್ಚಾಗಿ ಮನುಕುಲದ ಉನ್ನತ 
ಆದರ್ಶಗಳನ್ನೊಕಳಗೊಂಡ ಜೀವನ ಮಾರ್ಗವಾಗಿದೆ.” 


ಹಿಂದೂ ಧರ್ಮದ ಪಮುಖ ಪಂಥಗಳಾದ ಅದ್ವೈತ, ವಿಶಿಷ್ಠಾದ್ವೆತ. ಮತ್ತು ಧ್ವೈತ 
ಕ್ರಿ.ಶ.೨ನೇ ಶತಮಾನದ ನಂತರ ಪ್ರತಿಪಾದನೆಗೊಂಡವು. ಕಿ.ಶ.೨ನೇ ಶತಮಾನದಲ್ಲೂ ಕೇರಳದ 
ಕಾಲಟಯಲ್ಲ ಜನಿಸಿ ಆದಿಶಂಕರಾಚಾರ್ಯರು ಅದ್ವೈತ ಮತವನ್ನು ಪ್ರತಿಪಾದಿಸಿದರು. ಇವರು 
ಪಥಮ ಬಾರಿಗೆ ಆತ್ಮನಲ್ಲೇ ಪರಮಾತ್ಕನು ಅಸ್ತಿತ್ತದಲ್ಲರುವುದರಿಂದ ಅಹಂ ಬ್ರಹ್ಯಾಸ್ಕಿನ್‌ ಹಾಗೂ 
ತತ್ಯಮಸಿ. ತತ್ರಗಳನ್ನಯ. ಅದ್ವೈತವನ್ನು ಬೋಧಿಸಿದರು. ದೇವಾನು ದೇವತೆಗಳ ಐಕ್ಯತೆಯನ್ನು 
ಸಾಮಾನ್ಯರಿಗೆ ದರ್ಶನ ಮಾಡಿಸಿದರು. ಆಕಾಶದಿಂದ ಭೂಮಿಗೆ ಬದ್ಧ ಸಹಸ್ತಾರು ಮಳೆಯ 
ಹನಿಗಳ ಏಕರೂಪವಾಗಿ ಹರಿದು ಸಾಗರಕ್ಕೆ ಸೇರುವ ರೀತಿಯಲ್ಲ ಸರ್ವಶಕ್ತನಾದ ಬಹ್ಕನೊಬ್ಜನೇ 
ಸತ್ಯ. ಜಗತ್ತು ಮಿಥ್ಯ ಹಾಗೂ ಪುನರ್‌ ಜನ್ಯವು ಹೆಸರು ರೂಢಿಗೆ ಬಂದಿತು. ಎಲ್ಲಾ ಆತ್ಮವು 
ಏಕರೀತಿಯ ಮೋಕ್ಷವನ್ನು ಪಡೆಯುವರು ಎಂಬುದು ಆದಿಶಂಕರಾಚಾರ್ಯರ ದೃಢವಾದ 


86 


ಅಭಿಪ್ರಾಯವಾಗಿತ್ತು. ಕ್ರಿ.ಶ.1ನೇ ಶತಮಾನದಲ್ರ ತಮಿಳುನಾಡಿನ ಶ್ರೀ ಪೆರಂಬದೂರಿನಲ್ಲ ಜನ್ಯ 
ತಾಳದ ರಾಮಾನುಜಾಚಾರ್ಯರು ಬ್ರಹ್ಮನ್‌ ಚಿತ್‌- ಮತ್ತು ಸಚಿತ್‌ ಎಂಬ ವಿಶೇಷವಾದ 
ಗುಣಗಳನ್ನು ಹೊಂದಿರುವುದರಿಂದ ಆತನ ಸಾಕ್ಲಾತ್ಲಾರವು ಸಾಧ್ಯವೇ ಹೊರತು ಆತನೊಂದಿಗೆ 
ಮಿಲನ ಸಾಧ್ಯವಿಲ್ಲವೆಂದು ಪ್ರತಿಪಾದಿಸಿದ್ದಾನೆ." ಶೇ ಪಂಥಕ್ಕೆ ವಿಶಿಷ್ಠಾದ್ಧೈತವೆಂದು ಕರೆದು ಅದರ 
ಹಿಂಬಾಲಕರನ್ನು ಶ್ರೀ ವೈಷ್ಣವರೆಂದೂ ಪರಿಗಣಿಸಲಾಯುತು. 


ಶ್ರೀ ವೈಷ್ಣವರಲ್ಲ ಆತ್ಮನು ಕ್ಷಯಂ ಸಾಧನೆಯಿಂದ ಅಹ್ಯಜ್ಞಾನವನ್ನು ಪಡೆಯುವುದರ 
ಮೂಲಕ ಮೋಕ್ಷವನ್ನು ಗಳಸಬಹುದೆಂದು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ್ದಾರೆ. 
ಕರ್ನಾಟಕದ ಉಡುಪಿಯ ಬಳಯ ಪಾಜಕ ಅಥವಾ ಬೆಳ್ಳೆಯಲ್ಲ ಜನ್ಯ ತಾಆದ 
ಮಧ್ವಾಚಾರ್ಯರು ಆತ ಮತ್ತು ಪರಮಾತೃನ ನಡುವೆ ಇರುವ ಪಂಚಭೇದ ತಾರತಮ್ಯವನ್ನು 
ಪ್ರತಿಪಾದಿಸಿದರು. ಈ ಕಾರಣದಿಂದಾಗಿ ಈ ಪಂಥಕ್ತೆ ದ್ವೈತ ಮತವೆಂದು ಕರೆಯಲಾಯುತು. ಈ 
ಪಂಥದ ಪ್ರಕಾರ ಆತ್ಕ-ಪರಮಾತ್ಮನ ಸಂಬಂಧಗಳು ಸಂಪೂರ್ಣವಾಗಿ ದಾಸತ್ವದ 
ಸಂಕೇತವಾಗಿದ್ದು, ಸರ್ವಶಕ್ತನಾದ ವಿಷ್ಣುವಿನ ಹರಿ ಸವೋತ್ತಮತ್ತವನ್ನು ಮಧ್ದಾಚಾರ್ಯರು 
ಬೋಧಿಸಿದರು. ಅದರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಅವನ ಮಜಟ್ಟಗೆ ಜ್ಞಾನ 
ಪರಿಪೂರ್ಣತೆಯನ್ನು ಹೊಂದಿರುತ್ತಾರೆ. ಯಾವುದೇ ಕಾರಣಕ್ಟೂ ಸರ್ವಗುಣ ಪರಿಪೂರ್ಣವಾದ 
ಬಹ್ಮನು (ಭಗವಂತನು) ಆತ್ಮನಿಗೆ ಸಮಾನನಾಗುವುದಿಲ್ಲ. ಆತ್ಮನು ಇಹ ಮತ್ತು 
ಪರಲೋಕಗಳಲ ಪರಮಾತ್ಮನ ಅಧೀನನಾಗಿರುತ್ತಾನೆ೦ಬ ದಾಸತ್ಯಭಾವವನ್ನು ಪ್ರಥಮ ಬಾರಿಗೆ 
ಪ್ರತಿಪಾದಿಸಿದರು. ಅಲ್ಲದೆ ಆಯಾಯ ವ್ಯಕ್ತಿಯ ಸಾಧನೆಯ ಮೇರೆಗೆ ಯೋಗ್ಯತಾನುಸಾರ 
ಮೋಕ್ಷವು ಲಭಸುತ್ತದೆಂದೂ ಬೋಧಿಸಿದರು. ದ್ವೈತ ಧರ್ಮವು ದೃಢವಾಗಿ ಹೊಂದಿದ್ದ 
ದಾಸತ್ತಮನೋಭಾವದ ಫಲವಾಗಿ ಹರಿದಾಸ ಸಾಹಿತ್ಯವು ವಿಫುಲವಾಗಿ ಕರ್ನಾಟಕದಲ್ಲ ಬೆಳೆದು 
ಬರಲು ಸಾಧ್ಯವಾಯುತು. ಈೇ ಮೂರು (ಅದ್ವೈತ. ವಿಶಿಷ್ಣಾದೈತ. ಮತ್ತು ದ್ವೈತ) ಪಂಥಗಳು 
ಸಂಪೂರ್ಣವಾಗಿ ಪ್ರಾಚೀನ ಧಾರ್ಮಿಕ ಗ್ರಂಥಗಳಾದ ವೇದ, ಉಪನಿಷತ್ತು, ಅರಣ್ಯಕ, ಬ್ರಾಹ್ಮಣ, 
ರಾಮಾಯಣ, ಮಹಾಭಾರತ (ಭಗವಧೀತೆ) ಮುಂತಾದವುಗಳ ಆಧ್ಯಾತ್ಮಿಕ ಬೆಳವಣಿಗೆಗೆ 
ಅಧ್ಯಯನದ ಪತಿರೂಪಗಕೇ ಆಗಿ ಪತಿಪಾದಿತವಾಗಿದ್ದು. ಹಿಂದೂ ಧರ್ಮದ ಆಧ್ಯಾತ್ಮಿಕ 
ದಾರಿದೀಪಗಳಾಗಿವೆ. ಕರ್ನಾಟಕದಲ್ಲ ಕ್ರಿ.ಶ.12ನೇ ಶತಮಾನದಲ್ಲ ಜಗಜ್ಯೋತಿ ಬಸವಣ್ಣನವರು 
ಪ್ರತಿಪಾದಿಸಿದ ವೀರಶೈವ (ಪಕ್ಷ ವಿಶಿಷ್ಠಾದ್ವೈತ) ಧರ್ಮವೂ ಹಿಂದೂ ಧರ್ಮದಲ್ಲ ಅಡಕವಾಗಿದ್ದ 
ಸತ್ತಸಾರಗಳನ್ನು ಸ್ಥಳೀಯ ಹಾಗೂ ಸರಳವಾದ ಕನ್ನಡ ಭಾಷೆಯಲ್ಲ ಬೋಧಿಸಿದ ಕಾರಣ 
ಜನಪ್ರಿಯವಾಲಯುತು. ವೀರಶೈವ ಧರ್ಮವು ಸಾಮಾಜಕ ಜೀವನಕ್ಕೆ ಅವಶ್ಯಕವಾದ ನೀತಿ 
ಬೋಧನೆಗಆಳ೦ದ ಕೂಡಿದ್ದು. ಆಧ್ಯಾತ್ಕಿಕ ವಿಚಾರಗಳು ಸಂಸ್ಕೃತ ಭಾಷೆಗೆ ಬದಲಾಗಿ ಸರಳ 


87 


ಕನ್ನಡ ಭಾಷೆಯಲದ್ದು. ಕರ್ನಾಟಕದಲ್ರ ಮಾತ್ರವಲ್ಲದೆ. ಭಾರತದ ಇತರ ಪ್ರದೇಶಗಳಲ 
ಪಸರಿಸಿತು. ಈ ಧರ್ಮದಲ್ಲ ಬೆಳೆದು ಬಂದ ವಚನ ಸಾಹಿತ್ಯವು ಕನ್ನಡ ಭಾಷೆ ಮತ್ತು 


ಸಾಹಿತ್ಯದ ಅಭವೃದ್ಧಿಗೆ ಕಾರಣವಾಲುತೆಂಬುದು ಹಲವಾರು ವಿದ್ಧಾಂಸರ ಅಭಿಪ್ರಾಯವಾಗಿದೆ.5 
ಶೈವಧರ್ಮ 


ಪ್ರಾಚೀನ ಕಾಲದಿಂದಲೂ ಆಯಾ ಧರ್ಮದ ಬೆಳವಣಿಗೆಯನ್ನು ಕಾಣುತ್ತೇವೆ. ಬೇರೆ 
ಬೇರೆ ಕಾಲಘಟ್ಟಗಳಲ್ಲಿ ಬೆಳೆದು ಬಂದ ಹಾಗೂ ಆಯಾ ಧರ್ಮಕ್ಕೆ ಸಂಬಂಧಿಸಿದ ಪ್ರತಿಮೆಗಕಲ 
ಮೂರ್ತಿ ಶಿಲ್ಲಗಳನ್ನು ದೇವಾಲಯಗಳನ್ನು ಅವುಗಳ ಲಕ್ಷಣಗಳ ಮೂಲಕ ಗುರುತಿಸಬಹುದು 
ಹಾಗೂ ಪ್ರತಿಮಾ ಶಾಸ್ತ್ರದ ಹಿನ್ನೆಲೆಯಲ್ಲ ಸ್ಥೂಲವಾಗಿ ಸಮೀಕ್ಷಿಸುವುದು ಈ ಅಧ್ಯಯನದ 
ಆಶಯವಾಗಿದೆ. ಸರ್ವಧರ್ಮ ಸಮನ್ನಯವಾದ ಶೇ ನಮ್ಮನಾಡಿನಲ್ಲ ಹಲವಾರು 
ಧರ್ಮಗಳಗನುಗುಣವಾಗಿ ಹಲವಾರು ದೇವತೆಗಳನ್ನು ನಾನಾ ರೀತಿಯ ರೂಪದಲ್ಲ ಶಿಲ್ಪಗಳ 
ಹಲವಾರು ಭಾವಭಂಗಿಯಲ ಶಿಲ್ರಸಿದ್ದು. ಇವುಗಳ ಆಧಾರದ ಮೇಲೆ ಹಲವಾರು ಅಲೆಗಳನ್ನು 
ಧರ್ಮಗಳನ್ನು ಗುರುತಿಸಬಹುದು. ಪ್ರಾಚೀನ ಧರ್ಮಗಕಲ್ಲ. ಶೈವ ಧರ್ಮವು ಒಂದು ಪವೇದ 
ಪೂರ್ವ ಕಾಲದ ಸಿಂಧು ಬಯಲನ ನಾಗರೀಕತೆ, ಹರಪ್ಪ ನಾಗರೀಕತೆ, 
ಮೊಹೆಂಜೋದಾರೋಗಳ ಕಾಲದಿಂದಲೂ ಅವ್ಯಾಹತವಾಗಿ ಬೆಳೆದು ಬಂದಿರುವ ಶಿವ ಪೂಜೆ 
ಈ ಅವಧಿಯಲ್ಲಯೂ ವಿವಿಧ ಬಗೆಗಕಲ್ಲ ಬೆಳೆದುಬಂದಿರುವುದನ್ನು ಕಾಣಬಹುದು. ಭಾರತೀಯ 
ಶೈವ ಧರ್ಮದ ಸಂಸ್ಕೃತಿಗಳು ಧರ್ಮವನ್ನು ಅಂಜಸಿವೆ. ಪಪಂಚದಲ್ಲಯೇ ಅತ್ಯಂತ ಪ್ರಾಚೀನ 
ಧರ್ಮವೆಂದು ಹಲವಾರು ವಿದ್ದಾಂಸರುಗಳು ಕರೆದಿದ್ದಾರೆ. ಶೈವ ಧರ್ಮಕ್ಕೆ ಪಾಶುಪತ 
ಧರ್ಮವೆಂದೂ ಸಹ ಕರೆಯುತ್ತಾರೆ. ಇದರ ಉಲ್ಲೇಖ ಮಹಾಭಾರತದಷ್ಟು ಪ್ರಾಚೀನ ಎಂದು 
ಹೇಕಬಹುದಾಗಿದೆ.್‌ 


ಖದ್ವೇದದಲ್ಲ ಕಾಣಿಸಿಕೊಳ್ಳುವ ರುದಕ್ರಮೇಣ ಶಿವನಾಗಿ ಶೈವಧಮೀಯರಿಗೆ ಆರಾಧ್ಯ 
ದೈವವಾಗಿ ಬೆಳೆದ, ಶಿವನನ್ನು ಅಂಗರೂಪವಾಗಿಯೂ ಸಾಕಾರ ಮತ್ತು ನಿರಾಕಾರವಾಗಿಯೂ 
ಆರಾಧಿಸುವ ಪರಿಪಾಠ, ರೂಢಿಸಂಪದಾಯಗಳು ಬೆಳೆದು ಬಂದಿದೆ. ಪಶಿಪೋಪಾಸನೆಗಳಗೆ 
ಆಧಾರಗಳಾದ ಶಿವಾಗಮನಗಳನ್ನು ಶಿವನೇ ಪಾರ್ವತಿಗೆ ಉಪದೇಪಿಸಿದನೆಂಬ ನಂಬಕೆ ಇದೆ. 
ಅವುಗಳ ಸಂಖ್ಯೆ ಇಫಪ್ಪತ್ತೆಂದು ಕರೆಯಲಾಗಿದೆ. ಕಾಲದ ಪ್ರವಾಹದಲ್ಲ ವೇದಗಳ ಆಗಮಗಳ 
ಅಭಿಪ್ರಾಯಗಳು ಒಂದರೊಡನೊಂದು ಬೆರೆತು ಶಿಮೋಪಾಸನೆಯಲ ವಿಶಿಷ್ಠ 
ಸಂಕೀರ್ಣತೆಯನ್ನು ಹೊಂದಿದೆ. 


88 


ಶಿವನ ಆರಾಧನೆಯು ಮಾರ್ಗದ ಇನ್ನೊಂದು ಹೆಸರು ಪಾಶುಧರ್ಮ, ಅದು 
ಮಹಾಭಾರತದ ಶಾಂತಿ ಪರ್ವದಲ್ಲ ಉಕ್ತವಾಗಿದೆ.” ಈ ಧರ್ಮದ ಸಂಸ್ಥಾಪಕ ಶಿವನೆಂದೂ., 
ಶ್ರೀಕಂಠನೆಂದೂ ಅನ್ನಾಭಪ್ರಾಯಗಳವೆ. ಬಹಳಷ್ಟು ಜನರು ಶ್ರೀಕಂಠನೇ ಸ್ಥಾಪಕನೆಂದು 
ಕರೆದಿರುತ್ತಾರೆ.” ಲಕುಅೀಶನು ಅದನ್ನು ವ್ಯವಸ್ಥಿತವಾಗಿ ಪ್ರತಿಪಾದಿಸಿದನೆಂದು ಕರೆಯಲಾಗಿದೆ. 
ಇನ್ನೂ ಕೆಲವರು ಪಾಶುಪತ ಧರ್ಮದ ಸ್ಥಾಪಕ ಲಕಶುವೀಶನೆಂದೂ ಕರೆಯಲಾಗಿದೆ. ಶೈವ 
ಧರ್ಮಕ್ಕೆ ಲಾಕುಅಶ ಎಂಬ ಹೆಸರು ಬಹುಶಃ ಪ್ರಾಚೀನವಾದದ್ದು. ಇದು ಲಕುಲಅಶ ಎಂಬ ಒಬ್ಬ 
ವ್ಯಕ್ತಿಯನ್ನು ಸೂಚಿಸಿರುವುದರಿಂದ ಇದರ ಸ್ಥಾನದಲ್ಲ ಪಶುಪತ ಎಂಬ ಭಗವಂತನ ಹೆಸರನಿಟ್ಟು 
ಪಾಶುಪತ ಎಂದು ನಂತರದ ಕಾಲದವರು ಮಾಡಿಕೊಂಡಿರಬೇಕೆಂದು ಹೇಳದ್ದಾನೆ."” 


ತದನಂತರ ಲಾಕುಕ ಅಥವಾ ಪಾಶುಪತರಿಗೆ ಕಾಕಮುಬರೆಂದು ಹೆಸರಿದ್ದು. 
ಕಾಕಮುಖರದು ಮತ್ತು ಕಾಪಾಲಅಕರು ಒಂದೇ ಎಂದು ಅಭಿಪ್ರಾಯಪಟ್ಟದ್ದಾನೆ. "ಶೈವ 
ದೇವಾಲಯಗಳಕಲ್ಲ ಶಿವನನ್ನು ಅತ್ಯಂತ ಶ್ರೇಷ್ಠದೇವರೆಂದು ಒಫಿರುತ್ತಾರೆ. ಶಿವನು ಹಲವು 
ನಾಮಾಂಕಿತಗಳಂ೦ದ ಗುರುತಿಸಲ್ಪಟ್ಪದ್ದಾನೆ. ಅಮರಕೋಶವು ಶಿವನ 48 ಹೆಸರುಗಳನ್ನು 
ಹೇಆದರೆ ವಾಜಸೇನೆಯ ಸಂಹತವು ಸಹ ಶಿವನನ್ನು ಅಗ್ನಿ. ಅವನಿ. ಪಶುಪತಿ, ಭವ, ಪರ್ವ, 
ಈಶಾನ್ಯ, ಮಹಾದೇವ, ಉಗ್ರದೇವ, ಅಕೇಶ್ವರ, ದೇಸೇಶ್ವರ, ಮಲ್ಲಕಾರ್ಜುನ, ನೀಲಕಂಠ, 
ಸೋಮೆಶ್ವರ. ಗಂಗಾಧರ. ಕಾವಿಬಸವೇಶ್ವರ, ಅಂಕಾಶೇಶ್ವರ ಇನ್ನೂ ಮೊದಲಾದ ಹೆಸರುಗಳಂ೦ದ 
ಕರೆಯುತ್ತಾರೆ." 


ಪ್ರಾಚೀನ ಶೈವಧರ್ಮದ ಶಾಖೆಗಳನ್ನು ಗುರುತಿಸುವಾಗ ಅಷ್ಟಾಗಿ ಏಕರೂಪತೆ 
ಕಂಡುಬರುವುದಿಲ್ಲ. ಅದಕ್ಷೆ ಕಾರಣ ಕೆಲವು ಶೈವಶಾಖೆಗಳಲ್ಲ ಆಚರಣಿಯ ಸಾಮ್ಯ್ಯಾಂಕಗಳು 
ಮೇಲುನೋಟಕ್ಕೆ ಒಂದೇ ಆಗಿ ಕಂಡುಬಂದಿರಬೇಕು ಮತ್ತು ಅನ್ನು ಧಮೀಯರಿಗೆ 
ಒಂದೊಂದು ಶಾಖೆಯ ಸೂಕ್ಷ a ಪಭೇದಗಲನ್ನು ಗುರುತಿಸಲು ಸಾಧ್ಯವಾಗದೇ ಇರಬಹುದು. 


ಭಾಮತಿಯಲ್ಲ ಶೈವ ಶಾಖೆಗಳನ್ನು ಹೇಳುತ್ತಾ ಶೈವ. ಪಶುಪತ, ಕಾಪಾಅಕ ಮತ್ತು 
ಕಾರುಣಿಕ, ಭಾಸ್ಥರ ತನ್ನ ಬಹ್ಮಸೂತ್ರ ಭಾಷ್ಯದಲ್ಲಿ ಅದೇ ವಿಭಾಗಗಳನ್ನು ಹೇಳ ಕೊನೆಯದನ್ನು 
ಕಾಥಕ ಸಿದ್ಧಾಂತಿ ಎಂದು ಕರೆಯಲಾಗಿದೆ. ಹನ್ನೊಂದನೆಯ ಶತಮಾನದಲ್ಲ 
ಯಮುನಾಚಾರ್ಯನು ಶೈವ. ಪಾಶುಪತ. ಕಾಪಾಅಕ ಮತ್ತು ಕಾಳಾಮುಖಬರೆಂದು 
ಗುರುತಿಸಿರುತ್ತಾರೆ.” ಶಂಕರಾಚಾರ್ಯರ ಭಾಷ್ಯಕ್ಷೆ ವ್ಯಾಖ್ಯಾನಗಳನ್ನು ಬರೆದ ವ್ಯಾಖ್ಯಾನಕಾರರು 
ಶೈವ, ಪಾಶುಪತ, ಕಾರುಣಿಕ ಸಿದ್ಧಾಂತಿ ಮತ್ತು ಕಾಪಾಅಕ ಎಂದು ತಿಳಸಿರುತ್ತಾರೆ."" 
ಹದಿನಾಲ್ಲನೆಯ ಶತಮಾನದಲ್ಲ ಮಾಧವರು ಸರ್ವದರ್ಶನ ಸಂರ್ರಹದಲ್ಲ ನಕುಅೀಶ ಪಾಶುಪತ, 


89 


ಶೈವ ಮತ್ತು ಪ್ರತ್ಯಭಜ್ಞ ಎಂದು ತಿಳಸಿರುತ್ತಾರೆ.” ವಚನಕಾರರು ಶೈವ ಪ್ರಭೇದಗಳನ್ನು 
ಹೆಸರಿಸುವಾಗ ಬೇರೊಂದು ಬಗೆಯನ್ನು ಹಿಡಿದಿದ್ದಾನೆ. ಅವರಲ್ಲಯೂ ಏಕರೂಪತೆ ಇಲ್ಲ.” ಬಹ್ನ 
ಶಿವನು ಶೈವರಲ ಕಾಳಾಮುಖ ಕಪಾಆ, ಪಾಶುಪತಿ ಮತ್ತು ಶೈವರೆಂಬ ನಾಲ್ಲು ಬಗೆಗಳನ್ನು 
ತಿಆಸಿದ್ದಾರೆ.'” ದಾಸಗುಪ್ತರವರು ಭಾವಿಸುವಂತೆ ಲಕುಅೀಶ ಮತ್ತು ಪಾಶುಪತರಲ್ರ ಅಷ್ಟು 
ವ್ಯತ್ಯಾಸವೇ ಕಂಡುಬರುವುದಿಲ್ಲ.” ಸಾಮಾನ್ಯವಾಗಿ ಶೈವ ಯತಿಗಳ ಹೆಸರುಗಳು ರಾಸಿ. 
ಪಂಡಿತ, ಶಕ್ತಿ ಮತ್ತು ಜೀಯಗಳಂ೦ದ ಕೊನೆಯಾಗುತದೆ. ಕಾಳಾಮುಬರಿಗಿಂತಲೂ ಶ್ರೀಶೈಲ 
ಪವಿತ್ರವಾಗಿತ್ತು. ಅನೇಕ ಯತಿಗಳು ಶ್ರೀ ಶೈಲ ಯಾತ್ರೆಗಳನ್ನು ಕೈಗೊಳ್ಳುತ್ತಿದ್ದರು. ಅದೇ ರೀತಿ 
ಚೆನ್ನರಾಯಪಟ್ಟಣ ತಾಲ್ಲೂಕಿನಲ್ಲ ಶೈವ ಪರಂಪರೆಯ ಕ್ಷೇತ್ರಗಳಾಗಿವೆ.” 


ಬಸವಪೂರ್ವ ಯುಗದ ಲಕುಲೀಶ ಪಾಶುಪತ ಧರ್ಮವನ್ನು ಕ್ರಮೇಣ ವೀರಶೈವ 
ಧರ್ಮ ತನ್ನಲ್ಲ ಅಳವಡಿಸಿಕೊಂಡಂತೆ ಕಾಣುತ್ತದೆ. ವೀರಶೈವ ಧರ್ಮ ಪ್ರಬಲವಾಗಿ 
ಬೆಳೆದಂತೆಲ್ಲಾ ಕ್ರಮ-ಕ್ರಮವಾಗಿ ಕಾಕಮುಬ ಶೈವ ಅಧೀನದಲ್ಲದ್ದ ದೇವಾಲಯಗಳು. ಮಠಗಳು. 
ವೀರಶೈವದ ಕಕ್ಷೆಗೆ ಬಂದಂತೆ ಕಂಡುಬರುತ್ತದೆ. ಅಂದಿನ ಕಾಲದ ಅನೇಕ ಶೈವ 
ಧರ್ಮಾನುಯಾಂಯಖು ಆಗಿದ್ದರು. ಕಾಳಾಮುಖ ಧರ್ಮ 11-12ನೆಯ ಶತಮಾನದಲ್ಲ ಕ್ರಮೇಣ 
ಅಆಮುಬವನ್ನು ಪಡೆದಿರುವುದನ್ನು ಕಾಣಬಹುದು.” ಎ.ವೆಂಕಟಸುಬ್ಬಯ್ಯನವರು 
ಅಭಿಪ್ರಾಯಪಟ್ಟರುವಂತೆ ಕಾಳಾಮುಖ ಗುರುಗಳ ಕೊನೆಯ ಉಲ್ಲೇಖ ಕ್ರಿ.ಶ.141೦ ಶಾಸನ 
ಮೂರು ನಾಲ್ಲು ಶತಮಾನಗಳ ಕಾಲ ಬಹು ಶಕ್ತಿಯುತವಾಗಿ ಬೆಕೆದು ಧರ್ಮ ಕ್ರಮೇಣ 
ವೀರಶೈವದಲ್ಲ ಕರಗಿ ಹೋದ ಹಾಗೆ ಕಾಣುತ್ತದೆ.”ಸಾತ್ತಿಕ ಶೈವ ಪಂಥಗಳಕಲ್ರ ಶುದ್ಧ ಶೈವವೂ 
ಒಂದಾಗಿದೆ. ಕೆಲವು ಶಾಸನಗಕಲ ಶುದ್ಧ ಶೈವನೆಂದು ಕರೆಯಲಾದ ಗುರುಗಳ ಉಲ್ಲೇಖಗಳು 
ದೊರೆಯುತ್ತವೆ. ಶುದ್ಧ ಶೈವರೂ ಕೂಡ ವೀರಶ್ಯವರಂತೆ ದೇಹದ ಮೇಲೆ ಅಂಗಧಾರಣೆ 
ಮಾಡುತ್ತಿದ್ದರು. ಆದರೆ ಅವರು ಆಗಾಗ್ದಿ ದೇಹದ ಮೇಅನ ಅಂಗವನ್ನು ಹೊರತೆಗೆಯುತ್ತಿದ್ದುದೂ 
ಉಂಟು. ಇದನ್ನು ಶರಣರು ಬಂಡಿಸುತ್ತಾರೆ. ತಮಿಳುನಾಡಿನಲ್ಲ ಹುಟ್ಣ ಬೆಳೆದ ಶೈವ ಸಿದ್ಧಾಂತವೇ 
ಶುದ್ಧ ಶೈವ ಆಗಿರಬಹುದೆಂದು ಅಭಿಪ್ರಾಯಪಟ್ಟದ್ದಾರೆ.*” 


ಶೈವಧರ್ಮದ ವಾಮಾಚಾರದ ಪ್ರಮುಖ ಶಾಖೆಗಕಲ್ಲೊಂದು ಕಾಪಾಅಕರರು, 
ಕಾಪಾಅಕರಿಗೆ ಮಹಾವ್ರತಿಗಳೆಂಬ ಇನ್ನೊಂದು ಹೆಸರು ಇದ್ದಂತೆ ತಿಆದುಬರುತ್ತದೆ. ಪ್ರಾಚೀನ 
ಶೈವ ಪಂತಹ್ನಕನ್ನು ಗುರುತಿಸುವಾಗ ಹ್ಥಲ್ಲಮಟ್ಟನ ಗೊಂದಲ ಆಗಿರುವುದನ್ನು ಈಗಾಗಲೇ 
ಗಮನಿಸಲಾಗಿದೆ. ರಾಮಾನುಜಾಚಾರ್ಯರು ಕಾಳಮುಬರನ್ನು ಕಾಪಾಅಕರನ್ನು ಒಂದೇ ಆಗಿ 
ಭಾವಿಸಿದಂತಿದೆ. ಕಾಪಾಅಕರು ಶಿವನ ಉರಗ್ರರೂಪವಾದ ಭೈರವನನ್ನು ಆರಾಧಿಸುತ್ತಿದ್ದರು. 


90 


ಕರ್ನಾಟಕದಲ್ಲಿ ಭೈರವ ದೇವಾಲಯಗಳು ಇದ್ದುದಕ್ಕೆ ಶಾಸನಗಳು ಆಧಾರವನ್ನು ಒದಗಿಸುತ್ತದೆ. 
ಭೈರವ ದೇವಾಲಯ ತಾಂತ್ರಿಕ ವಾಮಾಚಾರದ ಪೂಜೆಗಳಗಿ ಬಳಕೆಯಾಗುತ್ತಿದ್ದಿತ್ತೆಂದು. 
ಊಹಿಸಲು ಅವಕಾಶವಿದೆ. ಭೈರವ ದೇವಾಲಯಗಕಳಲ್ಪ್ಲ ಕೆಲವಾದರೂ ಕಾಪಾಅಕರ ಪೂಜಾ 
ಮಂದಿರಗಳಾಗಿದ್ದಿರಬಹುದು.” ಚಾಮರಾಜನಗರದಲ್ಲ ಶೈವ ಧರ್ಮವು ಪ್ರಾಚೀನ ಧರ್ಮಗಕಲ 
ಒಂದಾಗಿದೆ. ಈ ಧರ್ಮವು ಭಾರತದ ಹಾಗೂ ಸ್ಥಳೀಯ ಚಾಮರಾಜನಗರದ ಅವಿಭಾಜ್ಯ 
ಅಂಗವಾಗಿದೆ. ಈ ಧರ್ಮ ಕರ್ನಾಟಕದ ಇತರ ಜಲ್ಪೆಗಳಲ್ಲ ರಾಜ್ಯದಾದ್ಯಂತ ವ್ಯಾಪಿಸಿದೆ. ಆದರೆ 
ಇದರ ಮೂಲ ಯಾವುದೆಂದು ನಿಖರವಾಗಿ ಹೇಳುವುದಕ್ಕೆ ಆಧಾರಗಳು ಸಾಧ್ಯವಾಗುತ್ತಿಲ್ಲ. ಇದು 
ವೈಧಿಕ ಪೂರ್ವ ಕಾಲದ್ದೆಂದೂ ಆರ್ಯತರಪೆಂದೂ ಕೆಲವು ವಿದ್ಧಾಂಸರು ಅಭಿಪ್ರಾಯಪಡುತ್ತಾರೆ. 
ಆದರೆ ಇದಕ್ಕೆ ಸ್ಪಷ್ಟವಾದ ಆಧಾರಗಕು ಕಂಡುಬರುವುದಿಲ್ಲ.*"ಭಾರತದ ಪ್ರಾಚೀನ 
ನಾಗರೀಕತೆಗಳಾದ ಹರಪ್ಪ, ಮೊಹೆಂಜೋದಾರೋಗಕಲ ಪಶುಪತಿಯ ಚಿತ್ರವಿರುವ ಮುದೆಗಳು 
ಕಂಡುಬಂದಿವೆ. ಅವುಗಳಲ್ಲ ಯೋಗಪಟ್ಟದಲ್ಲ ಕುಳತ ವ್ಯಕ್ತಿಯ ಸುತ್ತಮುತ್ತ ಮತ್ತು ಪೀಠದ 
ಕೆಳಗೆ ಆನೆ, ಹುಲ. ಬಡ್ಡಮ್ಯಗ. ಎಮ್ಮೆ. ಜಂಕೆಗಳನ್ನು ಕಡೆಯಲಾಗಿರುತ್ತದೆ. ಈ ರೀತಿಯ 
ಶಿಲ್ಪವನ್ನು ಅಥವಾ ವಿಗ್ರಹವನ್ನು ಪಶುಪತಿಯೂ ಆದ ಶಿವನ ಪ್ರಾಚೀನ ರೂಪವೆಂದೂ 
ವಿದ್ವಾಂಸರು ಅಭಿಪ್ರಾಯಪಟ್ಟದ್ದಾರೆ."” ಘೇ ಅಂಶವನ್ನು ಗಮನಿಸಿದಾಗ ಶೈವ ಸಂಸ್ಕೃತಿಯು 
ಭಾರತದಲ್ಲೂ ಸಿಂಧೂಬಯಲನ ನಾಗರೀಕತೆಯಿಂದಲೂ ಇತ್ತೆಂದು ಹೇಳಬಹುದು. ಶೈವ 
ಧರ್ಮದ ತತ್ರಗಕು ವೇದ, ಆಗಮಗಳಕಲ್ರಂಯೂ ಉಲ್ಲೇಬವಿದೆ. ಶೈವ, ಆಗಮ. ಶೈವ 
ಉಪನಿಷತ್‌, ಅಂಗಪುರಾಣ, ಶಿವಪುರಾಣ, ಸ್ಥಂದಪುರಾಣ. ಮತ್ತ ಫಪುರಾಣ, ಕೂರ್ಮ ಪುರಾಣ 


ಮುಂತಾದವುಗಳಲ್ಲ ಉಲ್ಲೇಖವಿದೆ. 


ಇವುಗಕಲ್ರ್ಲ ಶಿವನನ್ನು ರುದ್ರನಿಗೆ ಅಪ್ಟಯಿಸಲಾಗಿದೆ.*” ರುದ ಎಂದರೆ ಗರ್ಜಸುವವನು 
ಎಂದರ್ಥ. ಇದರ ವಾಸಸ್ಥಾನವು ಪರ್ವತಗಕಲ್ಪ್ಲ. ಈತನು ಜಡೆಯನ್ನು ಎತ್ತಿ ಕಟ್ಟ ಚರ್ಮವನ್ನು 
ಧರಿಸಿದ್ದಾನೆ. ಸ್ವಭಾವತಃ ಭಯಂಕರನಾದ ಇವನನ್ನು ಶೈವ ಧರ್ಮದವರು ಶಿವ ಎಂದು 
ಪೂಜಸುತ್ತಾರೆ. ಭಾರತವು ಹಲವಾರು ಧರ್ಮ, ಜಾತಿ. ಭಾಷೆ ಹಾಗೂ ಸೀಮೆಗಳ 
ಆಗರವಾಗಿದೆ. ಹೀಗಿದ್ದರೂ ಸಹ ನಮ್ಮ ಈ ದೇಶವು ವೈವಿಧ್ಯತೆಯಲ್ಲ ಏಕತೆಯನ್ನು 
ಕಂಡುಕೊಂಡು ತನ್ನದೇ ಆದ ವೈಶಿಷ್ಟ್ಯತೆ ಸಂಸ್ಕೃತಿಯನ್ನು ಜಗತಿಗೆ ನೀಡಿದೆ. ಪ್ರಾಚೀನ 
ಕಾಲದಿಂದಲೂ ಅನೇಕ ರಾಜವಂಶಗಳ ಈ ದೇಶದಲ್ಲ ಅಳ್ವಕೆ ನಡೆಸಿ ತಮ್ಮದೇ ಆದ 
ಸಂಸ್ಕೃತಿಯನ್ನು ಕೊಡುಗೆಯಾಗಿ ನೀಡಿರುವುದರಿಂದಲೇ ಏನೋ ಧಾರ್ಮಿಕ ಅಥವಾ ಜಾತಿಯ 
ವೈಷಮ್ಯಕ್ಕೆ ಪಚೋದನೆ ನೀಡದೆ ಸರ್ವ ಧರ್ಮವನ್ನು ಸಮನಾಗಿ ನೋಡಿಕೊಂಡು ಅವುಗಳನ್ನು 


ಪೋಷಿಸಿ ಕೊಂಡು ಬಂದಿರುವುದಕ್ಕೆ ಸಾಕಷ್ಟು ಆಧಾರಗಳವೆ. ಶೈವ ಸಂಪದಾಯಕ್ಷೆ ಸೇರಿದವರು 


91 


ಶಿವನನ್ನು ಅಂಗದ ರೂಪದಲ್ಲರುವ ಶಿಲ್ಪಕ್ಕೆ ಪೂಜೆಗಳನ್ನು ಮಾಡುವ ಸಂಪ್ರದಾಯವನ್ನು 
ಪ್ರಾರಂಭಸಿದರು. ಅಂಗಪೂಜೆಯ ಆರಂಭ ಕಾಲದಿಂದ ಇತ್ತೀಚಿನ ಕಾಲದ್ದು ಎನ್ನಬಹುದಾದರೂ 
ಇದರ ವ್ಯಾಪ್ತಿ ಬಹುವಿಸ್ಲಾರವಾಗಿದೆ ಹಾಗೂ ಗಮನಾರ್ಹವಾದ ಅಂಶವಾಗಿದೆ.” ಈ ಅಂಗವು 
ಶಿವನ ಸಂಕೇತವಾಗಿ ಬೆಳೆದು ಬಂದು ಅನಂತರದಲ್ಲ ಶಿವನ ವಿವಿಧ ನಿರೂಪಣಾ ಶಿಲ್ಪಗಳು 
ಬಳಕೆಗೆ ಬಂದವು. ಕರ್ನಾಟಕದಲ್ಲ ಅತ್ಯಂತ ಪ್ರಾಚೀನ ಶೈವ ದೇವಾಲಯಗಳಲ್ಲೊಂದು 
ಬಾದಾಮಿ ಹತಿರ ಇರುವ ಮಹಾಕೂಟೇಶ್ವರ (ಮಕುಲಟೇಶ್ವರ) ದೇವಾಲಯ. ಕ್ರಿ.ಶ.60೭2 ರ 
ಮಂಗಕೇಶನ ಶಾಸನದಲ್ಲ ಕಂಡುಬರುತ್ತದೆ. 


ಅಲ್ಲದೆ ಮರ್ಲಭದೇವಿ ಎಂಬುವವಳು ಮಕುಬಟೇಶ್ಪರನಿಗೆ ದಾನ ದತಿಗಳನ್ನು ನೀಡಿದ 
ಉಲ್ಲೇಬವಿದೆ.” ವೀರಶೈವ ಧರ್ಮವು ಶಿವನಲ್ಲದೆ ಅನ್ಯ ದೇವರುಗಳನ್ನು ಪೂಜಸಬಾರದು 
ಎನ್ನುತ್ತಾರೆ. ಆದರೆ ಇಂದಿನ ಆಧುನಿಕ ಕಾಲದಲ್ಲ ವೀರಶೈವರು ಶಿವನ ಪೂಜೆ ವಿಷ್ಣು. ಎಲ್ಲಮ್ಮ. 
ಬನಶಂಕರಿ ಮುಂತಾದ ದೇವರುಗಳನ್ನು ಪೂಜಸುತ್ತಾರೆ.”' ಚಾಮರಾಜನಗರ ಜಲ್ಲೆಯಲ್ಲಿ 
ಹಲವು ವೀರಶೈವ ಕುಟುಂಬಗಳು ಶಿವನಲ್ಲದೆ, ವಿಷ್ಣು. ಎಲ್ಲಮ್ಮ, ಭೈರವ. ಕಾಅ, ದುರ್ಗಿ, 
ಸಿದ್ದೇಶ್ವರ, ಬನಶಂಕರಿ. ಮೈಲಾರ, ಮೊದಲಾದ ದೇವತೆಗಳಗೆ ಪೂಜೆ ಸಲ್ರಸುವುದಲ್ಲದೆ 
ದರ್ಗಾಗಕಲ್ಲ ನಡೆಯುವ ಉರ್ಸುಗಕಲ್ಲೂ ಬಾಗವಹಿಸುತ್ತಾರೆ. ಆಗಮಗಕಲ್ಲ ಶೈವ, ವೈಷ್ಣವ. 
ಶಾಕ್ಷ ಇತ್ಯಾದಿ ಪ್ರಭೇದಗಳು ಇದ್ದು. ಇದನ್ನು ಅನುಸರಿಸಿ ಆಯಾ ಭಕ್ತರು ಅನುಯಾಲುಗಳು 
ಆಲಯ ಮೂರ್ತಿಗಳನ್ನು ನಿರ್ಮಾಣ ಮಾಡಿಸಿ ಪೂಜಾ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದರು.”” 


ಚಾಮರಾಜನಗರದಲ ಇತಿಹಾಸ ಪೂರ್ವಕಾಲದಿಂದಲೂ ಶೈವಧರ್ಮ 
ಪ್ರಚಾರದಲ್ಪತ್ರೆಂದು ಸಂಪ್ರದಾಯ ಪರಂಪರೆ ತಿಆಸುತ್ತದೆ.*” ದಕ್ಷಿಣ ಭಾರತದಲ್ಲ ಇತಿಹಾಸ 
ಪೂರ್ವಕಾಲದಿಂದಲೂ ಶೈವ ಮತ ಪ್ರಚಾರದಲ್ಪಿತ್ರೆಂದು ಸಂಪ್ರದಾಯ ಹೇಳುತ್ತದೆ. ದಕ್ಷಿಣ 
ಭಾರತ ಹಾಗೂ ಚಾಮರಾಜನಗರ ಜಲ್ಲೆಯಲ್ಲ ನಟರಾಜಮೂರ್ತಿ ಶಿಲ್ಪವನ್ನು ಕೆತಿ ಹೆಚ್ಚಾಗಿ 
ಪ್ರಚಾರಪಡಿಸಿದರು ಎಂದು ಸಹ ತಿಆದುಬರುತ್ತದೆ. ನಟರಾಜ ಶಿಲ್ಪ್ಲವಲ್ಲದೆ, ಹರಿಹರ, 
ಅರ್ಧನಾರೀಶ್ವರ, ಮಹಿಷಮರ್ಧಿನಿ ಮುಂತಾದ ಶಿಲ್ಪಗಳು ಕಂಡುಬರುತ್ತದೆ. ಬಾದಾಮಿ 
ಚಾಲುಕ್ಯರು ಹಾಗೂ ನಂತರ ಬಂದ ರಾಜರುಗಳ ಸ್ಪೂರ್ತಿ ನಡೆದು ಪಲ್ಲವನು ರಾಷ್ಟ್ರಕೂಟರು. 
ಚೋಳರು, ಪಾಂಡ್ಯರು, ಕಲ್ಯಾಣದ ಚಾಲುಕ್ಕರು. ಹೊಯ್ದಳರು, ವಿಜಯನಗರದ ಅರಸರು, 
ಮೈಸೂರು ಒಡೆಯರ್‌ ಇನ್ನೂ ಮೊದಲಾದವರು ಶಿವನ ಮೂರ್ತಿಯ ಶಿಲ್ಪ್ಲಗಳಗೆ ಹೆಚ್ಚನ 
ಪ್ರೇರಣಿ ನೀಡಿದರು.” 


92 


ಹೀಗೆ ಶಿವನ ಪೂಜೆಯು ಅಂಗರೂಪದ ಮತ್ತು ಮೂರ್ತಿ ರೂಪದಲ 
ಪ್ರಚಅತಗೊಂಡು ಶಿವನ ಜೊತೆಯಲ್ಲ ಅವನ ಶಕ್ತಿದೇವತೆಯಾದ ಪಾರ್ವತಿ, ಸ್ಥಂದ, ವೈಷ್ಣವ, 
ಗಣಪತಿ ಇವರಿಗೂ ಪೂಜೆ ಸಲ್ಪ್ಲಸುವ ಪದ್ಧತಿ ರೂಢಿಗೆ ಬಂದಿತು. ಅನಂತರದಲ್ಲ ಲಅಕುಮೀಶ 
ಮತ್ತು ಪಾಶುಪತರೆಂಬ ಎರಡು ಪಂತಹಳು ಹುಲ್ಲಕೊಂಡವು.  ಪಾಶುಪತರಿಗೆ 
ಕಾಳಾಮುಬರೆಂದು ಸಹ ಕರೆಯುತ್ತಾರೆ. ಲಾಕುಲ ಎಂಬ ಪಂಥದಲ್ಲ ದಂಡವನ್ನು ಹಿಡಿದು 
ಕುಳತ ಲಕುಅೀಶ ಎಂಬ ವ್ಯಕ್ತಿಯನ್ನು ಸೂಚಸುವುದಾಗಿರುತ್ತದೆ.*”  ಲಕುವೀಶನ 
ಮೂರ್ತಿಗಳನ್ನು ಕ್ರಿ. ಶ.70೦8ನೇ ಶತಮಾನದಲ್ಲ ನಿರ್ಮಾಣವಾದ ಪಟ್ಟದಕಲ್ಲು ಪ್ರದೇಶದ 
ಮಲ್ಪ್ಲಕಾರ್ಜುನನ ದೇವಾಲಯಗಳ ಗೋಡೆಗಳ ಮೇಲೆ ಕೆತ್ತಲಾಗಿದೆ.” ಕಾಳಾಮುಖರು ಒಬ್ಬ 
ಯತಿಯೆಂದು (ಸನ್ಯಾಸಿ) ಎಂದು ಪೂಜಸುತ್ತಾರೆ.5 ಈ ರೀತಿಯ ಶಿಲ್ಪಗಳನ್ನು ಹೊಯ್ಸಳ 
ಕಾಲದ ದೇವಾಲಯಗಳ ಇತ್ತಿ ಶಿಲ್ಪ್ಲಗಕಲ್ಲ ಕಾಣಬಹುದು. ಹೀಗೆ ಹತ್ತು. ಹಲವಾರು 
ವಿಷಯಗಕಲ್ಲ ಹೊಂದಿಕೊಂಡು ಹುಲ್ಲದ ಶೈವ ಧರ್ಮದ ದೇವಾಲಯಗಳು 
ಚಾಮರಾಜನಗರದಲ್ಲ ಕಂಡುಬರುತ್ತದೆ. ತಲಕಾಡಿನ ಗಂಗರ ಕಾಲದಿಂದ ವಿಜಯನಗರದ 
ಅರಸರು ಅಲ್ಲದೆ ಮೈಸೂರು ಒಡೆಯರ ಕಾಲದವರೆವಿಗೂ ಶೈವ ದೇವಾಲಯಗಳು 
ಕಂಡುಬರುತ್ತವೆ. ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಮಧ್ಯಕಾಲೀನ ಭಾರತದ 
ಕಲೆ ಮತ್ತು ವಾಸ್ತುವಿನ ಇತಿಹಾಸವನ್ನು ರಾಜರುಗಕ ಕಾಲವನ್ನು ಶೈವ ಸಂಸ್ಕೃತಿಯ ಒಂದು 
ಸುವರ್ಣ ಯುಗವೆಂದು ಕರೆಯಬಹುದು. ಕ್ರಿ.ಶ.85೦ ರಿಂದ 1275 ರ ವರೆಗಿನ ನಾನೂರಕ್ಸೂ 
ಹೆಚ್ಚು ವರ್ಷಗಳ ದೀರ್ಷಕಾಲದ ಆಳ್ವಕೆ ನಡೆಸಿದ ತಮಿಳುನಾಡಿನ ಚೋಳರು ನಿರ್ಮಿಸಿರುವ 
ಶಿವ ದೇವಾಲಯಗಳು ನೂರಾರು ಸಂಖ್ಯೆಯಲ್ಲ ಇಂದಿಗೂ ಉಳದು ಬಂದಿದೆ. ಶಿವ ಶಿಲ್ಪ 
ಹಾಗೂ ಶಿವ ದೇವಾಲಯಗಳನ್ನು ಪಲ್ಲವರ ಕಾಲದಲ್ಲಯೇ ಅಂದಿನ ಅರಸರು ನಿರ್ಮಿಸಿದರು. 
ಆದರೂ ಸಹ ಚೋಳರು ಶೈವ ದೇವಾಲಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿರುತ್ತಾರೆ. ಕ್ರಿ.ಶ.೨- 
10ನೇ ಶತಮಾನಗಳ ಕರ್ನಾಟಕದ ನೆಲದಲ್ಲ ನಡೆಸಿದ ತಮ್ಮ ಆಳ್ವಿಕೆಯ ಅವಧಿಂಯಲ್ಲ 
ನಿರ್ಮಿಸಿದ ನೂರಾರು ದೇವಾಲಯಗಳು ಇಂದಿಗೂ ಉದು ಬಂದಿದ್ದು, ಕರ್ನಾಟಕದ 
ನೆಲದಲ್ಲನ ಚೋಳರ ಪಿವದೇವಾಲಯಗಳನ್ನು ಮುಂದಿನ ಪರಿಚ್ಛೇದದಲ್ಲ ಪ್ರತ್ಯೇಕವಾಗಿ 
ಕಾಣಬಹುದು. 


ಚೋಳಕವಂಶದ ಪ್ರಾರಂಜಕ ಅರಸನಾದ ವಿಜಯಾಲಯ ಮತ್ತು ಆದಿತ್ಯರ 
ಕಾಲದಲ್ಲಿಯೇ ನಾವು ಶಿವ ದೇವಾಲಯಗಳ ಹೊಸ ಪರಂಪರೆಯನ್ನು ಕಾಣಬಹುದು. ಈ 
ಹಿನ್ನೆಲೆಯನ್ನು ಗಮನಿಸಿದರೆ. ಚಾಮರಾಜನಗರದಲ್ಲೂ ಸಹ ಕಾಣಬಹುದಾಗಿದೆ.*' ಚೋಳರು 
ಕರ್ನಾಟಕದಲ್ಲ ನೆಲೆಸಿದ್ದ ಕಾಲದಲ್ಲ ತಮ್ಮ ಆಗಮನಕ್ಷೆ ಮುಂಚಿನ ಗಂಗರ ಕಾಲದ ಅನೇಕ 


93 


ಅನೇಕ ಶಪಿವ ದೇವಾಲಯಗಳನ್ನು ಜೀರ್ನೋದ್ದಾರಗೊಳಸುವುದೇ ಅಲ್ಲದೆ ಅನೇಕ 
ದೇವಾಲಯಗಳಗೆ ಸುಭದವಾದ ಕಲ್ಪನ ವಾಸ್ತುಗಳನ್ನು ರಚಿಸಿರುವುದು ಕಂಡುಬರುತ್ತದೆ. 
ಕರ್ನಾಟಕದಲ್ಲ ಜೋಳ ಸಂಸ್ಕೃತಿಯ ಪಭಾವವು ಮೊದಲಗೆ ಮೊದಲನೆಯ ರಾಜರಾಜನ 
ಕಾಲದಿಂದ ಪ್ರಾರಂಭವಾಗುವುದೆಂದು ಅನೇಕ ವಿದ್ದಾಂಸರು ಅಭಿಪ್ರಾಯಪಟ್ಪದ್ದಾರೆ. ಒಬ್ದಾರೆ 
ಚೋಳರ ಕಾಲದ ಕರ್ನಾಟಕದಲ್ಲನ ಶೈವ ಸಂಸ್ಕೃತಿಗೆ ದ್ರಾವಿಡ ವಾಸ್ತುವಿನ ಹೊಸದೊಂದು 
ಆಯಾಮವು ದೊರೆತು ಅನೇಕ ಶಿವ ದೇವಾಲಯಗಳು ನಿರ್ಮಿತವಾಗಿದೆ. ಚೋಳರ ಕಾಲದಲ್ಲ 
ಅನೇಕ ಶಿವ ಶಿಲ್ಪ್ಲಗಕು ಸಹ ಕಂಡುಬಂದು ಕರ್ನಾಟಕದ ಶೈವ ಸಂಸ್ಕೃತಿಯು 
ಶ್ರೀಮಂತಗೊಂಡಿರುವುದು ಸಷ್ಟವಾಗುತ್ತದೆ. ಚೆನ್ನರಾಯಪಟ್ಟಣ ತಾಲ್ಲೂಕಿನಲ್ಲ ಆಜ್ವಕೆ ನಡೆಸಿದ 
ರಾಜಮನೆತನಗಳ ಕಾಲದಲ್ಲ ಶೈವ ಸಂಸ್ಕೃತಿಯು ಉಚ್ಛಾಯ ಸ್ಲಿತಿಯಲ್ಪದ್ದ ಅಂಶವನ್ನು ಆ 
ಕಾಲದ ಅನೇಕ ದೇವಾಲಯಗಳು ಮತ್ತು ವಾಸ್ತುಶಿಲ್ಪಗಳು ಸ್ರಷ್ಟಪಡಿಸುತ್ತದೆ. ಶೈವ ಧರ್ಮವು 
ಉಚ್ಛಾಯ ಸ್ಥಿತಿಯಲ್ಲರುವುದು ವ್ಯಕ್ಷವಾಗುವುದರಲ್ಲದೆ ಇದರ ಬಹುಪಾಲು ದೇವಾಲಯಗಳು 
ಕೇವಲ ಶಿವನದೇ ಆಗಿದೆ ಎಂಬುದು ಗಮನೀಯ ಸಂಗತಿ. ಅಲ್ಲದೆ ಇಂತಹ ದೇವಾಲಯಗಳು 
ಮೂಲಸ್ಥಾನದಲ್ಲ ಕೇವಲ ಶಿವನ ಅಂಗವನ್ನು ಮಾತ್ರ ಹೊಂದಿರುತ್ತದೆ. 


ಶಿವ ದೇವಾಲಯಗಕಲ್ಲ ಕಂಡುಬರುವ ಇತರ ಕೆಲ ಜನಪ್ರಿಯ  ಶಿಲ್ಪಗಳಾದ 
ಉಮಾಮಹೇಶ್ವರ  ಕಲ್ಯಾಣಸುಂದರ,  ರಾಮನಾನುಗ್ರಹ, ಚಂದ್ರಶೇಖರ, ಹರಿಹರ, 
ಅರ್ಧನಾರೀಶ್ವರ, ಮುಂತಾದ ಸೌಮ್ಯ ಶಿವರೂಪಗಳು ಮಾತ್ರವಲ್ಲದೆ ವೀರಭದ., ಕಾಲಭ್ಯೆರವ, 
ಕಾಲಾರಿ, ಗಜಾರಿ, ತಿಪುರಾಂತಕ ಮುಂತಾದ ರದ (ಉದಗ್ರ) ರೂಪದ ಶಿಲ್ಪಗಳು ಕಂಡುಬರುತದೆ. 
ಇವುಗಳ ಹಿನ್ನೆಲೆಯಲ್ಲ ತತ್ವ ಸಿದ್ದಾಂತ ಮತ್ತು ಸಾಮಾಜಕ ಆಶಯಗಳೂಂದಿಗೆ ಆಯಾ ಕಾಲದ 
ಕಲಾವಂತಿಕೆ ಬೆಳವಣಿಗೆಯು ಶಿಲ್ಪಗಳ ಮೂಲಕ ಅಭವ್ಯಕ್ತವಾಗಿದೆ. ಒಟ್ಟನಲ್ಲ ಹರಪ್ರ್ತ ಮತ್ತು 
ವೈದಿಕ ಸಂಸ್ಕೃತಿಗಳ ಮಿಲನದಿಂದ ಉದಲಖುಸಿದ ಹಿಂದೂ ಎನ್ನಬಹುದಾದ ಧಾರ್ಮಿಕ 
ಪರಂಪರೆಯಲ ಶಿವನು ಅಂಗರೂಪದಿಂದ ಹಿಡಿದು ಮಾನುಷ  ಶಿಲ್ಪಗಳವರೆಗೆ 
ವಿಕಾಸವಾಗಿರುವುದರ ಜೊತೆಗೆ ಬಷ್ಟಅಂಗ ರೂಪದಲಿಯೂ ಕಾಣಿಸಿಕೊಂಡು ಶೈವ 
ಸಂಸ್ಕೃತಿಯು ಚೆನ್ನರಾಯಪಟ್ಟಣ ಪ್ರದೇಶದ ಪ್ರಾಂತ್ಯದಲ್ಲೂ ಬೆಳದು ಮೈಗೂಡಿಸಿಕೊಂಡೇ 
ಮುಂದುವರೆದಿರುವುದೂ ಪ್ರಸ್ತುತ ಶಿಲ್ಪ್ಲಗಕ ಹಿನ್ನೆಲೆಯಲ್ಲ ಪ್ರಷ್ಟವಾಗಿ ಕಾಣಬರುತ್ತದೆ. 
ಚಾಮರಾಜನಗರ ಪಟ್ಟಣದಲ್ಲಿಯೇ ಹಲವಾರು ಶೈವ ದೇವಾಲಯಗಳವೆ. ಅವುಗಳ 
ಮುಖ್ಯವಾದವುಗಳು. ಚಾಮರಾಜೇಶ್ವರ, ವೀರಭದ್ರೇಶ್ವರ. ಭುಜಭದ್ರೇಶ್ವರ. ಭುಜಅ೦ಗೇಶ್ವರ. 
ಸಿದ್ದೇಶ್ವರ ಇನ್ನೂ ಮೊದಲಾದವು ಪ್ರಮುಖವಾಗಿ ಶಿಲ್ಪಗಳವೆ. ಶೈವ ಪರಂಪರೆಗೆ ಪೂರಕವಾಗಿ 
ಚೆನ್ನರಾಯಪಟ್ಟಣ ಪ್ರದೇಶದಲ್ಲ ಪ್ರಾಚೀನ ಕಾಲದ ಶೈವ ಮಠಗಕು ಸಹ ಕಂಡುಬರುತ್ತವೆ. 


94 


ಇಲಯ ಪವಿತ್ರ ಕ್ಷೇತದಲ್ಪ 


ಖಲ 


ಶ್ರೀ ಮಾದೇಶ್ರರನು ಅಂಗ ರೂಪದಲ್ಪದ್ದು, ಸರ್ವಜನರ ದುಃಖ 
ನಿವಾರಕನಾಗಿದ್ದಾನೆ. ಶ್ರೀಕ್ಷೇತ್ರಕ್ಷೆ ಬಹಕ ಹಿಂದಿನ ಕಾಲದಿಂದಲೂ ರಾಜಮಹಾರಾಜರೂ 
ತಪಸ್ಥಿಗಕು. ಜಂಗಮರು ಪಾಮರರು. ಗುರುಅಂಗ ಜಂಗಮದ ದರ್ಶನವು ಪಾವಿತ್ರ ತೆಯನ್ನು 
ಹೆಚ್ಚಿಸಿರುವುದು ಕಂಡುಬರುತ್ತದೆ. ಈ ಕ್ಷೇತ್ರದಲ್ಲರುವ ಶ್ರೀ ಮಾದೇಶ್ವರ ಅಂಗ ದರ್ಶನ 
ಮಾಡಿದವರಿಗೆ ದ್ವಾದಶ ಅಂಗಗಳ ದರ್ಶನದಷ್ಟೇ ಪಾವಿತ್ರ ತೆ ದೊರೆಯುತ್ತದೆ ಎಂಬ ನಂಬಕೆ 
ಇದೆ. 


ಒಟ್ಬ್ಟಾರೆಯಾಗಿ ಹೇಳುವುದಾದರೆ ಶೈವ ಪರಂಪರೆಯ ಸಂಸ್ಕೃತಿಯು ಚೆನ್ನರಾಯಪಟ್ಟಣ 
ತಾಲ್ಲೂಕಿನ ಪ್ರದೇಶದಲ್ಲ ಕಂಡುಬರುತ್ತದೆ. ಅಲ್ಲದೆ ಶೈವ ಪರಂಪರೆ ಪೂರಕವಾದ ಶಿಲ್ಪಗಳು ಸಹ 
ಸಾಕಷ್ಟು ಸಂಖ್ಯೇಯಲ್ಲ ಕಂಡುಬರುತ್ತದೆ. 


ವೈಷ್ಣವ ಧರ್ಮ 


ಹಿಂದೂ ಧರ್ಮದಲು ವೈಷ್ಣವ ಧರ್ಮವು ಪ್ರಾಚೀನ ಭಾರತದ ಧರ್ಮಪಂಗಡಗಕಲ್ಲ 
ಇದು ಸಹ ಒಂದು ವೈಷ್ಣವ ಧರ್ಮದ ಮೂಲ ಪುರುಷ ವಿಷ್ಣುವಾಗಿದ್ದು. ಇವನು ದೇವಕಾಲದ 
ದೇವತೆಯೆಂದು ಒಪ್ಪಿಕೊಳ್ಳಲಾಗಿದೆ. ವಿಷ್ಣು ಎನ್ನುವ ಮಾತಿಗೆ ಹರಡಿಕೊಳ್ಳುವುದು. 
ಆವರಿಸಿಕೊಳ್ಳುವುದೇ ವಿಷ್ಠುವಿನ ವೈಶಿಷ್ಟ್ಯ ವಿಷ್ಣುವು ತನ್ನ ಮೂರು ಹೆಜ್ಜಿಗಳಂದ 
ಮೂರುಲೋಕಗಳನ್ನು ಆವರಿಸಿಕೊಂಡ ಎಂಬ ವಿಷಯಕ್ಕೆ ಖಯದ್ದೇದದಲ್ಲ ಕಂಡುಬರುತ್ತದೆ. 
ಖದ್ದೇದದಲ್ಲ ವಿಷ್ಣುವಿನ ಉಲ್ಲೇಖ ನ್ರಷ್ಟವಾಗಿ ಸಿಗುತ್ತದೆ. ಆಗಲೇ ವಿಷ್ಣು ಒಬ್ಬ ದೇವನೆಂದು 
ಒಪ್ಪಿಕೊಂಡಿರುವುದು ಸ್ರಷ್ಟವಾಗುತ್ತದೆ.”” ಹಾಸನ ಜಲ್ಲೆಯ ಹಲ್ಕಡಿ ಎಂಬ ಗ್ರಾಮದಲ್ಲ ಕನ್ನಡ 
ಭಾಷೆಯ ಅತ್ಯಂತ ಪ್ರಾಚೀನ ಹಲ್ಯಡಿ ಶಾಸನವು ಕ್ರಿ.ಶ.45೦ರ ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ 
ಪ್ರಾರಂಭವಾಗುತ್ತದೆ. ಜಯತಿ ಶ್ರೀ ಪರಿಷ್ಠಜ ಶ್ಯಾರ್ಞ (ಮಾನ್ಯತೆ) ರಚ್ಛುತಃ 
ದಾನವಾಕೋಯುಗಾನ್ನಾಗ್ನಿೀ (ಶಿಷ್ಕಾನಾಸ್ತು) ಸುದರ೯ನ್‌ ವೈಷ್ಣವ ಧರ್ಮವು ದಕ್ಷಿಣ 
ಭಾರತವನ್ನು ಕಿ.ಶ.ಪೂರ್ವದಲ್ಲಯೇ ಪ್ರವೇಶಿಸಿತು ಎಂದು ನಾನ್‌ಘಾಟ್‌ ಶಾಸನದಿಂದ 
ತಿಅದಬರುತ್ತದೆ. ಶಿವನಿಗೆ ಒಂದು ಪೌರಾಣಿಕತೆ ಇರುವಂತೆ ಹಿಂದೂ ಧರ್ಮದಲ್ಪ ವಿಷ್ಣುವಿಗೂ 
ಒಂದು ಪೌರಾಣಿಕ ಇತಿಹಾಸವುಂಟು. ವಿಷ್ಣುವಿನಲ್ಲರುವ ಅಚಲವಾದ ಭಕ್ತಿಯೇ 
ಭವಸಾಗರದಿಂದ ಭಕ್ತನನ್ನು ಮುಕ್ತ ಮಾಡುತ್ತದೆ ಎಂದು ವೈಷ್ಣವ ಧರ್ಮ ಹೇಳುತ್ತದೆ. ಈ 
ಧರ್ಮದಲ್ಲಿ ಯಖಜ್ಞಕ್ಷೆ ಅಗ್ರಸ್ಥಾನವಿದ್ದು, ಏಕದೇವೋಪಾಸನ ಮತ್ತು ಅಚಲವಾದ ಭಕ್ತಿ ಇವೆರಡೂ 
ಈೇ ಧರ್ಮದ ವೈಶಿಷ್ಠಗಳು. ಈೇ ಧರ್ಮವು ಅಭವೃದ್ಧಿ ಹೊಂದುತ್ತಾ ನಾರಾಯಣ ಎಂಬ 
ಕಲ್ಪನೆಯನ್ನು ಮೈಗೂಡಿಸಿಕೊಂಡಿದೆ." ಕರ್ನಾಟಕದಲ್ಲ ಆಳ್ವಕೆ ನಡೆಸಿದ ಅನೇಕ ರಾಜ- 


95 


ಮಹಾರಾಜರುಗಳ ಮನೆತನಗಳು ವೈಷ್ಣವ ಧರ್ಮಾವಲಂಜಗಳಾಗಿದ್ದು. ಬಾದಾಮಿ ಚಾಲುಕ್ಯರ 
ದೊರೆ ಮಂಗಳೇಶನು ಬಾದಾಮಿಯಲ್ಲ ಸುಪ್ರಸಿದ್ದವಾದ ಗುಹಾಂತರ ದೇವಾಲಯಗಳನ್ನು 
ಕೊರೆಸಿದನೆಂದು ಕ್ರಿ.ಶ.5786 ರ ಶಾಸನದಿಂದ ತಿಆದುಬರುತ್ತದೆ.*” ಕರ್ನಾಟಕದ ನಾನಾ 
ಭಾಗಗಕಲ ರಾಮಾನುಜಾಚಾರ್ಯರ ಕಾಲದಲಿ ನೂರಾರು ವೈಷ್ಣವ ದೇವಾಲಯಗಳು 
ನಿರ್ಮಾಣಗೊಂಡವು. ಕರ್ನಾಟಕದಲ್ಲೂ ಸುಮಾರು ಕ್ರಿ. ಶಕದ ಆರಂಭದಲ್ಲಯೇ ವೈಷ್ಣವ ಮತದ 
ಪಚಾರವಾಗಿದ್ದಿರಬೇಕು ಕೆಲವೊಂದು ಶಾಸನಗಳಲ್ಲೂ ವಿಷ್ಣುವಿನ ಪ್ರಾರ್ಥನೆಯೊಂದಿಗೆ 
ಪ್ರಾರಂಭವಾಗುತ್ತದೆ." ವಿಷ್ಣುವಿನ ಅವತಾರಗಕಲ್ಲ. ಬಹುಜನಪ್ರಿಯ ದೇವನಾದ ಶ್ರೀರಾಮನ 
ದೇವಾಲಯಗಳು ಕಂಡುಬರುತ್ತವೆ. ಇವುಗಳನ್ನು ಸಹ ಶಾಸನಗಳು ತಿಅಸುತ್ತವೆ." 
ಶ್ರೀರಾಮಾನುಜಾಚಾರ್ಯರು ಕರ್ನಾಟಕದ ಮಣ್ಣಿನ ಮೇಲೆ ಕಾಲವಾಗುವುದಕ್ಕೆ ಮೊದಲೇ 
ತಮಿಳುನಾಡಿನ ಆಳ್ಸಾರುಗಳ ಶ್ರೀ ವೈಷ್ಣವ ಧರ್ಮದ ಪ್ರಭಾವವಾಹಿನಿಯು ಇಲ್ಪಗೆ ಹರಿದು 
ಬಂದಿದ್ದಿತು ಎಂಬುದು ಶಾಸನಗಳಂ೦ದ ತಿಆದುಬರುತ್ತದೆ. ರಾಮಾನುಜರಿಂದ ಶ್ರೀ ವೈಷ್ಣವ 
ಧರ್ಮವು ಒಂದು ಸ್ಪಷ್ಟವಾದ ರೂಪವನ್ನು ಪಡೆಯುತು. ಇದು ಸಾರಾವಾಯುತ ಹಿನ್ನೆಲೆಯನ್ನು 
ಹೊಂದಿದೆ. ಇದು ಸಂಪೂರ್ಣವಾಗಿ ಭಗವಂತನಾದ ವಿಷ್ಣುವಿಗೆ ಶರಣಾಗುವ ತತ್ತವನ್ನು 
ಆಧಾರವಾಗಿ ಹೊಂದಿದೆ. ರಾಮಾನುಜರಿಗಿಂತ ಹಿಂದಿನ ವೈಷ್ಣವ ಮತ ಶದ್ದೆಯಿಂದ ಶೇ 
ಪರಿಕಲ್ಪನೆಯು ಬೆಳವಣಿಗೆಗೆ ಬಂದಿತ್ತು. 


ಕರ್ನಾಟಕಕ್ಕೆ ಆಚಾರ್ಯ ರಾಮಾನುಜಾಚಾರ್ಯರ ಹಾಗೂ ಶ್ರೀ ವೈಷ್ಣವ ಮತದ 
ಪ್ರವೇಶವು ಹೊಯ್ದಕರ ಕಾಲದಲ್ಲ ಹೆಚ್ಚು ಹೆಚ್ಚು ಆರಂಭವಾಲಯುತು. ರಾಜಮನೆತನದವರು 
ಆಶ್ರಯ ಪಾಲನೆಗಳನ್ನು ಪಡೆದುದು ಮಾತ್ರವಲ್ಲದೆ. ಧರ್ಮಕ್ಷೆ ಪ್ರೋತ್ಸಾಹವನ್ನು ನೀಡಿದರು. 
ಆಚಾರ್ಯ ರಾಮಾನುಜರು ಪ್ರತಿಪಾದಿಸಿದ ದರ್ಶನಕ್ಕೆ ವಿಶಿಷ್ಠಾದ್ಣೈತವೆಂದೂ ಅವರು ಸ್ಥಾಪಿಸಿದ 
ಮತ ಸಂಪ್ರದಾಯಕ್ಷೆ ಶ್ರೀ ವೈಷ್ಣವಮತವೆಂದೂ ಕರೆಯಲಾಗಿದೆ. ಅವರ ಮತವನ್ನು ಶ್ರೀವೈಷ್ಣವ 
ಮತ ಎಂದು ಕರೆಯಲು ಎರಡು ಕಾರಣಗಳುಂಟು. ಮಹಾವಿಷ್ಣು ಆ ಮತದವರ ಮುಖ್ಯ 
ಆರಾಧ್ಯ ದೇವತೆ ಎಂಬುದು ಮೊದಲನೆಯ ಕಾರಣ. ಪರ್ವಕಾಲದಲ್ಪಯೂ ವಿಷ್ಣುವು ತನ್ನು 
ಕಾಂತೆಯಾದ ಪ್ರೀ ಅಥವಾ ಲಕ್ಷಿ ಯೊಡನೆ ಕೂಡಿರುತ್ತಾನೆ ಎಂಬುದು ಎರಡನೆಯ ಕಾರಣ. 
ಶ್ರೀ ವೈಷ್ಣವ ಧರ್ಮದಲ್ಲಿ ಲಕ್ಷಿಗೆ ಅತ್ಯಂತ ಗಣ್ಯ ಸ್ಥಾನವುಂಟು. ಗುರುಪರಂಪರೆಯಲ್ಲ ಅವಳು 
ಮೊದಲನೆಯವಳಕು ಪ್ರಾಚೀನ ಇತಿಹಾಸವುಳ್ಳ ಪಂ೦ಥವೆಂದರೆ ವೈಷ್ಣವ ಪಂಥ. ಕರ್ನಾಟಕದಲ್ಲ 
ಹರಿಹರನನ್ನು ಒಂದೇ ಮೂರ್ತಿಯಲ್ರ್ಲ ಏಕೀಕರಿಸುವ ಶಿಲ್ಪ ನಿರ್ಮಾಣಗಳ ಮುಖಾಂತರ ಶೈವ 
ಹಾಗೂ ವೈಷ್ಣವ ಪಂಥಗಳ ನಡುವೆ ಸಾಮರಸ್ಯವನ್ನು ಸಾಧಿಸಲಾಗಿತ್ತು. ಜನಪ್ರಿಯ ದೇವನಾದ 
ಕೃಷ್ಣನನ್ನು ವಿಷ್ಣುವಿನೊಂದಿಗೆ ಸಮೀಕರಿಸುವುದರಿಂದ ವೈಷ್ಣವ ಪಂಥ ಭಾರತದಲ್ರ 


96 


ಬೆಕೆಯತೊಡಗಿತು. ಕ್ರಿ.ಪ.೭ನೆಯ ಶತಮಾನದ ವೇಳೆ ಪ್ರಚಅತಗೊಂಡಿತು. ಸಮುದ್ರಗುಪ್ತನ 
ಮಗ ಎರಡನೆಯ ಚಂದಗುಪುನು (376-414)ರ ಕಾಲಮಾನದಲ್ರೂ ಗುಪ್ಪಚಕ್ರವರ್ತಿಗಳು 
ವೈಷ್ಣವ ಪಂಥದ ಪ್ರತಿಪಾದಕರಾಗಿದ್ದರು. ಇದನ್ನು ಹಿಂದೂಸ್ಥಾನ ದಕ್ಷಿನಾಪಥ ಮತ್ತು ದಕ್ಷಿಣ 
ಭಾರತದ ಅನೇಕ ರಾಜಮನೆತನದವರು ಅನುಸರಿಸಿದರು. ಗುಪ್ರುಯುಗದಲ್ರ್ಲ ವೈಷ್ಣವ ಧರ್ಮ 
ವಿಷ್ಣುವಿನ ಅವತಾರಗಳ ಪೂಜೆಯುಂದಾಗಿ ಹೆಚ್ಚು ಜನಪ್ರಿಯತೆ ಪಡೆಯುತು. ಮಧ್ಯಕಾಲೀನ 
ಯುಗದಿಂದ ಸಾರ್ವತ್ರಿಕವಾಗಿ ಮತ್ತ, ಕೂರ್ಮ, ವರಾಹ, ವಾಮನ, ನರಸಿಂಹ, ಪರಶುರಾಮ. 
ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಲ ಇದನ್ನು ಮುಖ್ಯವಾಗಿ ಪರಿಗಣಿಸಲಾಗಿದೆ. 


ಕ್ರಿ.ಶ. 6-7ನೇ ಶತಮಾನದಲ್ಲ ತಮಿಳುನಾಡಿನ ಆಳ್ಷಾರರು ವೈಷ್ಣವ ಧರ್ಮವನ್ನು ಹೆಚ್ಚು 
ಪ್ರಚಾರಕ್ಕೆ ತಂದರು. ಆಳ್ಜಾರರು ಬರೆದ ಪ್ರಬಂಧಗಳಗೆ ತಮಿಆನ ವೇದಗಕಂಬ ಹೆಸರಿದೆ. 


ಪೋಯ. ಪೊದಮ್‌. ಪೆಯ್‌, ತಿರುವಶ್ಯೈ, ನಮ್ಯಾಳ್ವಾರ್‌. ಕುಲಶೇಖರ, ಪರಿಯಾಳ್ಞರ್‌. ಗೋದ 
(ಅಂಡಾಳ್‌) ತೊಂಡಂಡಿಪ್ಲೊತಿ, ತಿರುಮಂಗ್ಯೆ, ಆಳ್ಸಾರರುಗಳು ಪ್ರಮುಬರು. 


ಕ್ರಿ.ಶ.14ನೇ ಶತಮಾನದ ಕೊನೆಗೆ ಶ್ರೀವೈಷ್ಣವ ಮತ ಹೊಡೆದು ವಡಗಲೆ ಮತ್ತು 
ತೆಂಗಲೆಯಾಗಿ ವಿಭಾಗವಾದವು. ಧಾರ್ಮಿಕ ವಿಧಿವಿಧಾನಗಳಲ್ಲ ಹಾಗೂ ಪೂಜಾ ವಿಧಾನದಲ್ಲ 
ಭನ್ನಾಭಿ ಪ್ರಾಯ ಮಾಡಿದುದೇ ಇದರ ಇಬ್ಬ್ಭಾಗಕ್ಕೆ ಕಾರಣವಾಲುತು. 13ನೆಯ ಶತಮಾನದ 
ಕೊನೆಯಲ್ಲ ಕರ್ನಾಟಕದಲ್ಲ ದಾಸಪಂಥ ಪ್ರಾರಂಭವಾಯುತು. ಕೃಷ್ಣನನ್ನು ಆರಾಧ್ಯ 
ದೈವನನ್ನಾಗಿ ಮಾಡಿಕೊಂಡ ಈ ಪಂಥ ಕೀರ್ತನೆಗಳ ಮೂಲಕ ಧರ್ಮ ಪ್ರಚಾರ ಕಾರ್ಯವನ್ನು 
ಕೈಗೊಂಡಿತು. ಇದರಲ ಪುರಂದರದಾಸ, ಕನಕದಾಸ, ಗೋಪಾಲದಾಸ, ವಿಜಯದಾಸ 
ಪಮುಖರು ಗುರುಗಕ ಮೂಲಕ ದೀಕ್ಷೆಯನ್ನು ಪಡೆದು ಹರಿನಾಮ ಕೀರ್ತನೆಯನ್ನು 
ಮಾಡುವುದು ಇವರ ಮುಖ್ಯ ಉರಿಯಾಗಿತ್ತು. ಕ್ರಿ.ಶ.18ನೆಯ ಶತಮಾನದವರೆಗೆ ಈ ಪಂಥ 
ಉಚ್ಛಾಯ ಸ್ಥಿತಿಯಲ್ಲತ್ತು. ಮಧ್ಯಕಾಲೀನ ಸಮಯದಲ್ಲೂ ವಿವಿಧ ಪ್ರದೇಶಗಳ ಜನಸಾಮಾನ್ಯರೂ 
ವಿಷ್ಣುವಿನ ಭಕ್ತರಾಗುವಂತೆ ಪ್ರಚೋದನೆ ನಡೆದವು. 


ಕರ್ನಾಟಕದಲ್ಲ ಕ್ರಿ.ಶ. ಕಾಲದ ಆದಿಶತಕಗಳಂದಲೇ ವೈಷ್ಣವ ಧರ್ಮವು ಪಚಲಅತವಿತ್ತು 
ಎಂಬ ಸಂಗತಿ ಕ್ರಿ.ಶ.1117 ರಲ್ಲ ರಾಮಾನುಜಾಚಾರ್ಯರ ಬೋದನೆಗಳ೦ದ ಪ್ರೇರೇಪಿಸಲ್ಪಟ್ಟ ಸಪ್ತ 
ಮುದ್ಧಾಂಕಿತವಾಗಿ ಜಟ್ಟದೇವನು ಶ್ರೀವೈಷ್ಣವ ಮತಾವಲಂಜಯಾದನು. ತನ್ನ ಹೆಸರನ್ನು 
ವಿಷ್ಣುವರ್ಧನನೆಂದು ಬದಲಾಯುಸಿಕೊಂಡನು. ತಮಿಳುನಾಡಿನ ಹರಡಿದ ಭಕ್ತಿಪಂಥದ 
ಪವಾಹದ ಅಂಶವೇ ಅದು. ಉತ್ತರ ಕದಂಬರ ಕ್ರ.ಶ.10೨5ರಲ್ರ ದೇವದೇವ ಮಹಾರಾಜ 


ಕದಂಬರ ಅರಸುಗಕೇ ಬೇಲೂರು ಶಾಶನದ ಪ್ರಕಾರ ದಯಸಿಂಹನೃಪ ಹಾಗೂ ಆತನ ತಾಯ 


97 


ಅರಸಿಮೇಜಲದೇವಿ ಇವರು ಹಾರುವ ಬೇಲುಹೂರಲ್ಲ ವಾಸುದೇವನಿಗೆ ದೇವಾಲಯವನ್ನು 
ಕಟ್ಟಸಿ ಅಲ್ಲಗೆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ದೇವಾಲಯದಲ್ಲ ಶ್ರೀ ಕಾರ್ಯಕ್ಕೆಂದು 


ಟ 
ದತ್ತಿಬಟ್ಟರು."“ 


ಕ್ರಿ.ಶ.181ರ ಚೆನ್ನರಾಯಪಟ್ಟಣ ಶಾಸನದಲ್ಲ ಹೊಯ್ದಕ ಮಂತ್ರಿ ಮಾಚಿರಾಜನು 
ಶಾಂತಲದೇವಿ ಶಾಂತಲೇಶ್ವರ ದೇವರ ಪ್ರತಿಷ್ಠೆ ಮಾಡಿಸಿ ರೇಚಶಕ್ತಿ ಮಗ ಶಾಂತಿಶಕ್ತಿಗೆ 
ಭೂಮಿದಾನ ಮಾಡಿದ ವಿಚಾರ ತಿಆದುಬರುತ್ತದೆ. ಇವರ ಶಿಷ್ಯ ಕಲ್ಯಾಣ ಶಕ್ತಿ ಕಲಅದೇವ 
ದೇವಸ್ಥಾನದ ಆಚಾರ್ಯ ಎಲ್ಲಾ ಗೌಡ ಪ್ರಜೆಗಳು ದೇವರ ಸೇವೆಗೋಸ್ಟರ ಎಣ್ಞೆಗಾಣ 
ದೀಪಸ್ತಂಭ ದಾನ ನೀಡಿದ್ದಾರೆ. 191 ರ ತಕಲೂರು ಶಾಸನದಲ್ಲ ಸಂಕಣ್ಣನಮು ಚನ್ನಕೇಶವ 
ದೇವಾಲಯವನ್ನು ಕಟಸಿ ಅದರ ಪ್ರತಿಷ್ಠಾಪನೆಯನ್ನು ಮಾಡಿಸಿದನು. ಮಹಾಪ್ರಧಾನ 
ಚಂದಮೌಆಯಣ್ಣನು ೨ ಗದ್ಯಾಣಗಳನ್ನು ದೇವಾಲಯಕ್ಕೆ ದಾನವಿತ್ತನು. ಒಂದು ಮರ 
ಪಂಡಿತನಹಳ್ಳ ಶಾಸನದಲ್ಲ ಮೊದಲದೇವಿ ಲಕ್ಷ್ಮೀನಾರಾಯಣ ದೇವಾಲಯ ಪ್ರತಿಷ್ಠಾಪಿಸಿದ್ದನ್ನು 


ತಿಆಸುತ್ತದೆ. 


1252 ರಲ್ಲ ಅಗ್ರಹಾರ ಬೆಳಕಗುಅ ಶಾಸನದ ಪ್ರಕಾರ ಕೇಶವ ದೇವರ ಸೇವೆಗೋಸ್ಥರ 
ತಗಡೂರು ಗ್ರಾಮಗಳನ್ನು ಪಡೆದುಕೊಂಡ ವಾರ್ಷಿಕವಾಗಿ 4೦ ಗದ್ಯಾಣಗಳನ್ನು ಕೊಟ್ಟ ಬದ್ಗೆ 
ತಿಆಸುತ್ತದೆ. ಕ್ರಿ.ಶ 139ರ ಆನೆಕೆರೆ ಶಾಸನದಲ್ರ ಲಬಣ್ಣವುಡೆಯರ ನಿರೂಪದ ಮೇರೆಗೆ 
ರಾಯುಪೆಟ್ಟಯು ಚನ್ನಕೇಶವ ದೇವರ ಎಣ್ಣೆ ದೀಪಕೋಸ್ಥರ ಧನ ದಾನವನ್ನು ನೀಡಿದನು. 
1435 ರ ಎರಡನೇ ದೇವರಾಯನ ಕಾಲದ ನುಗ್ದೇಹಳ್ಳ ಶಾಸನದಲ್ಲ ನರಸಿಂಹ 
ದೇವಾಲಯದ ಕೆಲವು ವಿರ್ರಹಗಳಗೆ ಸಂಪ್ರೋಕ್ಷಣಿಯನ್ನು ಮಾಡಿದ ವಿಷಯವಿದೆ. 


ಮೂರನೇ ವಿರೂಪಾಕ್ಷ ಕ್ರಿ.ಶ.1472 ರಲ್ಲ ಅನುಗವಳ್ಳ ಶಾಸನದಲ್ಲ ತಿರುಮಲ ದೇವರ 
ಅಮೃತಪಡಿಗೆ 10 ಗದ್ಯಾಣಗಳನ್ನು ಎಳೆಯ ಪೆರುಮಾಕದಾಸರು ಅಶೇಷ ಮಹಾಜನಗಳು 
ದಾನ ನೀಡಿದ ವಿವರವಿದೆ. ಕ್ರಿ.ಶ.1478ರ ಚನ್ನರಾಯಪಟ್ಟಣ ಶಾಸನದಲ್ಲ ಮಲೆಯನಾಯಕನ 
ಮಗ ಬೊಮ್ಮೆಯನಾಯಕನು ಕೊಳತೂರು ಅಅಯಾಸ್‌ ಅಮೃತಪುರದ ಪ್ರಸನ್ನ ಕೇಶವ 
ದೇವರ ಸೇವೆಗೋಸ್ಸರ ನಿಗದಿಪಡಿಸಿದ ಭೂಮಿಯನ್ನು ಕೊಂಡು ದಾನ ನೀಡಿದ ವಿಚಾರವಿದೆ. 
ಚೆನ್ನರಾಯ ಪಟ್ಟಣ ತಾಲ್ಲೂಕಿನ ಅಗ್ರಹಾರ ಬೆಳಗುಆಅ ಗ್ರಾಮದ ಶಾಸನದ ಪ್ರಕಾರವಾಗಿ 
ವೀರಬಲ್ಲಾಕ ದೇವನ ಮಹಾ ಪಧಾನಿಯೂ ಬಾಹತ್ತರ ನಿಯೋಗಾಧಿಪತಿಯು ಆದ 
ಕೇಶಿರಾಜನು ನಿರ್ಗುಂದ ನಾಡಿನ ಪಂಜಾಡಿಯ ಬೆಳಅಯನ್ನು ಕೇಶವಪುರವೆಂಬ ಹೆಸರಿನ 
ಅಗ್ರಹಾರವನ್ನು ಮಾಡಿದನೆಂದು ಶಾಸನ ತಿಆಸುತ್ತದೆ. 


98 


ಜೈನಧರ್ಮ 


ಪ್ರಾಚೀನ ಪ್ರಮುಖ ಧರ್ಮಗಳ ಒಂದಾದ ಜೈನಧರ್ಮಕ್ಕೆ ಕರ್ನಾಟಕದಲ್ಲ ತಲಕಾಡಿನ 
ಗಂಗರ ದೊರೆಗಳ೦ದ ರಾಜಾಶ್ರಯ ದೊರೆತಿರುವುದರಿಂದ ಅವರ ಕಾಲದಲ್ಲ ಚೆನ್ನರಾಯಪಟ್ವಣ 


ತಾಲ್ಲೂಕಿನ ಜೈನ ಬಸದಿಗಳು ನಿರ್ಮಿಸಲ್ಪಟ್ಟವೆ. 


ಪ್ರಾಚೀನ ಕರ್ನಾಟಕದಲ್ಲಿ ಜೈನಧರ್ಮವು ಒಂದು ಪ್ರಬಲ ಧರ್ಮವಾಗಿತ್ತು." 
ಜೈನಧರ್ಮವು ಕಿಸಪೂರ್ವದಲ್ಲಯೇ ಉತ್ತರ ಭಾರತದಿಂದ ಕರ್ನಾಟಕಕ್ಷೆ ಬಂದು ಒಂದು ಹೊಸ 
ಪಂಥವನ್ನು ಸ್ಥಾಪಿಸಿತು. ಅಲ್ಲದೆ ಒಂದು ಸಾವಿರ ವರ್ಷಗಳವರೆಗೆ ಒಂದು ಪಬಲ ಪಂಥವಾಗಿ 
ಬೆಳೆಯಿತು. “” ತದನಂತರ ಜೈನರಲ್ಲ ಪ್ರಮುಖವಾಗಿ ಶ್ಲೇತಾಂಬರ ಮತ್ತು ದಿಗಂಬರ ಎಂಬ 
ಎರಡು ಪಂಥಗಳು ಹುಟ್ಟಕೊಂ೦ಡವು. ದಿಗಂಬರ ಸಂಪದಾಯವನ್ನು ಒಪ್ಪಿಕೊಂಡಿದ್ದಂತಹ 
ಜೈನರು ಮಗಧದಲ್ಲ ಉಂಟಾದ ಮಹಾಕ್ಲಾಮದ ಪರಿಣಾಮವಾಗಿ ದಕ್ಷಿಣದಲ್ಲಿ ಆಶ್ರಯ 
ಪಡೆಯಲು ಭದ್ರಬಾಹು ಮತ್ತು ತನ್ನ ರಾಜಶಿಷ್ಯ ಚಂದ್ರಗುಪ್ತ ಮೌರ್ಯ ಮತ್ತಿತರ ಅಪಾರ 
ಶಿಷ್ಯವರ್ಗದೊಂದಿಗೆ ವಲಸೆ ಹೊರಟು ಬಂದರು. ಇದರ ಫಲವಾಗಿ ದಿಗಂಬರ ಸಮುದಾಯವು 
ಮೈಸೂರು (ಮಹಿಷಮಂಡಲ) ಪ್ರಾಂತ್ಯದಲ್ಲ ಬೇರೂರಿ ಶ್ರವಣಬೆಕಗೋಳವನ್ನು ಒಂದು 
ಪಮುಖ ಜೈನ ಕೇಂದ್ರವನ್ನಾಗಿ ಮಾಡಿಕೊಂಡರು. “' ಕರ್ನಾಟಕಕ್ಷೆ ಕ್ರಿಸ್ತಪೂರ್ವದಲ್ಲಯೇ 
ಜೈನರು ವಲಸೆ ಬಂದವರೆಂದು ಪ್ರತೀತಿ ಇದ್ದರೂ ಇದರ ವಾಸ್ತುಶಿಲ್ಲಗಳು ದೊರೆಯುವುದು. 
ಕ್ರಿ.ಶ.6-7ನೇ ಶತಮಾನದಿಂದೀಚೆಗೆ ಬಾದಾಮಿ ಚಾಲುಕ್ಯರು. ರಾಷ್ಟಕೂಟರ ಕಾಲದಲ್ಲಿಯೇ 
ಜೈನ ಗುಹೆಗಳನ್ನು ಬಂಡರಿಸಲಾಗಿದೆ. ಕಲ್ಯಾಣಿ ಚಾಲುಕ್ಕರ ಕಾಲದಲ್ಲಯೂ ಜೈನ ವಾಸ್ತುವು 
ಇದ್ದಿತು." ಸೂಪ್ತಗಳಗಿಂತ ಹೆಚ್ಚಾಗಿ ಜೈನರು ಗುಹಾ ವಾಸ್ತುಗಳನ್ನು ವ್ಯಾಪಕವಾಗಿ ಬಳಸಿದ್ದಾರೆ. 
ಕಿ.ಪೂ.೭2ನೆಯ ಶತಮಾನದಿಂದ ಕಿ.ಪ.10ನೆಯ ಶತಮಾನದವರೆಗೂ ದೇಶದ ನಾನಾ 
ಭಾಗಗಕಲ ಜೈನಯತಿಗಳ ವಾಸಕ್ಲಾಗಿಯೇ ಜನಮಂದಿರಗಳಗಾಗಿಯೋ ಗುಹೆಗಳನ್ನು 
ಕೊರೆದಿರುವುದು ಸ್ಥಾಭಾವಿಕ ಗುಹೆಗಳನ್ನು ಮಾರ್ಪಡಿಸಿರುವುದು ಕಂಡುಬರುತ್ತದೆ. 


ಕರ್ನಾಟಕದಲ್ಲ ಅನೇಕ ರಾಜಮನೆತನಗಳು ಕೊಟ್ಟ ಪ್ರೋತ್ಲಾಹದಿಂದ ಜೈನ ವಾಸ್ತುಶಿಲ್ಪ 
ವಿಸ್ಲಾರವಾಗಿಯೂ ವೈವಿಧ್ಯಮಯವಾಗಿಯೂ ಬೆಕೆಯಲು ಅವಕಾಶವಾಲುತು. ಗಂಗರ 
ಕಾಲದಲ್ಲ ಜನ ವಾಸುಪಿಲ್ಲ ವಿಫಪುಲವಾಗಿತ್ತು. ಶ್ರವಣ ಬೆಕಗೊಳದ ದೊಡ್ಡಬೆಟ್ಟದಲ್ಲಿ 


(ಇಂದಗಿರಿಿಯಲ್ಲ ಜೈನ ಮೂರ್ತಿಶಿಲ್ಲದ ಪರಾಕಾಷ್ಟೆಯಾದ ಗೊಮ್ಮಟೇಶ್ವರನ ಶಿಲ್ಪ 


ಚಾವುಂಡರಾಯನಿಂ೦ದ ನಿರ್ಮಾಣವಾಲುತು. ಚೆನ್ನರಾಯಪಟ್ಟಣ ತಾಲ್ಲೂಕಿನಲ್ಲ ಹಲವಾರು 


99 


ಕಡೆ ಜೈನಬಸದಿಗಳು ಕಂಡುಬರುತ್ತವೆ. ಅವುಗಳನ್ನು ಮುಂದಿನ ಅಧ್ಯಾಯದಲ್ಲ 
ಚರ್ಚಿಸಲಾಗಿರುತ್ತದೆ. 


ಜೈನರ ವಾಸ್ತುಶಿಲ್ಲವನ್ನು ಕುರಿತಂತೆ ಪ್ರಮುಖವಾಗಿ ನಾಲ್ಕು ಗುಂಪುಗಳಲ್ರ 
ಕಾಣಬಹುದು. ಸುಂದರತರ ವೈರಾಗ್ಯಪರ ಜನರ ನಗ್ನ ಮೂರ್ತಿಗಳು, ಕಾಯೋತ್ಪರ್ಗ 
(ಖಡ್ಡಾಸನ) ದಲ್ಪರುವ ಗೊಮ್ಮಟ ಶಿಲ್ಪ, ಬೃಹಾದಾಕಾರದ ಮಾನಸ್ಪಂಭಗಳಕು, ಕುಸುರಿ 
ಕೆಲಸದಿಂದ ಕಂಗೊಳಸಿರುವ ಯಕ್ಷ-ಯಕ್ಷಿಯರ ಮೂರ್ತಿ ಶಿಲ್ಲಗಳು"' ಜೈನ ವಾಸ್ತುವಿನಲ್ಲಿ 
ಕೆಲವು ಜೈನ ಧರ್ಮದ ಕಥಾನಿರೂಪಣಾ ಶಿಲಗಳನ್ನು ಬಟ್ಟರೆ ಉಳದಂತೆ ವಾಸ್ತು 
ರೀತಿಯಲ್ಲಾಗಆಅ ಯಕ್ಷ ಯಕ್ಷಿಯರು ಅಲಂಕರಣ ಶಿಲ್ಪಗಳು ಪ್ರಾಣಿ, ಪಕ್ಷಿ, ಪ್ರಕೃತಿ ಮತ್ತು 
ಮಾನವರ ಶಿಲ್ಪಗಳು ಮುಂತಾದವನ್ನು ತೋರಿಸುವಲ್ಲ ಜೈನ, ಬೌದ್ಧ, ವೈದಿಕ, ಸಂಪದಾಯದ 
ಭಾರತೀಯ ವಾಸ್ಬುಶೈಅಯನ್ನು ನೋಡಬಹುದು. ಹೋಯ್ದಕ ದೊರೆಗಕಲ್ಲ ಬಹುಮಂದಿ 
ಜೈನಧಮೀೀಯರಾಗಿದ್ದರು ಮತ್ತು ಅವರು ಜೈನ ದೇವಾಲಯಗಳ ಮತ್ತು ಜೈನ ಸಂಘಸಂಸ್ಥೆಗಳ 
ಆಶ್ರಯದಾತರಾಗಿದ್ದು, ಅವುಗಳ ಉಚ್ಚಾಯ ಸ್ಥಿತಿಗೆ ಬೇಕಾದ ಸಹಾಯ ಸಂಪತ್ತುಗಳನ್ನು 
ಉದಾರವಾಗಿ ಒದಗಿಸುತ್ತಿದ್ದರು. ದಕ್ಷಿಣ ಭಾರತದಲ್ಲ ಸರ್ವತ್ರ ಕಂಡುಬರುವ ಜೈನ ಬಸದಿಗಳು 
ತೀರ್ಥ೦ಕರರ ಪ್ರತಿಮೆಗಳು ಗುರುಗಳ ಸಮಾಧಿ ಸ್ಥಾನಗಳಾದ ನಿಸಧಿಗಳು ಮತ್ತು ಶಾಸನಗಳು 
ಹೋೊೋಯ್ದಳಕರ ಕಾಲದ್ದಲ ಹೆಚ್ಚು ಜನಪ್ರಿಯವಾಗಿದ್ದವು. ಅನ೦ತರದಲ್ಲ ವಿಜಯನಗರದ ಅರಸರು 
ಮೈಸೂರಿನ ಒಡೆಯರ್‌ ಸಹ ಪ್ರಮುಬರಾಗಿರುತ್ತಾರೆ. 


ಜೈನಬಸದಿಗಕಳ ನಿರ್ಮಾಣ ಗಂಗರ ಕಾಲದಲ್ಲ ಜನಪ್ರಿಯವಾಗಿತೆಂಬುದು ತಿಆದ 
ವಿಚಾರವಾಗಿದೆ. ಶ್ರವಣಬೆಕಗೊಳದಲ್ಲೂ ಗಂಗರ ಮಂತ್ರಿ ಚಾವುಂಡರಾಯ ನಿರ್ಮಿಸಿದ 
ಪಾಶ್ಯನಾಥ ಬಸದಿ ಅಥವಾ ಚಾವುಂಡರಾಯ ಬಸದಿ ಒಂದು ಉತ್ತಮ 
ಉದಾಹರಣೆಯಾಗಿದೆ.” ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶದಲ್ರ ಅನೇಕ ಬದದಿಗಳು 
ನಿರ್ಮಾಣಗೊಂಡವು. ಬಸದಿಗಳ ವಾಸ್ತುಶಿಲ್ಪವನ್ನು ಬೇರೆ ಅಧ್ಯಾಯದಲ್ಲಿ ಬಗೆ ಬಗೆಯಾಗಿ 
ವಿಂಗಡಿಸಲಾಗಿದೆ. ಅವುಗಳ ಬಸದಿಗಕು., ಏಕ ಶಿಲಾಮೂರ್ತಿಗಳು, ಮಾನಸ್ಪಂಭಗಳು ಸಹ 
ಸೇರಿರುತ್ತವೆ. 


ಕೈಸದರ್ಮ 


ಭಾರತ ದೇಶದಲ್ಲ ಯೇಸುಕ್ತಿಸ್ತನ ಹನ್ನೆರಡು ಮಂದಿ ಶಿಷ್ಯರುಗಳಲ್ಲ ಒಬ್ಬನಾದ 
ಸಂತತೋಮಾ ಕ್ರಿ.ಶ. ಸುಮಾರು 42 ರ ಅವಧಿಯಲ್ಲ ದಕ್ಷಿಣ ಭಾರತಕ್ಕೆ ಬಂದು ಈ ಭಾಗದಲ್ಲ 
ಕೈಸ ಧರ್ಮ ಪ್ರಚಾರ ಮಾಡಿದ. ಅಲ್ಲನ ಮಲಬಾರ್‌ ಮತ್ತು ಮದ್ರಾಸ್‌ ಪ್ರಾಂತ್ಯದಲ್ಲ ಅನೇಕ 


100 


ಸಭೆಗಳನ್ನು ಸ್ಥಾಪಿಸಿದ್ದ ಈತ ಮದ್ದಾಸಿನಅ ಕೊಲ್ಲಲ್ಲಡುವ ಮೊದಲೆ ಕರ್ನಾಟಕಕ್ಕೆ 
ಬಂದಿದ್ದನೆಂದು ಕೆಲವು ಕ್ರೈಸ್ತ ಧಾರ್ಮಿಕರು ಹೇಳುತ್ತಾ" ವಿದೇಶಗಳ೦ದ ಬಂದ ಪ್ರಾನ್ಸಿಸ್ನಾನ್‌ 
ಹಾಗೂ ಡೊಮೆನಿಕನ್‌ ಸಭೆಯ ಕ್ರೈಸ್ತ ಗುರುಗಳು ಕ್ರಿ.ಶ.1325 ರಿಂದ ಈಚೆಗೆ ಭಾರತಕ್ಷೆ ಬಂದು 
ಕೈಸ ಧರ್ಮದ ಪ್ರಚಾರ ಕಾರ್ಯವನ್ನು ಕೈಗೊಂಡಿರುತ್ತಾರೆ. 


ಕರ್ನಾಟಕದಲ್ಲ 14೨8 ರಲ್ಲ ವಾಸ್ಲೋಡಗಾಮ ಕೇರಕದ ಕಲ್ಪಕೋಟಿಗೆ ಬಂದು 
ಸಮುದ್ರ ಮಾರ್ಗ ಕಂಡುಹಿಡಿದ ಮೇಲೆ ಪೋರ್ಚುಗೀಸರು ಹೆಚ್ಚನ ಸಂಖ್ಯೆಯಲ್ಲ ಭಾರತಕ್ಷೆ 
ಬಂದ್ರು. ಇವರು ಕರ್ನಾಟಕದ ಕರಾವಳ ಪ್ರದೇಶದಲ್ಲ ನೆಲೆನಿಂತು ವ್ಯಾಪಾರ ಪ್ರಾರಂಭಸಿದರು. 
ತದನಂತರ ಕರ್ನಾಟಕದಲ್ಪ ಕೈಸ ಧರ್ಮದ ಸ್ಪಷ್ಟ ಗುರುತುಗಳನ್ನು ಕಾಣಬಹುದು. ನಾಲ್ಗನೆ 
ಶತಮಾನದಲ್ಲೂ ಮಲಬಾರಿನಲ್ರ್ಲ ಕೈಸ್ತ ಧರ್ಮ ಪಚಾರದಲ್ತತ್ತೆಂದೂ ಕ್ರಿ.ಪ.345 ರಲಛ್ರ ಶ್ರೀಮಂತ 
ಕೈಸನೊಬ್ಬನು ಬಂದಿದ್ದರ ಬದ್ಗೆಯೂ ೮೭2೦ ರಲ್ಲ ಇಲ್ಲಯ ಚರ್ಚುಗಳ ಬಗ್ಗೆಯೂ 
ಉಲ್ಲೇಬವಿದ್ದು. ಕ್ರಿ.ಶ.1324 ರಲ್ಲ ಐದು ಮಂದಿ ಡೊಮನಿಕ್‌ ಪಾದ್ರಿಗಳು ಕರ್ನಾಟಕದಲ್ಲ 
ಪಚಾರ ಕೈಗೊಂಡಿದ್ದ. ಆಗ ಹತ್ತು ಸಾವಿರ ಕ್ರೈಸರಿದ್ದರು ಎಂದು ಬೆಂಗಳೂರು ಜಲ್ಲೆಯ 
ಅನೇಕಲ್ಪ್ಲನಲ್ಲ 140೦೦  ಕ್ರಿಅಸ್ಪ ಧರ್ಮಿೀಯನೊಬ್ಬನ ಸಮಾಧಿ ಶಿಲೆಯುರುವುದಾಗಿಯೂ 
ತಿಆದುಬರುತ್ತದೆ್‌್‌ ವಾಸ್ಫೋಡಿಗಾಮ 149೨8 ರಲ್ತ್ಲ ಕಲ್ಪಕೋಟಿಗೆ ಬಂದಾಗ ಅಲ್ಪಿಯ 
ದೇವಾಲಯವೊಂದನ್ನು ತೋರಿಸಿ ಅದು ಮೇರಿಯದೆಂದೂ ಇತ್ತಿಚಿತ್ತಗಳು ಕೈಸ ಸಾಧು 
ಸಂತರದೆಂದೂ ನಂಜಸಲಾಗಿದೆ. ಕೇರಳದ ಚೇಪರ್ಡ್‌ನಲ್ಲರುವ ಆಸ್ತಿಕ ಪಂಗಡದ ಸಿರಿಯನ್ನರ 
ಚರ್ಚ್‌ಗಳಲ್ಲ 16ನೇ ಶತಮಾನದ ಕೆಲವು ಇತ್ತಿ ಚಿತ್ರಗಳವೆ. ಆದರೆ ಚಿತ್ರ ಮತ್ತು ವಿವರಣಿಗಕಲ 
ಹೊಂದಾಣಿಕೆ ಇಲ್ಲ. 


ಪೋರ್ಚುಗೀಸರು 151೦0 ರಲ್ಲ ಗೋವ ವಶಪಡಿಸಿಕೊಂಡು ಕಟ್ಟಡಗಳ ರಚನೆ 
ಮಾಡಿದರು. 156೦ ರಲ್ಲ ಗಾಮೆಯಲ್ಲ ಆಸ್ತಿಕರಲ್ಲದ ಪಂಗಡದವರನ್ನು ಶಿಕ್ಷಿಸಲು ಇನ್‌ಕ್ಷಿಜಸನ್‌ 
ಆರಂಭವಗಿ 1812 ರವರೆಗೆ ಇದ್ದು ಅಪರಾಧಿಗಳನ್ನು ಮೆರವಣಿಗೆಯಲ್ಲ ತರುವಾಗ ಬಟ್ಟೆಯ 
ಮೇಲೆ ಚಿತ್ರ ವಿಚಿತ್ರವಾಗಿ ಚಿತ್ರಗಳು ಬರೆಯುತ್ತಿದ್ದರಲ್ಲದೆ, ಮರಣ ದಂಡನೆಯ ನಂತರ ಅವರ 
ಚಿತ್ರ ಬರೆಯಬುಸಿ ಡೊಮೆನಿಕ್‌ ಚರ್ಚ್‌ನಲ್ಲ ತೂಗು ಹಾಕುತ್ತಿದ್ದರು. ಇದೊಂದು ಕ್ರೂರ 
ಆಚರಣಿೆಯಾದರೂ ಸಾವಿರಾರು ಕೈದಿಗಳ ಭಾವಚಿತ್ರ ರಚನೆಗೆ ಕಾರಣವಾಯುತು. ಈಗ ಈ 
ಚಿತ್ರಗಳು ಉಳದುಬಂದಂತೆ ತೋರುವುದಿಲ್ಲ. ಆದರೆ ಗೋವೆಯನ್ನು ಆಳದ ವೈಸರಾಯ್‌ಗಳ 
ಭಾವಚಿತ್ರ ಸೆಕ್ಕಾಡ ಡಿಲ್‌ನಲ್ಲ ಇಂದಿಗೂ ಉಳದುಬಂದಿದೆ. ಯುರೋಪಿನಲ್ಲರುವಂತೆ 


101 


ಗೋಡೆಯ ಹಲವು ಚರ್ಚ್‌ಗಕಲೂ ಕೈಸ ಸಾಧುಸಂತರ ಇತ್ತಿ ಚಿತ್ರ ರಚಿಸಿದ್ದು 16೦1 ರಲಯೇ 
ದಾಖಲೆಯಾಗಿದೆ. 


ದಕ್ಷಿಣಭಾರತದಲ್ರ ವಿಜಯನಗರ 15-17ನೇ ಶತಮಾನದ ವಿದೇಶಿ ಪವಾಸಿಗರನ್ನು 
ಆಕರ್ಷಿಸಿತು. ದೊಮಿಂಗೋಪಾಯೆಸ್‌, ಅಬ್ದುಲ್‌ ರಜಾಕ್‌ ಮುಂತಾದವರು ವಿಜಯನಗರ 
ವ್ಯೈಭವದೊಂದಿಗೆ ಚಿತ್ರಕಲೆಯ ಬಗ್ಗೆ ಸಾಕಷ್ಟು ಸಂಗತಿಯನ್ನು ಹೇಳದ್ದಾರೆ. ಪಡ ಅನ್‌ಸ್ಕೊತೆನ್‌ 
ಬಂದಿದ್ದಾಗ 1583 ವಿಜಯನಗರ ಅಂತಿಮ ದಿನಗಳನ್ನು ಕಾಣುತ್ತಿತ್ತು. ನರಸಿಂಹನ ರಾಜ್ಯದಲ್ಲ 
ಸೆಂಟ್‌ಥಾಮಸ್‌ನ ತನ್ನು ಧರ್ಮವನ್ನು ಎಷ್ಟು ಖೋಧಿಸಿದರೂ ಉಪಯೋಗವಾಗಲಲ್ಲ. 
ಬ್ರಾಹ್ಮಣರು ಅಥ್ಲಿ ಆತಂಕಗಳನ್ನು ಒಡ್ತಿದ್ದರು. ಕೊನೆಗೆ ಸೆಂಬ್‌ಥಾಮಸ್‌ನನ್ನು ಮೋಸದಿಂದ 
ಕೊಂದರು. ಈ ಕೊಲೆಯ ಚಿತ್ರವನ್ನು ಇಂಡಿಯಾದ ಚರ್ಚ್‌ಗಕಲ್ಲ ಬರೆಯಲಾಗಿದೆ ಎಂದು 
ಅನ್‌ ಸ್ಫೊತೆನ್‌ ಹೇಳುತ್ತಾನೆ. ಸೇಂಬ್‌ಥಾಮಸ್‌ ಬಂದು ಆ ವೇಳೆಗೆ ಹದಿನೈದು ಶತಮಾನಗಳೇ 
ಕಳೆದಿತ್ತು ವಿಜಯನಗರ  ಚೋಳಮಂಡಲದವರೆಗೂ ವ್ಯಾಪಿಸಿದ್ದಾಗ ಬುಕ್ಕರಾಯ ಸಹ 
ಮೈಲಾಪುರದ ಸೇಂಟಬ್‌ಥಾಮಸ್‌ನ ಇಗರ್ಜಗೆ ದತಿಜಲ್ಪದ್ದ ಆತನ ಪ್ರೋತ್ಸಾಹದಿಂದ 
ಚರ್ಚ್‌ಗಕಲ್ರ ಥಾಮಸ್‌ನ ಕಥೆಯ ಚತ್ರಗಳನ್ನು ಬರೆಸಿರಬಹುದು. ಈತ ಹೇಳುವ ನರಸಿಗ 
ಎಂದರೆ ಸಾಳುವ ನರಸಿಂಹನೇ (1485-೨1) ಥಾಮಸ್‌ ಬಂದಾಗ ವಿಜಯನಗರ ಕಾಲದ್ದಲಅ 
ದೇವಾಲಯಗಳಲ್ಲ ಚಿತ್ರ ಬೆರೆಸುವ ಪದ್ಧತಿ ಹೆಚ್ಚಾಗಿ ಮತ್ತೆ ಬಳಕೆಗೆ ಬಂದದ್ದು, ಅಂತೆಯೇ 
ಚರ್ಚ್‌ಗಕಲ್ಲ ಕೈಸ್ತಪರ ಚಿತ್ರಕ ರಚನೆಯಾಗಿರಬಹುದು. *' ಇದಾದ ಹದಿನೇಳು ವರ್ಷಗಳಾದ 
ಮೇಲೆ ವಿಜಯನಗರದ ಇನ್ನೊಂದು ಶಾಕೆಯಾಗಿ ಚಂದ್ರಗಿರಿಯಲ್ಲ ಎರಡನೇ ವೆಂಕಟ 
ಕೈೈಸಮತೀಯರು ಚಿತ್ರಕಲೆ ಕಲಾವಿದರಿಗೆ ಅಕ್ಷರನಷ್ಟೇ ಆಸಕ್ತಿ ತೋರಿಸಿ ಪ್ರೋತ್ಸಾಹಿಸಿದ 
ಪೋರ್ಚುಗಲ್‌ನ ಫಾದರ್‌ ಡಿ.ಸ. ಹಾಗೂ ಕಾಸಿಯೋ ಎಂಬುವರು ವೆಂಕಟನ ಆಸ್ಥಾನಕ್ಕೆ 
ಬಂದು ಕೆಲವು ಕೈಸ ಮತೀಯರ ಭಾವಚಿತ್ರಗಳನ್ನು ಕೊಟ್ಟಾಗ ಅತ ಅವುಗಳನ್ನು 
ಅಚ್ಚರಿಯಬು೦ದ ನೋಡಿದನಲ್ಲದೆ ಸಭಾಸದಸ್ಯರಿಗೂ ತೋರಿಸಿದ. ಹೀಗೆ ದಕ್ಷಣ ಭಾರತದಲ ಕೈಸ 
ಧರ್ಮ ಬೆಕೆಯಬುತು. ಯುರೋಪಿನಿಂದ 189೨೨ ರಲ ಮಂಗಳೂರಿಗೆ ಬಂದ ಸಹೋದರ 
್ಯಂಟೋನಿ ಮೋಕಶ್ಲಿನಿ ಅಲ್ಲಯ ಸೇಂಟ್‌ ಅಲಾಯಸಿಸ್‌ ಚರ್ಚ್‌ನಲ್ರ 19೦೭-1೨9೦4 ರ 
ಅವಧಿಯಲ್ಲ ನೂರರು ಚಿತ್ರಗಳನ್ನು ಕ್ಯಾನ್‌ವಾಸ್‌ ಮೇಲೆ ರಚಿಸಿರುವುದು ಕಂಡುಬರುತ್ತದೆ. * 
18-19ನೇ ಶತಮಾನದಲ್ರ ಯುರೋಪಿನಿಂದ ಬಂದ ಅನೇಕ ಕಲಾವಿದರಲ್ಲ ಕೆಲವರು ಅಂದಿನ 
ಮೈಸೂರು ಸೀಮೆಗು ಬಂದರು. ಇಲ್ಪ್ಲಯ ಹಲವಾರು ದೃಶ್ಯಗಳನ್ನು ಗ್ರಾಫಿಕ್‌ ಮಾಧ್ಯಮದಲ್ಲ 


ಚಿತ್ರಿಸಿದ್ದಾರೆ. ಅದರಲ್ರ ರಾಬರ್ಟ್‌ಹೋಮ್‌, ಎ ಅಲೆನ್‌, ಆರ್‌.ಎಚ್‌.ಕೋಲ್‌ಬ್ರೂಕ್‌, ಜೇಮ್ಸ್‌ 


102 


ಹಂಟರ್‌, ಚಾರ್‌ಲ್ಲ್‌ ಗೋಲ್ಡ್‌ ಮುಂತಾದರ ಕೃತಿಗಳು ಕೈಸ ಧರ್ಮದ ಬಗ್ಗೆ ಮಾಹಿತಿ 
ನೀಡುತ್ತದೆ. 


ವೀರಶೈವ ಧರ್ಮ 


ಮೂಲತಃ ಈ ಧರ್ಮವು ಸಹ ಒಂದು ಪ್ರಾಚೀನ ಧರ್ಮವಾಗಿದೆ. ಇದು 
ದೇವಣಾರಾಧ್ಯ, ಮರುಳಾರಾಧ್ಯ, ಏಕೋರಾಮ, ಪಂಡಿತಾರಾಧ್ಯ ಹಾಗೂ ವಿಶ್ವೇಶ್ವರರಾಧ್ಯ 
ಎಂಬ ಪಂಚಾಚಾರ್ಯರಿಂದ ಪಚಾರಗೊಂಡಿತು. ಅವರು ರಂಭಾಪುರಿ, ಉಜ್ಜಯುನಿ, ಕೇದಾರ 
ಶ್ರೀಶೈಲ ಹಾಗೂ ಕಾಪಶಿಗಳಲ್ಲ ಮಠಗಳನ್ನು ಸ್ಥಾಪಿಸಿದರೆಂಬ ಪ್ರತೀತಿ ಇದೆ. ಬಸವಣ್ಣ ಅದಕ್ಕೆ 
ತಾತ್ರಿಕ ರೂಪಕೊಟ್ಟರು. ಇದರಲ್ಲ ಬಷ್ಟಅಂಗ ಪೂಜೆಗೆ ಆದ್ಯತೆ ಇದ್ದು. ಜಾತಿ, ಅಂಗ 
ಭೇದವಿಲ್ಲದೆ, ಎಲ್ಲರೂ ಇಷ್ಟಅಂಗ ಧರಿಸಬಹುದು. ಅಂಗ ದೀಕ್ಷೆ ಪಡೆದು ಅಂಗ 
ಧರಿಸುವುದರಿಂದ ಇದನ್ನು ಅಂಗಾಲುತ ಧರ್ಮ ಎಂತಲೂ ಕರೆಯುತ್ತಾರೆ. ವೀರಶೈವ 
ಧರ್ಮದ ಪಕಾರ ಜಗತಿನಲ್ಲ ಎಲ್ಲವೂ ಶಪಿವಮಯವಾದುದರಿಂದ ಇಲ್ಲ ಯಾವುದು 
ಮಾಯೆಯಲ್ಲ. ವೀರಶ್ಯವದಲ್ಲ ಅಂಗವೆಂದರೆ. ಶಿವ ಅಂಗ ಎದರೆ ಜವ. ಜೀವನು 
ಕ್ರಿಯಾಶೀಲನಾಗಿ ಆಸೆಯಿಂದ ಶಿವನ ಅಲಾ ಕಾರ್ಯದಲ್ಲ ಭಾಗಿಯಾಗಿರಬೇಕು. ಸನ್ಯಾಸದ 
ಹೆಸರಿನಲ್ಲ ಸಾಮಾಜಕ ಹೊಣೆಗಾರಿಕೆಯನ್ನು ನಿರ್ಲಕ್ಷಿಸುವಂತಿಲ್ಲ. ಶಕ್ತಿಬುಂದ ರೂಪಿತವಾದ 
ಶೇ ವಿಶ್ವದ ಕಿಯಾ ವಿಧಾನವನ್ನರಿತು ಕೊನೆಗೆ ಅದನ್ನು ಜಯುಸಿ ನಿಲ್ಲಬೇಕು. ಈ ಹಿನ್ನೆಲೆಯಲ್ಲ 
ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶದಲ್ಲ ಬಹುತೇಕ ಗ್ರಾಮಗಕಲ್ಲ ವೀರಶೈವ ಮರಗಳವೆ. 
ಅಲ್ಲದೆ ಶಿವಾಲಯಗಳದ್ದು. ಶಾಸನ ಸಾಹಿತ್ಯ, ಕೃತಿಗಳಲ್ಲ ವೀರಶೈವ ಧರ್ಮದ 
ಉಲ್ಲೇಖಗಳರುವುದು, ಚೆನ್ನರಾಯಪಟ್ಟಣ ಪ್ರದೇಶದಲ್ಲನ ವೀರಶೈವ ಅಥವಾ ಶಕ್ತಿ ವಿಶಿಷ್ಟಾದ್ವೈತ 
ಪಂಥ ಪಚಾರದಲ್ಪತ್ತೆಂಬುದನ್ನು ದ್ರುಢಪಡಿಸುತ್ತದೆ. 


ಕ್ರಿ.ಶ.12೭ನೇ ಶತಮಾನದಲ್ಲ ಬಸವಾದಿ ಶರಣ ಪರಂಪರೆ ತಮ್ಮ ತತ್ತ ಪ್ರಚಾರಕ್ಕಾಗಿ 
ಅನೇಕ ಶಿಷ್ಯರನ್ನೆ ನಾಡಿನಾದ್ಯಂತ ಕಳುಹಿಸಿದೆ. ಮಠಗಳು ಎಂದರೆ ಸನ್ಯಾಸಿಗಳು ವಾಸ 
ಮಾಡುವ ನ್ಥಳಕ, ಧಾರ್ಮಿಕ, ಆಧ್ಯಾತ್ಮಿಕ, ಪ್ರಕಾರ ಕೇಂದ್ರ, ಜ್ಞಾನಕೇಂದ್ರ ಎನ್ನುವ 
ಅರ್ಥವಿರುವುದನ್ನು ಕಾಣಬಹುದು. ಲೌಕಕ ಬದುಕನ್ನು ತ್ಯಜಿಸಿ ಸಾಂಸಾರಿಕ ಜಂಜಾಟದಿಂದ 
ದೂರವಾಗಿ ಆಧ್ಯಾತ್ಮ ಧಾರ್ಮಿಕ ಸಿಧ್ಧಿಸಾಧನೆಗಳನ್ನು ಕಂಡುಕೊಳ್ಳುವ ಪರಮಗುರುಗಳ 
ಮಠಗಳಲ್ಲನ ಸ್ಥಾಮಿಗಳದ್ದು. 


ಭಾರತ ದೇಶದಲ್ಲೂ ಈ ಧರ್ಮಕ್ಕೆ ಇರುವಷ್ಟು ಪ್ರಾಮುಖ್ಯತೆ ಬೇರೆ ಯಾವ 
ದೇಶದಲ್ರ್ಲಯೂ ಇರಲಕ್ತಿಲ್ಲ. ಭಾರತದಲ್ಲ ಹಲವು ಧರ್ಮಗಳು ತಮ್ಮ ಅಸ್ತಿತ್ರನ್ನು 


103 


ಬೆಳೆಸಿಕೊಂಡಿದೆ. ಪುರಾತನ ಹಿಂದೂ ಧರ್ಮದಲ್ಲ ಅನೇಕ ಶಾಖೆಗಳು ಇದ್ದು. ಪ್ರತಿಯೊಂದು 
ಶಾಖೆಗೂ ಧರ್ಮಾಧಿಕಾರಿ ಅಥವಾ ಗುರುಗಳು ಇರುತ್ಸಾರೆ. ಕರ್ನಾಟಕದಲ್ಲ ಒಂದು ಅಂದಜನ 
ಪ್ರಕಾರ 57೦6 ಮಠಗಳಕಲ್ಲ 3828 ಮಠಗಳು ಶಾಶ್ವತವಾಗಿ ನಾಶವಾಗದೇ ಉಳದ 1878 


ಮಠಗಳನ್ನು ಗುರುತಿಸಬಹುದಾದರೂ ಅಸ್ತಿತ್ತದಲ್ಲರುವುವು 108೨ ಮಾತ್ರ. 


ಕರ್ನಾಟಕದಲ್ಲ ಧಾರ್ಮಿಕ, ಸಾಮಾಜಕ, ಶೈಕ್ಷಣಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ 
ಕ್ಷೇತ್ರಕ್ಕೆ ವೀರಶೈವ ಮಠಗಳು ನೀಡಿದ ಕೊಡುಗೆ ಅಪಾರವಾಗಿದೆ. ಸಮರ್ರ ಕರ್ನಾಟಕ 
ಬಹುಮುಖ ಅಭಿವೃದ್ಧಿಯ ಹಿಂದೆ ಈೇ ನಾಡಿನ ವೀರಶೈವ ಮಠಗಳ ಪಾತ್ರವನ್ನು 
ಮರೆಯುವಂತಿಲ್ಲ. ಸರ್ವಸಮನತೆಯ ನೆಲೆಗಟ್ಲನ ಮೇಲೆ ಮಾನವೀಯ ಮೌಲ್ಯಗಳನ್ನು ನಿಜ 
ಧರ್ಮದ ಬೆಳಕನ್ನು ನೀಡಿದ್ದಲ್ಲದೆ. ದಲತರಿಗೆ ನ್ಯಾಯ ದೊರಕಿಸಿಕೊಟ್ಟು ಅದರಲು ಆತ್ಯಗೌರವ 
ಮೂಡುವಂತೆ ಮದುವೆಯಲ್ಲಯೂ ವಪೀರಶ್ಯವ ಮಠಗಳು ಶ್ರಮಿಸಿವೆ. 


ಹನ್ನೆರಡನೆಯ ಶತಮಾನದಲ್ಲ ಕಲ್ಯಾಣದಲ್ಲ ನಡೆದ ಧಾರ್ಮಿಕ ಕಾಂತಿಯ ನಂತರ 
ಶರಣರು ತಮ್ಮ ತತ್ವಗಳನ್ನು ಸಾರಲು ನಾಡಿನಾದ್ಯಂತ ಪ್ರಯಾಣ ಬೆಳೆಸಿದಾಗ ಮೂರು ಸಾವಿರ 
ಶರಣರ ಗುಂಪು ಇತ್ತು. ಈ ಶರಣರ ಗುಂಪಿನ ನಾಯಕನಾದ ಶ್ರೀ ಗುರುಸಿದ್ದ ಸ್ಥಾಮಿಗಳು 
ಮಾರ್ಗ ಮಧ್ಯದ ಕಾಲ ಫಟ್ಟದಲ್ಲ ನೆಲೆನಿಂತಿತ್ತು ಎಂದು ಹೇಳಬಹುದು. 


ಶ್ರೀ ಅಲ್ಲಮಪ್ರಭುಗಳಂದ ಪ್ರಾರಂಭಗೊಂಡ ಶೂನ್ಯ ಪೀಠವು ಕಲ್ಯಾಣ ಕ್ರಾಂತಿಯ 
ನಂತರ ಮಹಾರಾಷ್ಟ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ಮಧ್ಯಪ್ರದೇಶ ಈ ರೀತಿ 
ದೇಶಾದ್ಯಂತ ಶೂನ್ಯಪೀಠದ ಪರಂಪರೆಯ ಮಠಗಳು ಸ್ಥಾಪನೆಗೊಂಡು ಹನ್ನೆರಡನೆಯ 
ಶತಮಾನದಲ್ಲ ಸ್ಥಾಪನೆಗೊಂಡ ಮೂರುಸಾವಿರ ಮಠವು ತತ್ವಗಳನ್ನು ಪ್ರಚಾರಗೊಳಸಿ ಈತನು 
ಬೆಳೆದು ವೀರಶ್ಯವ ಧರ್ಮವನ್ನು ಅಭವೃಧದ್ಧಿ ಪಡಿಸಿರುವುದಲ್ಲದೆ, ಸಮಾಜದ ಒಂದು ಶಕ್ತಿಯಾಗಿ 
ರೂಪುಗೊಂಡಿದೆ. ಈ ಹಿನ್ನೆಲೆಯಲ್ಲ ನೋಡುವುದಾದರೆ ಚೆನ್ನರಾಯ ಪಟ್ಟಣ ತಾಲ್ಲೂಕಿನ 
ಪದೇಶದಲ್ಪ್ಲಯೂ ವಪವೀರಶ್ಯವ ಮಠಗಳು ಕಂಡುಬರುತ್ತವೆ. ಹಾಸನ ಜಲ್ಲೆಯ ಅರಸೀಕೆರೆ 
ತಾಲ್ಲೂಕಿನ  ಮಲೆಯಾಆ ನೆಲೆಯಲ್ಲ ಶಾಸನ ಪ್ರಕಾರ ವೀರಶೈವ ವಂಶಾವಳಯ 
ವಂಶಾವೃಕ್ತವಿದೆ. ಇದರಲ್ರ ನಾನಾ ಜಾತಿಗಳ೦ದ ಬಂದು ವೀರಶೈವ ದೀಕ್ಷೆ ಪಡೆದಿದ್ದರು. ಈ 
ಭಾಗದ ಶಾಸನಗಳಲ ಉಲ್ಲೇಖವಾಗಿರುವ ಜಂಗಮ. ಗುಣಕುಮಾರಿ, ವಿಭೂತಿಪಟ್ಟ ಇತ್ಯಾದಿ 
ವೀರಶೈವ ಪಾರಿಭಾಷಿಕ ಪದಗಳು ಇಲ್ಲನ ಶಾಸನದಲ್ಪ ಉಲ್ಲೇಖವಾಗಿರುವುದನ್ನು ಗಮನಿಸಿದರೆ, 
ಈ ಪ್ರದೇಶ ವೀರಶ್ಯವಕ್ಷೆ ಆಗಲೇ ತೆರೆದುಕೊಂಡಿತ್ತು ಎನ್ನಬಹುದು. ವ್ಯಾಪಾರಿಯಾಗಿದ್ದ ಕುಂಜ 
ವೀರಶೈವ ಧರ್ಮದ ಆಚರಣಿಗಳ೦ಂದ ಆಕರ್ಷಿತನಾಗಿ ಅಂಗದೀಕ್ಷೆಯನ್ನು 


104 


ಮಾಡಿಸಿಕೊಂಡಿರಬಹುದು. ವೀರಶ್ಯವನಾಗಿದ್ದ ಕುಂಜ ಸೋಮನಾಥನ ಪರಮಭಕ್ತ. ಈತನ 
ಸಾವು ತಂದೆ ಕಂಡ ನಂಬಗೆ ಅಪಾರ ದಮಃಬವನ್ನು ತಂದಿತು. ಅವನಿಗೆ ಕೃತಜ್ಞತೆ ಸೂಜಚಿಸಲೋ 
ಎಂಬಂತೆ ಅವನ ಹೆಸರು ಶಾಶ್ವತವಾಗಿ ಉಳಯಲ ಎಂಬ ಉದ್ದೇಶದಿಂದ ಕು೦ಜನ ಹೆಸರಿನಲ್ಲ 
ಮುತ್ತನ ಹೊಸವೂರಿನಲ್ಲ ಶಿವಾಲಯವನ್ನು ನಿರ್ಮಿಸಿದ್ದನ್ನು ಕಾಣಬಹುದು. *” 


ಕಂಡನಂಜಯ ಕುಟುಂಬದ ಏಕಮೇವ ಪುತ್ರವೀರಶ್ಯವ ಧರ್ಮದ ಅನುಯಾಂಖ 
ಆಗಿದ್ದ ಕು೦ಂಜನ ಸಾವು ಅವನ ಸಹೋದರಿ ಚಂದವ್ನೆಯ ಮೇಲೆ ತೀವ್ರ ಪಭಾವನ್ನು ಜರಿತು. 
ಅವಳು ತನ್ನು ಸಹೋದರಿ ಅನುಸರಿಸುತ್ತಿದ್ದ ಧರ್ಮದ ಕಡೆಗೆ ಆಕರ್ಷಿತಳಾಗಿ ವೀರಶ್ಯೆವಳಾದಳು. 
ಅವಳ ತೀರ್ಮಾನದಂತೆ ಕಂಡನಂಜಶೆಟ್ಟ ವಿರೋಧ ವ್ಯಕ್ತಪಡಿಸಲಲ್ಲ. ಅವಳಗೆ ವೀರಶೈವ 
ದೀಕ್ಷೆಯನ್ನು ಕೊಡಿಸಲು ವ್ಯವಸ್ಥೆ ಮಾಡಿದ್ದುದನ್ನು ಶಾಸನವು ತಿಆಸುತ್ತದೆ. ವೀರಶೈವ 
ಧರ್ಮದಲ್ಲ ಗುರುವು ದೀಕ್ಷಾಕಾಲದಲ್ಲ ತನ್ನು ಶಿಷ್ಯನಿಗೆ ಕೊಡುವ ಇಪ್ಪತ್ತೊಂದು ದೀಕ್ಷೆಗಕಲ್ಲ 
ಕಾಯಕೆ ಸಮ್ಮಂಧಿಸಿದ ಒಂದು ದೀಕ್ಷೆ ವಿಭೂತಿಪಟ್ಟವಾಗಿದೆ. 


ಅಜ್ಞಾದೀಕ್ಷೆ. ಉಪಮಾದೀಕ್ಷೆ. ಸ್ವಸ್ಥಿಕಾರೋಹಣ., ಕಳಶಾಭಷೇಕ, ವಿಭೂತಿಪಟ್ಟ. 
ಅಂಗಾಯಿತ, ಅಂಗಸ್ಥಾಯತ. ಈ ರೀತಿಯ ಕಾಯಕ್ಕು ಪ್ರವೇಶ ಮಾಡುವುದು. 
ವಿಭೂತಿಧಾರಣಿ ಮಾಡಿಸಿ ಗುರುಹಸ್ತ ಪುಸ್ತಕ ಸಂಯೋಗವನ್ನು ಮಾಡಿ ಇಷ್ಟಅಂಗವನ್ನು ನೀಡಿ 
ಶಿರದ ಮೇಲೆ ಗುರು ಹಸ್ತವನ್ನಿಟ್ಟ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಹೇಳುವುದೇ 
ವಿಭೂತಿಪಟ್ಟವಾಗಿದೆ. ಈ ಚಂ೦ದವಪ್ಪೆಯ ಇಂತಹ ವೀರಶೈವ ದೀಕ್ಷಾ ಕಾರ್ಯಕ್ಷೆ ರಾಜಗುರು 
ರುದ್ರಶಕ್ತಿ ದೇವರು, ಸ್ಥಾನಿಕರು, ಕಂಪಣಚಾರಿ, ಮಾಠಜೀಯ, ಬೂತಜೀಯ, ಅನಂತಜೀಯ 
ಎಂಬ ಪ್ರಮುಖ ಕಾಳಾಮುಖ ಯತಿಗಳ ಜೊತೆಗೆ ಅಸಂಖ್ಯಾತ ಮಹಾಗನಂಗಳು 
ಆಗಮಿಸಿದರು. ಇದರಿಂದ ಅಂದು ಕಾಳಾಮುಖ ಯತಿಗಕೂ ವೀರಶೈವರ ಕಾರ್ಯಕ್ರಮಗಳಗೆ 
ಹಾಜರಾಗುತ್ತಿದ್ದ ಸಂಗತಿ ತಿಆದುಬರುತ್ತದೆ. ಇದರಿಂದ ವೀರಶೈವ ಧರ್ಮದ ಪಭಾವ ಮುತ್ತನ 
ಹೊಸವೂರಿನ ಪ್ರದೇಶದಲ್ಲ ವ್ಯಾಪಕವಾಗಿತ್ತು. ಶೆಟ್ಟಪಟ್ಟಣವಾಗಿದ್ದ ಆಲೂರಿನ ಕಂಡ 
ನಂಜಶೆಟ್ರಯು ಕುಟುಂಬ ವೀರಶೈವ ದೀಕ್ಷೆ ಪಡೆದಿತ್ತು ಎಂದು ಸ್ಹಷ್ಟವಾಗಿ ತಿಆದುಬರುತದೆ. 
ಇಂದಿಗೂ ಈ ಗ್ರಾಮದಲ್ಲ ಅಂಗಾಲಯುತ ಶೆಟ್ಟರೇ ಅಧಿಕ ಸಂಖ್ಯೆಯಲ್ಲದ್ದು ಕುಂಜೇಶ್ವರ 
ದೇವಾಲಯದ ಪೂಜಾಕಾರ್ಯ ಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವುದು 
ಉಲ್ಲೇಖಾರ್ಹವಾಗಿದೆ. ಆದ್ದರಿಂದ ಹಾಸನ ಜಲ್ಲೆಯ ಕೆಲವೊಂದು ಪ್ರಾಂತ್ಯಗಳಲ್ಲ ವೀರಶ್ಯೆವ 
ಮನೆತನಗಳವೆ. ಕ್ರಿ.ಶ.132-33ರ ಶಾಸನದಲ್ರ ಕುತ್ತಾರಜೀಯರು ಶಿವಾಲಯವಪೊಂದನ್ನು 
ಕಟ್ಟಸಿರುವ ವಿಚಾರ ತಿಆದುಬರುತ್ತದೆ.*” ಬೆಳಗುಅಯಲ ಕ್ರಿ.ಶ.1133 ರಲ್ರ ಮಹಾದೇವ ಶಕ್ತಿಯು 


105 


ಶಿವಾಲಯಪೊಂದನ್ನು ಕಟ್ಟಸಿದ್ದನ್ನು ತಿಆಸುತ್ತದೆ. ” ಕ್ರಿ.ಶ.11-6-113೨ ರಲ್ರ ಚಂಗಾಳ್ಟರಸನು 
ಸಿದ್ದಾಲಯವೊಮ್ಮನ್ನು ಕಟ್ಟಸಿದನೆಂದು ತಿಆದಮಬರುತ್ತದೆ.*” ಕ್ರಿ.ಶ.12ನೇ ಶತಮಾನಕ್ಕೆ ಸೇರಿದ 
ನವಿಲೆಗಾಮದ ಶಾಸನವು ತಿಅಸಿರುವಂತೆ ನೀರ್ಗುಂದ ನಾಡಿನ ನಾಗರನವಿಲೆ ಎಂಬಲ್ಲ 
ಮಹದೇವ ಪಂಡಿತ ಮತ್ತು ರುದ್ರ ಸಿವಪಂಡಿತರು 6೦ ಹೊನ್ನಿಗೆ ದೇವಾಲಯವನ್ನೂ 
ಕೆರೆಯನ್ನು ಕಟ್ಟಸಿ ನಿತ್ಯ ನೈವೇದ್ಯ ನಡೆಯುವ ವ್ಯವಸ್ಥೆ ಮಾಡಿರುತ್ತಾರೆ. ° ಕ್ರಿಪ2ನೇ 
ಶತಮಾನದ ಮಾಚನಫಟ್ಟದಲ್ಲನ ಶಾಸನವು ತಿಳಸುವಂತೆ ಅಬಲುಗಲದ ದಂಡನಾಯಕನು 
ಬೀಲೇಶ್ವರ ದೇವಾಲಯವನ್ನು ಕಟ್ಟಸಿ ಕೆಲವು ಗದ್ದೆ ಭಾಗವನ್ನು ನಂದಾದೀವಿಗೆಗೆ 
ಗುಣಪೊಂದನ್ನು ದಾನ ನೀಡಿದ ಉಲ್ಲೇಬವಿದೆ. ಚೆನ್ನರಾಯಪಟ್ಟಣದ ಕ್ರಿ.ಪ.1587ರ ಸ್ಪಂಭ 
ಶಾಸನದಲ್ಲ ಫಿರಂಗಿ ಮಠ, ರಾಮೇಶ್ವರಗುಡಿ ಎರಡು ಪಿರಸಿನ ಬಸವ ಪತಿಷ್ಠೆ ಹಾಗೂ ಕೊಳ 
ಸಹಿತವಗಿ ಪಡುವಣ ಮಠವನ್ನು ನಿರ್ಮಿಸಿದ ಬದ್ಳೆ ತಿಆದುಬರುತ್ತದೆ. 


ಚೆನ್ನರಾಯಪಟ್ದಾಣದ ದೊಡ್ಡಕೊಳದ ಮಠವನ್ನು ಕಾನ್‌ಕಾರ್‌ತನ (ಕಾಣಿಕಾರನ) 
ಹಳ್ಳಯ ಪಭು ಆಲೂರ ಭೀಮನ ಆಣತಿಯಂತೆ ಪಾತ್ಲಾಹ ಎಂಬುವನು ಕಲ್ಲನಕೋಟಿಯ 
ಜೊತೆಗೆ ಮಂಟಪ, ಕೊಕಸಹಿತವಾಗಿ ಕಟ್ಟಸಿರುವುದು ತಿಆದುಬರುತ್ತದೆ. *” ಕ್ರಿ.ಶ.1647 ರ ಇದೇ 
ಕಾಣಿಕಾರನಹಳ್ಳಯ ಪ್ರಭು ದೊಡ್ಡಯ್ಯ ಎಂಬುವವನು ಚನ್ನರಾಯಪಟ್ಟಣದಲ್ಲಿ ಕಲನಕೋಟೆ 
ಕಟ್ಟಸಿದ ಆ ಸಮಯದಲ್ಲ ಅವನ ಪಾರುಪತ್ಯಗಾರ ಕಲಸುಗೆರೆಯ ಸ್ಥಳದ ಕೆಂಪಣಗೌಡನು 
ಕಲ್ಲುಮಠ ಹಾಗೂ ಕೊಳವನ್ನು ಕಟ್ಟಸಿದ. *” ಇದೇ ಕಾಲದ ಚೆನ್ನರಾಯಪಟ್ಟಣ ರಾಮೇಶ್ವರ 
ದೇವಾಲಯ ಶಾಸನವು ಪಾತ್ಹಾಹ ಎಂಬುವನು ಸಂಧ್ಯಾಮಠ, ಕೊಳಬಾವಿ, ಬಸವನ ಕಂಬ. 
ಉಯ್ಯಾಲೆ, ಕಂಬವನ್ನು ನಿರ್ಮಿಸಿದ ಸಂಗತಿ ತಿಆಯುತ್ತದೆ. ಬಹುಶಃ ಉಯ್ಯಾಲೆ ಕಂಬವು 
ಸುಗ್ಗಿ ಸ್ತಂಭ, ಸುಗ್ಗಿಕಟ್ಟೆಯನ್ನು ಸೂಚಿಸುವಂತಿದೆ. ಕ್ರಿ.ಶ.1664 ರ ಭಕ್ತರ ಹಳ್ಳ ಶಾಸನವು 
ಆಚರಣಾವಾಚಿಯಾಗಿ ವೀರಶೈವ ಮಠವಿದ್ದುದರ ವಿಚಾರ ತಿಆಸುತ್ತದೆ. ಭಕ್ತರ ಹಳ್ಳಮಠ ಎಂದು 
ಜನಜನಿತವಿದ್ದ ಸಂಗತಿಯನ್ನು ಸಹ ತಿಅಸುತ್ತದೆ. 


ಚೆನ್ನರಾಯಪಟ್ಟಣ ತಾಲ್ಲೂಕಿನ ಮಠಗಕು ಅಣತಿ ಕೋಡಿಹಳ್ಳ ಮಠ, ಪಡುವಣ ಮಠ, 
ಸಂಧ್ಯಾಮಠ, ದೊಡ್ಡಕೊಳದ ಮಠ, ಚೆನ್ನರಾಯಪಟ್ಟಣ ಲೌನ್‌ಮಠ, ಕಲ್ಲುಮರ, ಫಿರಂಗಿ ಮಠ, 
ಭಕ್ತರ ಹಳ್ಳ ಮಠ ಇವೆಲ್ಲಾ ಇಂದು ಆಸ್ಟಿ ಸಹಿತವಾಗಿ ಪರಾಧೀನಗೊಂಡಿವೆ. ಈ ಎಲ್ಲಾ 
ಆಧಾರಗಳ ಹಿನ್ನೆಲೆಯಲ್ಲ ಹಾಸನ ಜಲ್ಲೆಯ ಕೆಲವೊಂದು ಪ್ರಾಂತ್ಯಗಳಲ್ಲ ವೀರಶೈವ ಧರ್ಮ 
ಪ್ರಚಅತದಲ್ಲರುವುದು ಕಂಡುಬರುತ್ತದೆ. 


106 


ಮುಪ್ಲಿಂ ಧರ್ಮ (ಇಸ್ಲಾಂ ಧರ್ಮ) 


ಮಲಕ್‌ಖಾಫರನ ದಂಡಯಾತ್ರೆ (1310) ಹಾಗೂ ಬಹಮನಿ ಸಾಮ್ರಾಜ್ಯದ 
ಸ್ಥಾಪನೆಯೊಡನೆ ಠೇ ಧರ್ಮ ದಕ್ಷಿಣ ಭಾರತದಲ್ಲಿ ತ್ಛರಿತವಾಗಿ ಹರಡಲಾರಂಭಸಿತು. 
ಮೊದಮೊದಲು ಇಲ್ಲ ನೆಲೆಸಿದ ಇಸ್ಲಾಮೀಯರು ಉತ್ತರ ಭಾರತದಿಂದ ಬಂದವರಾದರೂ ಅವರ 
ಅಧಿಕಾರ ದಕ್ಷಿಣದಲ್ಲಿ ತಲೆಯೂರಿದ ಮೇಲೆ ಉತ್ತರದವರೊಡನೆ ಅವರ ರಾಜಕೀಯ 
ಸಮ್ಮಂಧಗಳು ಸುಗಮವಾಗಿ ಉಕ೬ಯಲಲ್ಲ. ಬಹಮನಿ ರಾಜ್ಯ ಒಡೆದ ಮೇಲಿ ಹುಟ್ಟದ 
ಬರೀದ್‌ಶಾಹಿ, ಆದಿಲ್‌ಶಾಹಿ, ಕುತ್ತ್‌ಶಾಹೀ, ರಾಜ್ಯಗಳ ಒಡೆತನ ಕಾಲದಲ್ಲ ಹಾಗೂ 
ಔರಂಗಜೇಬನ ಕಾಲದಲ್ಲ ಮುಂದೆ ಹೈದರ್‌ ಆಅ ಮತ್ತು ಟಪ್ಪು ಸುಲ್ತಾನ್‌ ಕಾಲಕ್ಕೆ ಈ 


ಭಾಗದಲ್ಲ ಇಸ್ಲಾಂ ಧರ್ಮ ವಿಶೇಷವಾಗಿ ಬೆಳೆಯಿತು. 


ಕ್ರಿ.ಶ.7ನೇ ಶತಮಾನದ. ಉಗಮವಾದ ಈ ಧರ್ಮ ಮಲಕ್‌ಕಾಫರನ ದಂಡಯಾತ್ರೆ 
ಮತ್ತು ಬಹಮನೀ ಸಾಮ್ರಾಜ್ಯದ ಸ್ಥಾಪನೆಯಿಂದಾಗಿ ಬೇಗ ಪ್ರಸಾರವಾಗತೊಡಗಿತು. ಮುಂದೆ 
ವಿವಿಧ ಮುಸಲ್ಮಾನ ದೊರೆಗಳ ಆಶ್ರಯದಲ್ಲ ಅನುಯಾಯುಗಳಕು ಹೆಚ್ಚಿದರು. ಇದರಲ್ಲ ಷಿಯಾ 
ಮತ್ತು ಸುನ್ನಿ ಎಂಬ ಎರಡು ಮುಖ್ಯು ಜಾತಿಗಳವೆ. ಪೈಗಂಬರರ ನಾಯಕತ್ವದ 
ಅನುಯಾಲುಗಳು ಸುನ್ನಿಗಳು. ಅದರ ಸುಂಂತಾನದಲ್ಲೀ ಇನ್ನೊಂದು ನಾಯಕತ್ವವನ್ನು 
ಅನುಸರಿಸಿದವರು ಷಿಯಾಗಳು ಹಾಸನಜಲ್ಲೆಯಲ್ಲ ಎರಡು ಮಾರ್ಗಗಳ 
ಅನುಯಾಯುಗಳದ್ದಾರೆ. 


ಮಠ ಆಶ್ರಯ ಪದ್ಧತಿಗೆ ಸಂವಾದಿಯಾಗಿ ಈ ಧರ್ಮದಲ ಖಾನ್‌ಖಾ ಎಂಬುದಿದೆ. 
ಇದರ ಮುಖಂಡರು ಖಲೀಪಾಗಳು ಇವರು ಆಧ್ಯಾತ್ಯವನ್ನು ಬೋಧಿಸುವಂ೦ತಹವರು 
ನಮಾಜ್‌ಗಿಮ್ದ ಅಂತರಂಗ ಶುದ್ಧಿ ಮುಖ್ಯ ಅಹಂಕಾರವನ್ನು ತೊರೆಯಬೇಕು. ತಾನೇ ಸಮಾಜ 
ಎಂದು ತಿಆದು ಜನಸೇವೆ ಮಾಡಬೇಕು ಎಂಬುದು ಇದರ ಬೋಧನೆ, ಇಂಥ ಖಾನ್‌ಖಾಗಳು 
ಈಗಲೂ ಮುಂಘೇರ್‌, ಅಜ್ಕೀರ್‌., ಅಲಹಾಬಾದ್‌, ಮುಂತಾದ ಕಡೆ ಇದ್ದಾರೆ. ಹಾಸನ 


ಜಲ್ಲೆಯಲ್ಲೂ ಹಿಂದೆ ಇಂತಹ ಖಾನ್‌ಖಾಗಳು ಇದ್ದರು. 


5೦ ವರ್ಷಗಳ ಹಿಂದೆ ಇಲಗೆ ಬಂದು ನೆಲೆಸಿದ ಗುರೂಜಗೆ ಕೇರಳದಿಂದ ಕಾಕಾಗಳು 
ಬ್ಯಾರಿಗಳು ಅಧಿಕ ಸಂಖ್ಯೆಯಲ್ಲ ಭಕ್ತರಿದ್ದಾರೆ. ಚೆನ್ನರಾಯಪಟ್ಟಣ ತಾಲ್ಲೂಕಿನಲ್ಲೂ ಇವರ 
ಕೇಂದ್ರಗಳು ಇವೆ. 


107 


ಅಡ್ಡಿ ಅಪ್ಪಣಿಗಳು 


ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ. ಸಂಪಾದಕ ಡಾ.ಚಿ.ಪಿ. ನಿಂಗಣ್ಣ- ಗುಲ್ಬರ್ಗಾ-2೦೦68. 


. ಕರ್ನಾಟಕ ಪರಂಪರೆ ಸಂಪುಟ-! 


ಅದೇ 


. ಅದೇ 


. ಎಂ. ಜಿದಾನಂದಮೂರ್ತಿ., ಕ.ಶಾ.ಸಾ. ಅ 


. MR.SAKHARE- History and Philosophy of Lingayat Religion- 


P.212, 


. N.S.PATHAR- History of Saiva cults in Northem India P.4-6. 
. ಮಹದೇಶ್ಯರ ಸತ್ತ ಬ್ರಹ್ಮಚಾರಿಯ ದೇಹವನ್ನು ಹೊಕ್ಸು ಲಕುಅೀಶನಾಗಿ ಅವತರಿಸಿದನೆಂದು 


ಬಹ್ಕನಿಂದ ಎರಡು ಪದ್ಯಗಳಲ್ಲ ಟೀಕಿಸಿದ್ದಾನೆ. 


. ಆರ್‌.ಜ.ಭಂಡರ್‌ಕರ್‌ರವರು ತಿಆಸಿದ್ದಾರೆ. 

. ಏಂ.ಜಿದಾನಂದಮುರ್ತಿ ಕ.ಶಾ.ಸಾ. ಅ ಪು.130-131. 

. ಆರ್‌.ಎಸ್‌.ಗುಪ್ತ- ಆಯ್‌ ಹಿ. ಬು. ಜೈ. ಪು.16. 

.K.K. Handiv ul — A History of Indian Philosophy, P. 50. 

. ಅದೇ 

.S.N. Dasupta- A History of Indian- Philosphy P.50 

. ಪಿ.ವಿ. ನಾರಾಯಣ- ವಚನ ಸಾಹಿತ್ಕೃ- ಒಂದು ಸಾಂಸ್ಕೃತಿಕ ಅಧ್ಯಯನ ಪು.45ರಂ೦೨-4ರರ 
.ಸ.ಪ.14-5೦ 

. S.N. Dasupta- A History of Indian- Philosphy P.50 


.ಏ.ಕ.ಸಂ.1೦ ರ ಪ್ಲ್ಯಾರ ಶಾಸನ ಹಿನ್ನೆಲೆಯಲ್ಲ ಗುರುತಿಸಲಾಗಿದ್‌.ಎ 


108 


24. 


೦5. 


26. 


27. 


೦68. 


2೦. 


30. 


31. 


32. 


33. 


34. 


35. 


36. 


ಕಪಟರಾಳ ಕೃಷ್ಣರಾಯ. ಕರ್ನಾಟಕ ಲಾಕುಳ ಶೈವರ ಇತಿಹಾಸ ಪು.1೦೦. 
ಎಂ.ಜಿದಾನಂ೦ಂದಮೂರ್ತಿ- ಅಂಗಾತ ಅಧ್ಯಯನಗಳು - ಪು.15ರ6. 

ಪಿ.ವಿ. ನಾರಾಯಣ, ವಚನ ಸಾಹಿತ್ಕೃ- ಒಂದು ಸಾಂಸ್ಕೃತಿಕ ಅಧ್ಯೇಯನ- ಪು.1ರ8. 
ಎಂ.ಜಿದಾನಂ೦ಂದಮೂರ್ತಿರವರ ಸಂಶೋಧನೆ ತರಂಗ, ಭಾಗ-೨. ಪು.೭5ರಂ. 
ದಿವಾಕರ್‌ ಆರ್‌.ಆರ್‌.- ಕರ್ನಾಟಕ ಪರಂಪರೆ ಸುಂ.1. ಪು.170೦. 


ಸರ್‌ಜನ ಮಾರ್ಷಲ್‌- ಮೊಹೆಂಜೊದಾರೊ ಅಂಡ್‌ ದ ಇಂಡನ್‌ ಸಿವಿಲ್ಕಜೇಷನ್‌ 
ಪು.ರಂ. 


ಅವ್ಯೆಹಿನ್‌ ಡ್ಯಾನಿಯಲ್‌- ಹಿಂದೂ ಪಾಲಅಧಿ ಇಜಮ್‌- ಪು.18 8-18೨. 


ಎಂ.ಜಿದಾನಂ೦ದಮೂತರ್ತಿ - ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಸಂ. ಪು.137. 


ಅದೇ ಪು.143. 


ಸರ್‌ ಚಾಲ್‌ ಎಲಅಯವಬ್‌., ಹಿಂದೂಲುಸಮ್‌ ಅಂಡ್‌ ಬುದ್ದಿಸಮ್‌, ಸುಂ, 
ಪು.143. 


ಎಂ.ಜಿದಾನಂ೦ದಮುತರ್ತಿ - ವೀರಶೈವ ಧರ್ಮ. ಭಾರತೀಯ ಸಂಸ್ಕೃತಿ. ಪು.278. 
ಜ್ಞಾನಾನಂದ ಜ-ಶಿಲ್ಲಾದರ್ಶ, ಸಂ.1, ಪು.44. 
ದಿವಾಕರ್‌ ಆರ್‌.ಆರ್‌.- ಕರ್ನಾಟಕ ಪರಂಪರೆ ಸಂಪುಟ-1, ಪು.18೦. 


ರಾಜಶೇಖರ್‌ ಎಸ್‌.- ದಕ್ಷಿಣ ಭಾರತದ ವಾಸ್ತುಶಿಲ್ಪಕ್ಕೆ ಬಾದಾಮಿ ಚಾಲುಕ್ಯರ 
ಕೊಡುಗೆ, ಪು.12. 


ಭಂಡಾರ್ಕರ್‌ ಆರ್‌.-ಜಿ. ವೈಷ್ಣವಿಸಮ್‌. ಶೈವಿಸಮ್‌- ಅಂಡ್‌ ಮೈನರ್‌ 
ರಿಅಜಯನ್‌ ಸಿನ್ನಮ್ಹ್‌- ಪು.172. 


ಅದೇ 
ದಿವಾಕರ್‌ ಆರ್‌.ಆರ್‌.-ಕರನ್ನಾಾಟಕ ಪರಂಪರೆ ಸಂಪುಟ-1. ಪು.181. 


ಕೃಷ್ಣರಾವ್‌ ಕೆ. ಕರ್ನಾಟಕ ಲಕುಶ, ಶೈವರ ಇತಿಹಾಸ ಪು.107. 


109 


37. 


38. 


39. 


40೦. 


41. 


4೦. 


43. 


44. 


45. 


46. 


47. 


48. 


4೦. 


50. 


51. 


5೦. 


53. 


54. 


55. 


56. 


ನೀಲಕಂ೦ಠಶಾಸ್ತಿ ಕೆ.ಎ.- ದಿ ಜೊಳ ಟಿಂಪಲ್‌ 


ರಾಮಚಂದ್ರರಾಯ ಎಸ್‌.ಕೆ. - ಮೂರ್ತಿ ಶಿಲ್ಪನೆಲೆ- ಹಿನ್ನೆಲೆ ಪು130-133 
ಪಿಲಾಕಾಂತ ಸುತ್ತಾರ- ಬಾದಾಮಿ ಸಾಂಸ್ಕೃತಿಕ ಅಧ್ಯಯನ, ಪು.14೦. 
ರಾಜಶೇಕರ ಎಸ್‌.- ಕರ್ನಾಟಕ ವಾಸ್ತುಶಿಲ್ಲ ಮತ್ತು ಚಿತ್ರಕಲೆ ಪು.23. 
ವಸಂತ ಕುಮಾರತಕ್ತಜ- ಕರ್ನಾಟಕದಲ್ಲ ಬೌದ್ಧ ಸಂಸ್ಕೃತಿ ಪು.40೦-4ರ. 
M.A.R. (1936) P.73 

EC 21 


ಹಾಸನ ಜಲ್ಲೆಯ ಬೇಲೂರು ಶಾಸನದ ಪಕಾರ ರಜಿಸಲಗಿದೆ. 
ಎಂ.ಜಿದಾನಂ೦ಂದಮೂರ್ತಿರವರ ಕ.ಶಾ.ಸಾ.ಅ.. ಪು-73. 

ದಿವಾಕರ್‌ ಆರ್‌.ಆರ್‌.- ಕರ್ನಾಟಕ ಪರಂಪರೆ ಸಂಪುಟ-1, ಪು.354. 
ರೈಸ್‌ ಜ. ಎಲ್‌.- ಮೈಸೂರು ಅಂಡ್‌ ಕೂರ್ಗ್‌ ಪ್ರಯೋದ ಇನ್ಸ್‌ಕ್ರಿಪ್ಪನ್ಸ್‌ ಪು.23. 
ಕನ್ನಡ ವಿಶ್ವಕೋಶ ಸಂಪುಟ-8. ಪು.35ರ7-61. 

ಕನ್ನಡ ವಿಶ್ವಕೋಶ ಸಂಪುಟ-ಆ. ಪು.3ರ6. 

ಶ್ರವಣ ಬಿಳಗೊಳದ ಶಾಸನಗಳ ಹಿನ್ನೆಲೆಯಲ್ಲ 

ಷೇರ್‌ ಅಲ ಬ- ಹಿಪ್ಪರಿ ಆಫ್‌ ದ ವೆಸ್ಟರ್ನ್‌ ಗಂಗಾಸ್‌, ಪು.331. 
MAR-1936, p.17 & MAR 1929 P.8 

ಹಾಸನಜಲ್ಲೆಯ ಕೈಸ್ತ ಪಾದ್ರಿಗಳ ಹೇಆಕೆಗಳು 

Karnataka State Gazetteer, 

ಕರ್ನಾಟಕ ಇತ್ತಿಚಿತ್ರ ಪರಂಪರೆ- ಪು.78-7೨ 


ವಿದೇಶಿ ಪ್ರವಾಸಿಗರ ಬರವಣಿಗೆಯ ದಂಥಗಳು. 


110 


57. 


58. 


59. 


60. 


61. 


62. 


63. 


64. 


65. 


66. 


ಕರ್ನಾಟಕ ಇತ್ತಿಚಿತ್ರ ಪರಂಪರೆ ಪು.81 

ಅದೇ 

ಅರಸೀಕೆರೆಯ ಶಾಸನಸಂಖ್ಯೆ-317. (ಹಿರಿಯೂರು ಕ್ರಿ.ಶ.1254) 
ಅದೇ 


ಕವಿಕಾಡ್‌- ಬಸವಶಿಖಾಮಣಿ (ಸಂ) ಸಣ್ಣಯ್ಯ ಬಅ.ಎಸ್‌. ಸಂಧಿ 4 ಪದ್ಯ, 56- 
74, ಪ್ರಸಾರಾಂಗ, ಮ್ಯಸೂರು ವಿಶ್ವವಿದ್ಯಾನಿಲಯ, ಮೈಸೂರು 198ರ. 


ಎಏ.ಕ.ಸಂಪುಟ 10, ಚೆನ್ನರಾಯಪಟ್ಟಣ (ಶಾಸನ ಸಂಖ್ಯೆ- 136) 
ಎಏ.ಕ.ಸಂಪುಟ 10, ಚೆನ್ನರಾಯಪಟ್ಟಣ (ಶಾಸನ ಸಂಖ್ಯೆ- ೨8) 
ಎಏ.ಕ.ಸಂಪುಟ 10, ಚೆನ್ನರಾಯಪಟ್ಟಣ (ಶಾಸನ ಸಂಖ್ಯೆ- 78) 


ಎಏ.ಕ.ಸಂಪುಟ 10, ಚೆನ್ನರಾಯಪಟ್ಟಣ (ಶಾಸನ ಸಂಖ್ಯೆ- 158) (16-17ನೇ 
ಶತಮಾನ) 


ಎಏ.ಕ.ಸಂಪುಟ 10, ಚೆನ್ನರಾಯಪಟ್ಟಣ (ಶಾಸನ ಸಂಖ್ಯೆ- 15೨) (ಕ್ರಿ.ಶ.1847) 


111 


ಅಧ್ಯಾಯ-4 


ಚನ್ನರಾಯಪಟ್ಟಣ ತಾಲೂಕಿನ ಪ್ರಮುಖ ಹಾಗೂ ಪ್ರಮುಖವಲ್ಲದ ದೇವಾಲಯಗಳು, 
ಬಸದಿಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳ ವಾಸ್ತು ಮತ್ತು ಶಿಲ್ಪ ಬೆಳವಣಿಗೆಗಳು 
(ಆಯಾ ಧರ್ಮಗಳ ಹಿನ್ನೆಲೆಯಲ್ಲ) 


ಚನ್ನರಾಯಪಟ್ಟಣ 
[x] 


ಚನ್ನರಾಯಪಟ್ಟಣ ಹಾಸನ ಜಲ್ಲೆಗೆ ಸೇರಿದ ಒಂದು ತಾಲೂಕು ಕೇಂದ್ರ. ಇದು 
ಹಾಸನದಿಂದ 32 ಕಿಲೋಮೀಟರ್‌ ದೂರದಲ್ಲದೆ. ಪ್ರಾಚೀನ ಕಾಲದಲ್ಲ ಈ ಊರನ್ನು 
ಕೊಳತ್ಪೂರು ಎಂದು ಕರೆಯಲಾಗಿದೆ. ಅಲ್ಲದೆ ಇದು ಒಂದು ಅಗ್ರಹಾರವು ಸಹ ಆಗಿತ್ತು. ಈ 
ನಗರದಲ್ಲ ಒಂದು ಪ್ರಾಜಚೀನಕೆರೆ ಇದ್ದಿತ್ತು ಇಲ್ಲ ಮಾಚಲದೇವಿ ಮತ್ತು ಶಾಂತಲದೇವಿ ಎಂಬ 
ಇಲ್ಲರು ನೃತ್ಯ ಗಾತ್ತಿಯರು ನಿರ್ಮಿಸಿದರೆಂದು ತಿಆದುಬರುತ್ತದೆ. ಚನ್ನರಾಯಪಟ್ಟಣ 
ನಗರವನ್ನು ಹೊಳೆನರಸೀಪುರದ ದೊರೆಯಾದ ಲಕ್ಷ್ಮಪ್ಪ ನಾಯಕನು ಪುಟ್ಟಗಿರಿಜ ಎಂಬ 
ಹಬ್ಬಾರನಿಂದ ವಶಪಡಿಸಿಕೊಂಡು ತನ್ನ ಮಗನಾದಚನ್ನರಾಯನಿಗೆ ಜಹಗೀರಾಗಿ ಕೊಟ್ಟನು. 
ಇಲ ಒಂದು ಚನ್ನರಾಯಸ್ಥಾಮಿ ದೇವಾಲಯವಿದೆ. ಅಲ್ಲ ದೊಡ್ಡ ಬಸವಯ್ಯನಿಂದ 
ನಿರ್ಮಿತವಾಗಿ ಅನಂತರ ಹೈದರ್‌ ಆಅಯುಂದ ಪುನರ್‌ ನಿರ್ಮಾಣಗೊಂಡ ಒಂದು 
ಹಳೆಯಕೋಟಿ ಇದೆ. ' 


ಅಮೃತೇಶ್ವರ ದೇವಾಲಯ-ಅಗ್ರಹಾರ ಬೆಳಗುಅ 


ಚನ್ನರಾಯಪಟಟಣ ತಾಲೂಕು ಅಗ್ರಹಾರ ಬೆಕಗುಅಯಲ್ಲ ಪಾಳು ಅಮೃತೇಶ್ವರ 
ದೇವಾಲಯವಿದೆ. (ಚಿತ್ರ ಸಂಖ್ಯೆ-1) ಇದೊಂದು ವಿಶೇಷವಾದ ದೇವಾಲಯವಾಗಿದೆ. ಏಕೆಂದರೆ 
ಒಂದೇ ದೇವಾಲಯದಲ್ಲ ಎರಡು ಧರ್ಮಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯವನ್ನು 
ಪೂರ್ವಾ ಭಮುಖವಾಗಿ ಹಾಗೂ ದಕ್ಷಿಣಾಭಿಮುಖವಾಗಿ ಕಟ್ಟಲಾಗಿದ್ದು (ಚಿತ್ರ ಸಂಖ್ಯೆ-2) 
ಕಟ್ಟಲಾಗಿದ್ದು ಪೂರ್ವಾ ಭಮುಬವಾಗಿ ಈಶ್ವರನನ್ನು. ದಕ್ಷಿಣಾಭಿಮುಖವಾಗಿ ಚನ್ನಕೇಶವನನ್ನು 
ಮೂಲ ಗರ್ಭಗುಡಿಯಲ್ಲ ಇರಿಸಲಾಗಿದೆ. ಪಾಳು ಅಮ್ಯತೇಶ್ವರ ದೇವಾಲಯದ ಗರ್ಭಾಂಕಣದ 
ಬಾಗಿಲಮೇಲೆ ಶಕವರ್ಷ 1056 ಅಂದರೆ ಕ್ರಿ.ಶ. 133ರ ಏಪ್ರಿಲ್‌ ೨ನೇ ತಾರೀಟನಂದು ಶಾಸನ 
ಬರೆಸಲಾಗಿದೆ. ಇದು ಪರಿಯನಂಬಮಣನ ಪುತ್ತ ಕೆಂಚಗೇತಣ ಏಚಮಯ್ಯದಣ್ನಾಯಕನ 
ತೆಂಕು ದೇವರಿಗೆ ಕೆಲವೊಂದು ಗದ್ದೆಯನ್ನು ದಾನವಾಗಿ ಧರ್ಮವನ್ನು ನೀಡಿರುವುದು ತಿಆದು 
ಬರುತ್ತದೆ. ಮತ್ತೊಂದು ಶಾಸನವು ಅದೇ ದೇವಾಲಯದ ಬಳ ಇದ್ದು, ಇದು ಹೊಯ್ದಳ 


112 


ವಿಷ್ಣುವರ್ಧನನ ಜರುದುಗಳನ್ನು ತಿಆಸುವ ಶಾಸನವಾಗಿದೆ. ಈ ಶಾಸನದ ಕಾಲ ಕ್ರಿ.ಶ. 133, 
ಏಪ್ರಿಲ್‌ ೨ ಭಾನುವಾರ ಬರೆಸಲಾಗಿದೆ. ಕ ಅಮೃತೇಶ್ವರ ದೇವಾಲಯದ ಮೂಲ 
ಗರ್ಭಗುಡಿಯಲ್ಪ್ಲ ಶಿವಅ೦ಗಪವಿದೆ. ಮೇಲ್ಲಾಗದಲ್ಲ ಭುವನೇಶ್ವರಿ ಇದೆ. ಶುಕನಾಸಿಯ ಅಂಕಣದಲ 
ನಂದಿಪಿಲ್ಲವಿದೆ. ನವರಂಗದ ಭಾಗದ ಮಧ್ಯಭಾಗದಲ್ಲ ನಾಲ್ದು ಶುದ್ಧ ಹೋಯ್ತಳ ಶೈೈೇಅಯ 
ಕಂಬಗಳದ್ದು. ಮೇಲ್ಭಾಗದ ಭುವನೇಶ್ವರಿಯಲ್ಲ ರಹಗಳ ಉಬ್ಬು ಶಿಲ್ಪಗಳನ್ನು ಸೂಕ್ಷವಾಗಿ 
ಕಡೆಯಲಾಗಿದೆ. ನವರಂಗಕ್ಷೆ ಹೊಂದಿಕೊಂಡಂತೆ ಉತ್ತರ ದಿಕ್ಕೆ ಒಂದು ಗುಡಿಯುದ್ದು, ಈ 
ಗುಡಿಯಲ್ಲ ಚನ್ನಕೇಶವ ಮೂರ್ತಿಶಿಲ್ಲವನ್ನು ಇಡಲಾಗಿದೆ (ಚಿತ್ರ ಸಂಖ್ಯೆ-3) ಈ ಶಿಲ್ಪವು 7 ಅಡಿ 
ಎತ್ತರವಿದ್ದು ಚತುರ್ಭುಜವನ್ನು ಹೊಂದಿದ್ದು ಶಂಬ. ಚಕ್ರ, ಗದಾ ಮತ್ತು ಕಮಲವನ್ನು 
ಹಿಡಿದಿರುತ್ತಾನೆ. ಇಕ್ನೆಲಗಳಲ್ಲ ನರ್ತನ ಭಂಗಿಯ ಶ್ರೀದೇವಿ ಮತ್ತು ಭೂದೇವಿಯರನ್ನು 
ಕಡೆಯಲಾಗಿದೆ. ಕಲ್ಲು ಪೀಠದಲ್ರ ಗರುಡನ ಉಬ್ಬು ಶಿಲ್ಪವನ್ನು ಸಹ ಕಡೆಯಲಾಗಿದೆ. 


ಇದು ವಿಷ್ಣುವಿನ ವಾಹನವು ಸಹ ಜಗಿದೆ. ಈ ನವರಂಗಕ್ಷೆ ಹೊಂದಿಕೊಂಡಂತೆ 
ಪೂರ್ವದಿಕ್ಕಿಗೆ ಮತ್ತೊಂದು ವಿಶಾಲವಾದ ಮುಖ ಮಂಟಪವನ್ನು ಸೇರಿಸಲಾಗಿದೆ. ಇಲ್ಲರುವ 
ದ್ದಾರ ಇಕ್ಕೆಲಗಕಲ ದ್ವಾರ ಪಾಲಕರ ಶಿಲ್ಪ್ಲಗಳವೆ. ಅಮೃತೇಶ್ವರ ಹಾಗೂ ಚನ್ನಕೇಶವ 
ಗರ್ಭಗುಡಿಯ ಮುಂದಿನ ನವರಂಗದಲ್ಲ ಭೈರವಿ. ಗಣೇಶ, ಸರಸ್ತತಿ ಶಿಲ್ಲಗಳವೆ (ಚಿತ್ರ ಸಂಖ್ಯೆ- 
4, ರ. 6) ಮತ್ತು ಕುಮಾರನ ಶಿಲ್ಪ (ಮುರುಗ) ಸಹ ಇದೆ. (ಚಿತ್ರ ಸಂಖ್ಯೆ-7) ಪೂರ್ವದಿಕ್ಕಿನ 
ಮುಖಮಂಟಪದಲ್ಲ ಆರು ಹೊಯ್ತಕ ವಾಸ್ಸುಶ್ಯಅಯನ್ನು ಹೊಂದಿರುವ ಕಂಬಗಳವೆ. ಈ 
ಭಾಗದಲ್ಲ ಒಂದು ಗುಡಿಯುದ್ದು ಈ ಗುಡಿಯಲ ಯಾವುದೇ ಶಿಲ್ಲವಿಲ್ಲದೆ ಈಗ ಖಾಲ ಇದೆ. 
ಕೊನೆಯ ಭಾಗದಲ ಅಮೃತೇಶ್ವರ ಗರ್ಭಗುಡಿಗೆ ಎದುರಾಗಿ ಒಂದು ಸುಂದರವಾದ 
ದೊಡ್ಡದಾದ ನಂದಿಯ ಶಿಲ್ಪವನ್ನು ಇಡಲಾಗಿದೆ. ಈ ದೇವಾಲಯದ ದಕ್ಷಿಣ ದಿಕ್ಕಿಗೆ 
ಪವೇಶದ್ದಾರವಿದ್ದುು ಎರಡು ದ್ಹಾರಗಳ ಇಕ್ಷೆಲಗಕಲ್ಲ ಒಂದೊಂದು ಶಾಸನಗಳ ಚಪ್ಪಡಿಯನ್ನು 
ಇಡಲಾಗಿದೆ. ಇಲ್ಪ್ಲಯ ವಿಶೇಷತೆ ಏನೆಂದರೆ ಈ ದೇವಾಲಯವು ಶೈವ. ವೈಷ್ಣವ ಧರ್ಮದ 
ಸಂಕೇತವಾಗಿ ನಿರ್ಮಿಸಿರುವುದರಿಂದ ದ್ಲಾರದ ಬಲ ಭಾಗದಲ್ಲ ಹೊಯ್ದಕ ಬಲ್ಲಾಕನ ಕಾಲದ 
ಶಾಸನವೆಂದು ಕರೆಯಲಾಗಿದ್ದು ಇದು ಸುಮಾರು 6೦ ಸಾಲುಗಳನ್ನು ಹೊಂದಿದೆ (ಚಿತ್ರ 
ಸಂಖ್ಯೆ-8) ಇದು ಶೈವ ಪರಂಪರೆ ಪೂರಕವಾದ ಶಾಸನವಾಗಿದೆ. ಅದೇ ರೀತಿ ಎಡಭಾಗದ 
ಶಾಸನದ ಚಪುಡಿಯಲ್ಲ ಹೊಯ್ದಕ ವಿನಿಯಾದಿತ್ಯನ ಶಾಸನವಿದೆ. ಇದರ ಕಾಲ ಶಕವರ್ಷ 1131 
ಅಂದರೆ ಕ್ರಿ.ಶ. 12೦೨ರಲ್ಲ ರಚಿಸಲಾಗಿದೆ. ಈ ಶಾಸನವು ಸುಮಾರು 72 ಸಾಲುಗಳನ್ನು 
ಹೊಂದಿದೆ. ಈ ಶಾಸನದಲ್ಲ ವೈಷ್ಣವ ಪರಂಪರೆಗೆ ಪೂರಕವಾಗಿ ವಿಷ್ಣುವಿನ (ಚನ್ನಕೇಶವ) ಉಬ್ಬು 
ಶಿಲ್ಪವನ್ನು ಕಡೆಯಲಾಗಿರುವುದನ್ನು ಕಾಣಬಹುದು. (ಚಿತ್ರ ಸಂಖ್ಯೆ-೨) ಈ ದೇವಾಲಯದ 


113 


ವಿಶೇಷತೆ ಏನೆಂದರೆ ನವರಂಗದ ದ್ವಾರದ ಲಲಾಟ ಜಂಬದಲ್ಲ ನಾಟ್ಯ ಶಿವ ಮತ್ತು 
ಸಪುಮಾತೃಕೆಯರನ್ನು ಸಹ ಕಡೆಯಲಾಗಿದೆ ಹಾಗೂ ಗಜಲಕ್ಷೀಯ ಉಬ್ಬು ಶಿಲ್ಪಗಳವೆ. ಈ 
ದೇವಾಲಯವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಕ್ಷತ್ರಾಕಾರದ ತಳವಿನ್ಯಾಸದ ಮೇಲೆ ನಿಂತಿದ್ದು 
ಇನ್‌ಸರಿತ ಮುನ್‌ಸರಿತದಿಂದ ಕೂಡಿದೆ. 


ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ಮೇಲ್ಮಾಗದಲ್ಲ ಇತ್ತೀಚಿನ ಕಾಲದ ವಿಮಾನವಿದೆ. ಈ 
ದೇವಾಲಯವು ಇತ್ತೀಚಿನ ವರ್ಷಗಳ ಕಾಲದಲ್ಲ ಜೀರ್ಣೋದ್ದಾರಗೊಂಡಿದೆ. ಆದಕಾರಣ 
ಗರ್ಭಗೃಹದ ಮೇಲ್ಲಾಗದ ವಿಮಾನವು ಸಹ ಹೊಸದಾಗಿ ನಿರ್ಮಾಣಗೊಂಡಿದೆ. ಅಂದಿನ 
ಕಾಲದಲ್ಲ ಇದು ಸುಂದರ ದೇವಾಲಯವಾಗಿದೆ ಎಂದು ಹೇಕಬಹುದು. ಅಲ್ಲದೆ ದಕ್ಷಣ ದಿಕ್ಕಿಗೆ 


ದ್ಹಾರ ಮಂಟಪವನ್ನು ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ. “ 
ಸೋಮೇಶ್ವರ ದೇವಾಲಯ-ಅಗ್ರಹಾರ ಬೆಳಗುಅ 


ಅಗ್ರಹಾರ ಬೆಕಗುಅಯಲ್ರ್ಲ ಮತ್ತೊಂದು ಸೋಮೇಶ್ವರ ದೇವಾಲಯವಿದೆ. ಇದು ಸಹ 
ಹೋೊೋಯ್ದಳಕರ ಕಾಲದಲ್ಲ ನಿರ್ಮಿಸಲ್ಪಟ್ಟರುವ ದೇವಾಲಯವಾಗಿದ್ದು ಈಗ ಸಂಪೂರ್ಣ ಹೊಸದಾಗಿ 
ನಿರ್ಮಿಸಲ್ಲಲ್ಪದೆ. ಕಲ್ಯಾಣಿ ಚಾಲುಕ್ಕರ ನಂತರ ಮೊದಲನೆಯ ಹೊಯ್ದಕ ನರಸಿಂಹನ ಕಾಲದ 
ಶಾಸನ ಇಲ್ಲದೆ. ಈ ಶಾಸನವನ್ನು ಶಕವರ್ಷ 107೨ ಅಂದರೆ ಕ್ರಿ.ಶ. 157ರಲ್ಲ ಡಿಸೆ೦ಬರ್‌ 24 
ಮಂಗಳವಾರದಂದು ಬರೆಸಲಾಗಿದೆ. ಇದು ಸೋಮೇಶ್ವರ ದೇವರ ಪೂಜೆಗಾಗಿ ದಾನ 
ಬಟ್ಟರುವುದನ್ನು ತಿಅಸುವುದಲ್ಲದೆ 1ನೇ ನರಸಿಂಹನ ಬರುದುಗಳನ್ನು ತಿಆಸುವಂತಹ ಶಾಸನವೂ 
ಹೌದು ° ಸೋಮೇಶ್ವರ ದೇವಾಲಯವು ಪೂರ್ವಾಭಿಮುಬವಾಗಿದ್ದು ಗರ್ಭಗೃಹ. ಶುಕನಾಸ, 


ನವರಂಗವನ್ನು ಮಾತ್ರ ಹೊಂದಿದೆ. ಗರ್ಭಗೃಹದಲ್ಲ ಶಿವಅಂಗವನ್ನು ಇಡಲಾಗಿದೆ. 


ಪುಕನಾಸಿಯು ಖಾಲಇದ್ದು ನವರಂಗದ ಮಧ್ಯದಲ್ಲ ನಾಲ್ಲುಕಂಬಗಳವೆ. ಪುಕನಾಪಿಯ 
ದ್ದಾರದ ಮುಂಡೆ ನವರಂಗಕ್ಷೆ ಹೊಂದಿಕೊಂಡಂತೆ ಒಂದು ನಂದಿ ಶಿಲ್ಪವನ್ನು ಇಡಲಾಗಿದೆ. ಈ 
ದೇವಾಲಯ ಪ್ರಾಚೀನಕಾಲದಾಗಿದ್ದರೂ ಸಹ ಈಗ ಹೊಸದಾಗಿ ನಿರ್ಮಿಸಲ್ಪಟ್ಟದೆ. ಈ ಕ್ಥಳವನ್ನು 
ನೋಡಿದರೆ ಗೊತ್ಪಾಗುತ್ತದೆ ಇದೊಂದು ಪ್ರೂಚೀನ ನೆಲೆಯೆಂದು ದೇವಾಲಯದ ಮುಂದೆ 
ಶಿಲಾಶಾಸನಗಳ ಚಪ್ಪಡಿ ಮತ್ತು ವೀರಗಲ್ಲನ್ನು ಸಹ ಕಾಣಬಹುದಾಗಿದೆ. ಈ ವೀರಗಲ್ಲು ವೀರರು 
ಯುದ್ಧದಲ್ಲ ಹೋರಾಡುತ್ತಿರುವ ದೃಶ್ಯವನ್ನು ನೆನಪಿಗೆ ತರುವಂತೆ ವ್ಯಕ್ತವಾಗುತ್ತದೆ. ಈ 
ವೀರಗಲ್ಲು ಮೂರು ಅಂತಸ್ಥಿನಿಂದ ಕೂಡಿದ್ದು ಕೆಕಭಾಗದಲ್ಲೂ ವೀರಯೋಧರು ಹೋರಾಟ 
ನಡೆಸುತ್ತಿದ್ದು ಎರಡನೇಯ ಭಾಗದಲ್ಲ ಮರಣ ಹೊಂದಿದ ಯೋಧನನ್ನು ಸೇವಕರು ಪ್ರರ್ಗಕ್ಷೆ 


114 


ಕರೆದುಕೊಂಡು ಹೋಗುತ್ತಿರುವ ಮಾದರಿಯಲ್ಲ ಕಡೆಯಲಾಗಿದೆ. ಮೇಲ್ಭಾಗದಲ್ಲ ಶಿವನ 
ಸನ್ನಿಧಿಗೆ ಸಲ್ಪನಿ ಶಿವಪೂಜಿಯಲ್ಲ ತೊಡಗಿರುವ ದೃಶ್ಯವ್ಯಕ್ತವಾಗುತ್ತದೆ. ಇದನ್ನು 
ಸೂರ್ಯಚಂದ್ರ ಸಾಕ್ಷಿಯಾಗಿ ದೇವರಿಗೆ ಸಲ್ರಸುತ್ತಿರುವುದವು ಸಹ  ಶಿಲ್ಪಕಲೆಯುಂದ 
ವ್ಯಕ್ತವಾಗುತ್ತದೆ (ಚಿತ್ರ ಸಂಖ್ಯೆ-10) ಈ ದೇವಾಲಯದಿಂದ ಕೇಶವ ದೇವಾಲಯಕ್ಕೆ ಸುರಂಗ 


ಮಾರ್ಗವಿದೆ ಎಂದು ಸ್ಥಳೀಯ ಹೇಳಆಕೆಗಳೀವೆ. 


ಒಟ್ದಾರೆ ಅಗ್ರಹಾರ ಬಿಳಕರುಅಯ ಇತಿಹಾಸವನ್ನು ನೋಡಿದರೆ ಒಂದು ವಿಶೇಷವಾದ 
ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೊಂದಿರುವುದು ಅಮೃತೇಶ್ವರ ಮತ್ತು ಚನ್ನಕೇಶವ 
ದೇವಾಲಯವು) ಶೈವ-ವೈಷ್ಣವ ಪರಂಪರೆ ಒಂದಕ್ಕೊಂದು ಪೂರಕವಾಗಿ ಬೆಸೆದುಕೊಂಡು 
ಬಂದಿರುವುದು ವಾಸ್ಸು ರಚನಾ ನೋಟದಿಂದ ತಿಆಅದುಬರುತ್ತದೆ. 


ಈಶ್ವರ ಮತ್ತು ಲಕ್ಷೀನರಸಿಂಹಸ್ತಾಮಿ ದೇವಾಲಯ-ದಿಡಗ 


ಈಶ್ವರ ದೇವಾಲಯ ಮತ್ತು ಲಕ್ಷೀನರಸಿಂಹಸ್ಥಾಮಿ ದೇವಾಲಯವು ಒಂದೇ 
ದೇವಾಲಯದ ಮೂಡಿಬಂದಿದೆ. ಶಂ ದೇವಾಲಯವು ಸಹ ವಿಶೇಷವಾದ 
ದೇವಾಲಯವಾಗಿದ್ದು ಅಗ್ರಹಾರ ಬೆಕಗುಅಯ ಅಮೃತೇಶ್ವರ ಮತ್ತು ಚನ್ನಕೇಶವನ 
ಮೂರ್ತಿಯನ್ನು ನೆನಪಿಗೆ ತರುತ್ತದೆ. (ಚಿತ್ರ ಸಂಖ್ಯೆ-11, 12) ಇದು ಶುದ್ಧ ದ್ರಾವಿಡ ಶೈಅಯ 
ದೇವಾಲಯವಾಗಿದ್ದು ದೇವಾಲಯವು ಪೂರ್ವಭಮುಬವಾಗಿ ಮತ್ತು ದಕ್ಷಿಣಾಭಿಮುಖವಾಗಿದೆ. 
ಶೇಗ ಈ ದೇವಾಲಯವು ದುಳ್ಳಿತಿಯಾಗಿದೆ. ಈಗ ಈ ದೇವಾಲಯದಲ್ಲೂ ಒಂದು ಶಾಸನವಿದ್ದು 
ಹೊಯ್ದಕರ ಎರಡನೇಯ ಬಲ್ಲಾಳನ ಶಾಸನವಾಗಿದೆ. ಶಾಸನದ ಕಾಲ ಶಕವರ್ಷ 1012 ಅಂದರೆ 


ಕ್ರಿ.ಪ. 12೦6 ಏಪ್ರಿಲ್‌ 1೨ ಬುದುವಾರ ಶಾಸನವನ್ನು ಬರೆಸಲಾಗಿದೆ.” 


ಮೂಲ ಈಶ್ವರ ದೇವಾಲಯದ ಗರ್ಭಗುಡಿಯಲ್ಲ ಈಶ್ವರ ಶಿವಅಂಗವನ್ನು 
ಪತಿಷ್ಣಾಪಿಸಲಾಗಿದ್ದು. ಮೇಲ್ಕಾಗದಲ್ಲ ಭುವನೇಶ್ವರಿ ಇದೆ. ಶಪುಕನಾಸದ ಅಂಕಣದಲ್ಲ ನಂದಿಯ 
ಶಿಲ್ಪವನ್ನು ಇಡಲಾಗಿದೆ. ನವರಂಗಕ್ಷೆ ಬಂದರೆ ಮಧ್ಯದಲ್ಲ ನಾಲ್ದು ಹೊಯ್ದ ಶೈೈೇಅಯ 
ಕಂಬಗಳದ್ದು ಉತ್ತರ ದಿಕ್ಷಿಗೆ ದಕ್ಷಿಣಾಭಮುಬವಾಗಿ ಒಂದು ಗರ್ಭಗುಡಿಯನ್ನು ನಿರ್ಮಿಸಿದ್ದು 
ಲಕ್ಷೀನರಸಿಂಹನ ಮೂರ್ತಿ ಶಿಲ್ಪವನ್ನು ಇಡಲಾಗಿದೆ. ಈ ದೇವಾಲಯದಲ್ಲಯೂ ಸಹ ಎರಡು 
ದ್ಹಾರದಲ್ಲಿಯೂ ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಸಂಬಂಧಿಸಿದಂತೆ ಉಬ್ಬುಶಿಲ್ಲದ ಕೆತ್ತನೆಯನ್ನು 
ಮಾಡಲಾಗಿದೆ. ನವರಂಗದ ಮುಂದೆ ಮುಖಮಂಟಪವಿದ್ದು ಅದರ ಮುಂದೆ ದ್ವಾರಮಂಟಪನಿದೆ. 
ಅದು ಸಹ ಈಗ ದುಸ್ಥಿತಿ ಹೊಂದಿದೆ. ದಕ್ಷಿಣ ದಿಕ್ಕಿಗೆ ಇರುವ ಮುಖ್ಯ ಪವೇಶದ್ಧಾರದಲ್ಲ 


115 


ನಿಲ್ಲಸಿರುವ ದ್ಹಾರಕಂಬದಲ್ಲ ದ್ಹಾರಪಾಲಕರ ಉಬ್ಬುಕೆತ್ತನೆಯೊಂದಿಗೆ ಕೂಡಿದ್ದು ಲಲಾಟ 
ಬಂಬದಲ್ಲ ಗಣೇಶನ ಉಬ್ಬುಪಿಲ್ಲವನ್ನು ಕಡೆಯಲಾಗಿದೆ. ದುಫ್ಳಿತಿಯಲ್ಲರುವ ದೇವಾಲಂಶಯದ 
ಅತ್ತಿಯ ಭಾಗದಲ್ಲ ನಾಗರ ಮತ್ತು ದ್ರಾವಿಡ ಮಾದರಿಯ ಕೋಷ್ಟಮಂಟಪವನ್ನು ಸಹ 
ಕಡೆಯಲಾಗಿದೆ. 


ಹೊೋಯ್ದಕ ಅರಸ ಎರಡನೇಯ ಬಲ್ಲಾಕನು ತನ್ನ ಬರುದು ಬಾವಲಗಳನ್ನು 
ಒಳಗೊಂಡಂತೆ ಮತ್ತು ದೇವಾಲಯದ ಪೂಜಾ ಕಾರ್ಯಕ್ಷೆ ಅನೇಕ ರೀತಿಯ ದಾನ 
ನೀಡಿರುವುದನ್ನು ಶಾಸನ ತಿಅಸುತ್ತದೆ. ” ಈ ಊರಿನ ಮತ್ತೊಂದು ದೇವಾಲಯವಿದ್ದು ಇದು 
ಈಗ ಸಂಪೂರ್ಣವಾಗಿ ನವೀಕರಣಗೊಂಡಿಡೆ. ಆ ದೇವಾಲಯದ ಪಕ್ಷದಲ್ಲಿ ಕೆಲವೊಂದು 
ಬಡಿಶಿಲ್ಲಗಳದ್ದು ಒಂದು ಚಪ್ರಡಿಯಲ್ಲ ಕಂಬವನ್ನು ಸೇರಿಸಿದ್ದು ಕಂಬದ ಮೇಲ್ಮಾಗದಲ್ಲ 
ಚೂಪಾದ ಭರ್ಜಯ ಮಾದರಿಯಲ್ಲ ಕಡೆಯಲಾಗಿದ್ದು ಇಕ್ನೆಲಗಳಲ್ಲ ಇಬ್ಬರನ್ನು ಸೇರಿಸಿದ್ದು 
ಪುರುಷ ಮತ್ತು ಸ್ತ್ರೀಯರನ್ನು ಕೂರಿಸಲಾಗಿದೆ. ಪ್ರಾಯಶಃ ಇದರ ಉದ್ದೇಶವೇನೆಂದರೆ ರಾಜ 
ಮತ್ತು ರಾಣಿಯರು ಇರಬೇಕು ಎಂದು ಹೇಳಬಹುದು. ಏಕೆಂದರೆ ಇಬ್ಬರು ಸಹ ವಿವಿಧ 
ಆಭರಣಗಳನ್ನು ಧರಿಸಿದ್ದು ರಾಜಮಾತೆಯರಂತೆ ಕುಳತಿರುವುದರಿಂದ ಇದು ರಾಜರ ಶಿಲ್ಲವೇ 
ಆಗಿರಬೇಕೆಂಬುದು ನನ್ನ ಸಂಶೋಧನೆಯ ಉದದೇಶವಾಗಿದೆ. (ಚಿತ್ರ ಸಂಖ್ಯೆ-14) ಇದರ 
ಪಕ್ಷದಲ್ಲ ಒಂದು ಶಿಲ್ಪವಿದೆ. ಇದು ಪೂರ್ಣಕೆತ್ತನೆಬುಂದ ಕೂಡಿಲ್ಲ. ಆದಕಾರಣ ಈ ಶಿಲ್ಪವು 
ಸರಿಯಾದ ರೀತಿಯಲ್ಲ ಅಲಂಕರಣಿಯನ್ನು ಹೊಂದಿಲ್ಲ. ಈ ಶಿಲ್ಪವನ್ನು ಗಮನಿಸಿದರೆ 
ಸುಬ್ರಮಣ್ಯಸ್ಥಾಮಿ ಶಿಲ್ಪ್ಲವೆಂದು ಕರೆಯಬಹುದಾಗಿದೆ. (ಚಿತ್ರ ಸಂಖ್ಯೆ-15) 


ಠೇ ಊರಿನಲ್ಲ ಕರಿಗಲ್ಲು ಬ್ರಹ್ಮದೇವರು ಎಂದು ಪೂಜಸುತ್ತಾರೆ. ಇದು ಒಂದು 
ಸಮಾಧಿಯಾಗಿದ್ದು ಪೂರ್ವದಿಂದಲೂ ಪೂಜಸುವ ಪರಿಪಾಠವಿದೆ. ಅಂದರೆ ಅಂದಿನ ಕಾಲದಲ 
ಠೀ ಊರಿನ ಪ್ರಮುಖ ವ್ಯಕ್ತಿ ವೀರಮರಣ ಹೊಂದಿರಬೇಕು. ಆ ವ್ಯಕ್ತಿಯನ್ನು ಇಲ್ಲಯೇ 
ಸಮಾಧಿಮಾಡಿ ಈ ರೀತಿಯ ಎರಡು ಕಲ್ಲುಗಳನ್ನು ನಿಲಸಿ ಮಧ್ಯದಲ್ಲ ಒಂದು ಚಪ್ಪಡಿಯುದ್ದು 
ಅದರ ಮಧ್ಯದಲ್ಲ ಒಂದು ರಂಧ್ರವನ್ನು ಮಾಡಲಾಗಿದೆ. ಪ್ರಾಯಶಃ ವರ್ಷದಲ್ಲ ಒಂದು ಬಾರಿ 
ಇಲ್ಲ ಪೂಜೆಸಲ್ಲಸುವ ಪರಿಪಾಠವನ್ನು ಹೊಂದಿದೆ ಎಂದು ಹೇಕಬಹುದಾಗಿದೆ. ಅಂದರೆ ಈ 
ರಂಧ್ರದ ಮೂಲ ಉದ್ದೇಶವೇನೆಂದರೆ ಆತನ ಸೇವಿಸುವ ಆಹಾರ ಪದಾರ್ಥವನ್ನು ಈ ರಂಧ್ರದ 
ಮೂಲಕ ಒಳಗೆ ಹಾಕುವ ಪರಿಪಾಠವು ಸಹ ಕಂಡುಬರುತ್ತದೆ. ಈ ಹಿನ್ನೆಲೆಯಿಂದ 


ಚನ್ನರಾಯಪಟ್ಟಣ ತಾಲೂಕಿನ ದಿಡಿಗ ಉಊರಿನಲ್ಲಯೇ ಸಹ ಪ್ರಾಚೀನ ಸಂಸ್ಕೃತಿ 


116 


ಪರಂಪರೆಯನ್ನು ಇಂದಿಗೂ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಕಂಡು ಬರುತ್ತದೆ. 


(ಚಿತ್ರ ಸಂಖ್ಯೆ-1ರ, 16) 
ಸೋಮೇಶ್ವರ ದೇವಾಲಯ ಅಥವಾ (ಈಶ್ವರ ದೇವಾಲಯ) -ದಿಂಡಗೂರು 


ದಿಂಡಗೂರಿನಅ ಊರಿನಿಂದ ಹೊರಗೆ ಪೂರ್ವಾಭಿಮುಖವಾಗಿ ಸೋಮೇಶ್ವರ ಅಥವಾ 
ಈಶ್ವರ ದೇವಾಲಯವಿದೆ. ಈ ದೇವಾಲಯವು ಅತ್ಯಂತ ಪ್ರಾಚೀನವಾದ ದೇವಾಲಯವಾಗಿದೆ. 
ಈ ದೇವಾಲಯದ ವಾಸ್ತುಲಕ್ಷಣಗಳನ್ನು ಗಮನಿಸಿದರೆ ಹೊಯ್ದೆಕರ ಶೈಅಯನ್ನು ಹೊಂದಿದೆ. 
ಸೋಮೇಶ್ವರ ದೇವಾಲಯದ ಹಿಂಭಾಗದಲ್ಲ ಗೋಡೆಯ ಮೇಲೆ ಕ್ರಿ.ಶ. 1651ರಂದು ಶನಿವಾರ 
ಮೇ 24ನೇ ತಾರೀಜನಂದು ಬರೆಸಿದ ಶಿಲಾ ಶಾಸನವಿದೆ. ಇದನ್ನು ಪ್ಪಸ್ತಿ ಶ್ರೀ 
ವಿಜಯಾಭ್ಯುದಯ ಷಾಅವಾಹನ ಶಕ ವರ್ಷ 1573 ನೆಯ ಕರಸಂವತ್ತರದ ಜೇಷ್ಠ ಶುಧ 
15ನೇ ಸ್ತರವಾರದಲ್ಲ ಶ್ರೀಯತು ಚೆಂನಪಟ್ಟಣದ ಸೀಮೆಯ ಕಾಣಿಕಾರನಹಳ್ಳ ದೊಡ್ಕೆಯನವರು 
ಕಂಠೀರವ ನರಸರಾಜ್ಯಯನವರು ಚೆಂನರಾಯ ಪಟ್ಟಣದ ಸೀಮೆಯ ಹವಾಲ ಮಾಡಿದಾಗ 
ನಾಗಭಕ್ತೈಯಗಳ ಪ್ರತಿಷ್ಠೆಯ ಮಾಡಿ ಮಂಟಪ ಕಟ್ಟಸಿ ಸೇವೆ ಮಾಡಿದ ವಿಚಾರ ತಿಅದು 
ಬರುತ್ತದೆ.” ಇಲ್ಲರುವ ದೇವಾಲಯವು ತಳ ವಿನ್ಯಾಸದಲ್ಲಿ ಗರ್ಭಗೃಹ. ಶುಕನಾಸ, 
ನವರಂಗವನ್ನು ಹೊಂದಿದೆ. ಮೂಲಗರ್ಥ ಗುಡಿಯಲ್ಲ ಶಿವಅಂಗವನ್ನು ಹೊಂದಿದೆ. ಪುಕನಾಸಿ 
ಅಂಕಣದಲ್ಲ ನಂದಿಶಿಲ್ಲವನ್ನು ಇಡಲಾಗಿದೆ. ನವರಂಗದ ಮಧ್ಯದಲ್ಲಿ ನಾಲ್ದು ಕಂಬಗಳವೆ. ಈ 
ಕಂಬಗಳನ್ನು ಗಮನಿಸಿದರೆ  ಹೊಯ್ದಕ ಮಾದರಿಯ ಕಂಬಗಳನ್ನು ಹೋಲುತ್ತದೆ. 
ದೇವಾಲಯದ ಮೇಲ್ಮಾಗದಲ್ಲ ಗರ್ಭಗೃಹದ ಭಾಗದಲು ಶಿಖರವನ್ನು ಹೊಂದಿದೆ. ಸುತ್ತಲೂ 
ಕೈಪಿಡಿ ಗೋಡೆಯನ್ನು ಹೊಂದಿದೆ. ಕೈಪಿಡಿ ಗೋಡಯು ಸಹ ಇನ್‌ಸರಿತ ಮತ್ತು 
ಮುನ್‌ಸರಿತವನ್ನು ಹೊಂದಿದೆ. ಅತ್ತಿಯ ಭಾಗದಲ್ಲ ಅರೆಕಂಬಗಳನ್ನು ಕಡೆಯಲಾಗಿದೆ. 
ಪವೇಶದ್ಧಾರದ ನಿಲುವು ಕಂಬವು ಸಹ ಕೆತನೆಯುಂದ ಕೂಡಿದೆ. ಈಗ ಈ ದೇವಾಲಯವು 
ದುಸ್ಲಿತಿಯ ಪರಿಖ್ಯಿತಿಯನ್ನು ಹೊಂದಿದೆ. ಒಟ್ಟಾರೆಯಾಗಿ ನೋಡುವುದಾದರೆ ಇದೊಂದು 
ಪ್ರಾಚೀನ ಕಾಲದ ಶೈವ ದೇವಾಲಯವಾಗಿದೆ (ಚಿತ್ರ ಸಂಖ್ಯೆ-17) 


ಕೇಶವ ದೇವಾಲಯ-ದಿಂಡಗೂರು 


ದಿಂಡಗೂರಿನಅ ಮತ್ತೊಂದು ಪ್ರಾಚೀನ ಕಾಲದ ಕೇಶವ ದೇವಾಲಯವಿದೆ. (ಚಿತ್ರ 
ಸಂಖ್ಯೆ-18) ಇದು ಹೊಯ್ದಕರ ಎರಡನೇಯ ವೀರನರಸಿಂಕನ ಕಾಲದ್ದು, ಕ್ರಿ.ಶ. 1231ರ ಮೇ 
12ನೇ ತಾರೀಖನಂದು ಶಾಸನವನ್ನು ಬರೆಸಲಾಗಿದೆ. ಕೇಶವ ದೇವಾಲಯವು 


117 


ಪೂರ್ವಾಭಿಮುಖವಾಗಿದ್ದು ತಳವಿನ್ಯಾಸದಲ್ಲ ಗರ್ಭಗೃಹ. ಶುಕನಾಸ, ನವರಂಗ. 
ಮುಖಮಂಟಪ ಅಲ್ಲದೆ ಎದ್ದುದು ಮುಖಮಂಟಪವನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲ 
ಗರುಡ ಕಲ್ಲು ಪೀಠದ ಮೇಲೆ ಕೇಶವನ ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಮೇಲ್ಮಾಗದಲ್ಲ 
ಸುಂದರವಾದ ಭುವನೇಶ್ವರಿಯನ್ನು ಕಡೆಯಲಬಾಗಿದೆ. ಗರ್ಭಗೃಹದ ಲಲಾಟಜಂಬದಲ್ಲ ಉಬ್ಬು 
ಗಜಲಕ್ಷೀಯ ಕೆತ್ತನೆ ಇದೆ. ದ್ದಾರವು ಸುಂದರವಾಗಿ ಅಲಂಕೃತಗೊಂಡಿದೆ. (ಚಿತ್ರ ಸಂಖ್ಯೆ -1೨) 
ಪುಕನಾಸದ ದ್ಲಾರದ ಭಾಗದಲ್ಲ ಇಕ್ನೆಲಗಳಲ್ಲ ದ್ಹಾರಪಾಲಕರ ಉಬ್ಬು ಶಿಲ್ಪಗಳವೆ. ನವರಂಗವು 
ವಿಶಾಲವಾಗಿದ್ದು ನವರಂಗದ ಮಧ್ಯದಲ್ಲಿ ನಾಲ್ಲುಕ೦ಬಗಳವೆ. 


ಸುತ್ತಲೂ ಎಂಟು ಗೋಡೆಕಂಬಗಳವೆ, ನವರಂಗದ ನಾಲ್ಕು ಕಂಬದ ಮೇಲ್ಕಾಗದಲ್ಲ 
ಭುವನೇಶ್ವರಿಯನ್ನು ಕಡೆಯಲಬಾಗಿದೆ. ಭುವನೇಶ್ವರಿಯು ಅತೆ ಬಳಜ್ಞ ಸುರು ಕೆತ್ತನೆಯಿಂದ ಸಣ್ಣ 
ಸಣ್ಣ ಕಂಬಗಳಂದ ಕೂಡಿದೆ (ಚಿತ್ರ-2೦) ಅಲ್ಲದೆ ನವಗ್ರಹಗಳ ಕೆತ್ತನೆಗಳು ಕಂಡು ಬರುತ್ತವೆ. 
ನವರಂಗದಲ್ಲ ಗಣಪತಿ ಶಿಲ್ಲ ಶಂಕರಮೂರ್ತಿ ಶಿಲ್ಲಗಳವೆ. ನವರಂಗಕ್ಷೆ ಹೊಂದಿಕೊಂಡಂತೆ 
ಮುಖಮಂಟಪ ಇದೆ. ಇದಕ್ಕೆ ಪ್ರವೇಶ ದ್ಹಾರವನ್ನು ಅಳವಡಿಸಲಾಗಿರುತ್ತದೆ. ದ್ಹಾರಮೆಟ್ಟಲುಗಳು 
ಸಹ ಅಲಂಕೃತವಾಗಿದೆ. ತಳವಿನ್ಯಾಸದಲ್ಲ ಇನ್‌ಸುರಿತ ಮುನ್‌ಸರಿತಗಳನ್ನು ಹೊಂದಿದೆ. ತಿಯ 
ಸುತ್ತಲೂ ಅರೆಕ೦ಬಗಳು ಕಂಡುಬಂದಿದೆ. 


ಮೇಲ್ಲಾಗದ ವಿಮಾನ ದುಸ್ಥಿತಿ ಹೊಂದಿದೆ. ಕೈಪಿಡಿ ಗೋಡೆಯು ದುಸ್ಥಿತಿ ಹೊಂದಿದ್ದು 
ಇತ್ತೀಚಿನ ಗಾರೆಯ ಕೈಪಿಡಿಯನ್ನು ಸಹ ಸೇರಿಸಲಾಗಿರುತ್ತದೆ (ಚಿತ್ರ ಸಂಖ್ಯೆ-21) ಈ 
ದೇವಾಲಯದ ಎದುರು ದ್ವಾರ ಮಂಟಪವಿದೆ. ಈ ದ್ವಾರ ಮಂಟಪದಲ್ಲ 12 ಕಂಬಗಳವೆ. ಈ 
ಊರು ಶೈವ ಮತ್ತು ವೈಷ್ಣವ ಧರ್ಮಕ್ಕೆ ಪೂರಕವಾಗಿ ದೇವಾಲಯಗಳನ್ನು ನಿರ್ಮಿಸಿರುವುದು 
ಕಂಡುಬಂದಿದೆ. 


ಈಶ್ವರ ದೇವಾಲಯ-ಮಸಗನ ಹಳ್ಚ 


ಮಸಗನಹಳ್ಳಯಲ್ಲ ಎರಡು ಶಿಲಾ ಶಾಸನಗಳದ್ದು ಇವುಗಕ ಒಂದು ತಲಕಾಡಿನ 
ಗಂಗದೊರೆ ಎರಡನೇ ಮಾರಸಿಂಹನ ಕ್ರಿ.ಶ. ೨71-7೭2ರ ಕಾಲದ ಶಾಸನವಾಗಿದೆ. 10 
ಮತ್ತೊಂದು ಹೊಯ್ದಕ ಅರಸ ಎರಡನೇ ವೀರಬಲ್ಲಾಕನ ಶಾಸನವಾಗಿದೆ. ಇದರ ಕಾಲ ಕ್ರಿ.ಶ. 
1213 ಅಕ್ಟೋಬರ್‌ 11ನೇ ತಾರೀಖು ಶುಕ್ರವಾರದಂದು ಬರೆಸಲಾಗಿದೆ. ". ಈಶ್ವರ ದೇವಾಲಯಕ್ಷೆ 


ಪೂರಕವಾಗಿ ಈ ಶಾಸನವಿದೆ.ಆದರೆ ಈಶ್ವರ ದೇವಾಲಯ ಸಂಪೂರ್ಣವಾಗಿ ನಾಶವಾಗಿದೆ. 


118 


ಈಗ ಉಳದಿರುವುದು ಅಂದಿನ ಕಾಲದ ಶಿವಅಂಗ ಮಾತ್ರ ಅಲ್ಲದೆ ಪ್ರಾಚೀನ ಅವಶೇಷಗಳು 
ಸಹ ಕಂಡು ಬರುತ್ತವೆ. (ಚಿತ್ರ ಸಂಖ್ಯೆ-2೨) 


ನುಣ್ಣೇಹಳ್ಳಯ ದೇವಾಲಯಗಳು 


ನುಗ್ದೇಹಳ್ಳ ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಪದೆ. ಈ ಗ್ರಾಮ 
ಚನ್ನರಾಯಪಟ್ಟಣದಿಂದ ಸುಮಾರು 18 ಕಿ.ಮೀ. ದೂರದಲ್ಲದೆ. ಈ ಗ್ರಾಮವನ್ನು 
ಸೋಮನಾಥಮರ ಅರ್ರಹಾರವೆಂದು ಪುನರ್‌ನಾಮಕರಣ ಮಾಡಲಾಲುತು. ಕ್ರಿ.ಶ. 1435ರ 
ಶಾಸನಗಳಲ ಸಹ ನುಗ್ಗೀಹಳ್ಳಯನ್ನು ಸೋಮನಾಥಪುರ ಅರಹಾರವೆಂದು ಮತ್ತು ನುಗ್ಗೀಹಳ್ಜ 
ಎಂದು ಕರೆಯುತ್ತಾರೆ. ಎಪಿಗ್ರಾಫಿಯ ಕರ್ನಾಟಕ ರ್ರಂಥದಲ ನುದ್ದೇಹಳ್ಜ ಎಂದು 
ಉಲ್ಲೇಖತವಾಗಿರುವುದರಿಂದ ಪ್ರಸುತ ಇಲ್ಲ ಈ ಗ್ರಾಮದ ಹೆಸರನ್ನು ನುಗ್ದೇಹಳ್ಳ ಎಂದು 
ಕರೆಯಲಾಗಿರುತ್ತದೆ. ಈ ಊರಿನಲ್ಲ ಹೋಯ್ದಕರ ಕಾಲದಲ್ಲ ನಿರ್ಮಾಣಗೊಂಡ ಹಲವಾರು 
ದೇವಾಲಯಗಳವೆ. ಅವುಗಳಲ್ಲ ತಿಕೂಟವಾದ ಲಕ್ಷ್ಮೀನರಸಿಂಹ (ಚಿತ್ರ ಸಂಖ್ಯೆ 31 ಏಕಕೂಟ 
ಚಂದ್ರಮೌಕೀಶ್ವರ. ಸದಾಶಿವ ದೇವಾಲಯಗಳಾಗಿವೆ. ಇವುಗಳಲ್ಲದೆ ತದನಂತರದ ಕಾಲದಲ 
ನಿರ್ಮಿತಗೊಂಡು ಭಗ್ಗವಾಗಿರುವ ಕೆಲಪೊಂ೦ದು ದೇವಾಲಯದ ಭಗ್ನಾವಶೇಷಗಳು ಸಹ 
ಕಂಡುಬರುತ್ತವೆ. 


ಲಕ್ಷ್ಮೀನರಸಿಂಹ ದೇವಾಲಯ 


ಶೇ ದೇವಾಲಯವನ್ನು ಹೋಯ್ದಳ ಸೋಮೇಶ್ವರನ ಆಳ್ವಿಕೆಯ ಕಾಲದಲ್ಲ ಅವನ ಸಂಧಿ 
ವಿಧ್ರಹಿಯಾದ ಬೊಮ್ಮಣ್ಣ ಎಂಬ ದಂಡನಾಯಕನು ಕ್ರಿ.ಶ. 1246ರಲ್ಲ ಪ್ರಸನ್ನಕೇಶವ 
ದೇವಾಲಯವನ್ನು ನಿರ್ಮಿಸಿದನು. ಕ್ರಿ.ಶ. 142 ರಿಂದ 1173ರ ಅವಧಿಯಲ್ಲ ವಿಜಯಾದಿತ್ಯ 
ಹೆಗ್ಗಡೆ ಶತರುದ್ರಯಾಗಪುರಿ ಗೊರೂರಿನಲ್ಲ ತ್ರಿಕೂಟಅಂಗವನ್ನು ಸ್ಥಾಪಿಸಿದನೆಂದೂ ಈ 
ದೇವಾಲಯದ ಪೂಜಾ ಸೇವಾಕಾರ್ಯಕ್ಷಾಗಿ ಮಾವಿನಕೆರೆಯಲ್ಲ ಭೂಮಿಯನ್ನು ಬಟ್ಟನೆಂದು 
ತಿಆದಬರುತ್ತದೆ. 


ಈ ದೇವಾಲಯದ ಹೆಸರೇ ಸೂಚಿಸುವಂತೆ, ದೇವಾಲಯದಲ್ಲ ಮೂರು 
ಪಶಿವಅಂಗಗಳವೆ. ಸುಕನಾಸಿಯ ಅಂಕಣಕ್ಕೆ ಸೇರಿದಂತೆ, ಮಹಿಷಮರ್ದಿನಿ, ವೀರಭದ್ರ, ಗಣಪತಿ, 
ಮಗ್ಗಿ ಯರು, ಸುಬ್ರಹ್ಮಣ್ಯೇಪ್ಸರ ಶಿಲ್ಪಗಳವೆ. ಗರ್ಭಗೃಹದಲ್ಲರುವ ಮೂರು ಅಂಗದಲ್ಲೂ 
ಸೊಗಸಾದ ಕೆತ್ತನೆ ಇದೆ. 


119 


ನರಸಿಂಹ ಮತ್ತು ಗೋಪಾಲ ದೇವರುಗಳನ್ನು ಪ್ರತಿಷ್ಣಾಪಿಸಿದಲ್ಲದೆ ನಿತ್ಯ ಕಾರ್ಯಗಳಗೆ 
ಹಲವಾರು ದಾನದತ್ತಿಗಳನ್ನು ನೀಡಿದನು. ಇಲ್ಲಯ ಮೂರು ಶಾಸನಗಳಲ್ಲ ದಂಡನಾಯಕನಾದ 
ಬೊಮ್ಮಣ್ಣನ ಉಲ್ಲೇಖವಿದೆ. ಅವುಗಳಲ ಎರಡು ಶಾಸನಗಳನ್ನು ಬೊಮ್ಮಣ್ಣ ದಂಡನಾಯಕನೇ 
ಹಾಕಿಸಿದ್ದಾನೆ. ಶೇ ದೇವಾಲಯವನ್ನು ತಿ.ನರಸೀಪುರ ತಾಲೂಕಿನ ಸೋಮನಾಥಪುರದ 
ಚೆನ್ನಕೇಶವ ದೇವಾಲಯದ ನಿರ್ಮಾಣಕ್ಷಿಂತ ೨೦ ವರ್ಷ  ಸೋಮನಾಥಮರವಾದ 
ನುಗ್ದೇಹಳ್ಳಯಲ್ಲ ಬೊಮ್ಮಣ್ಣನಾಯಕನ ಹಿರಿಯ ಅಕ್ಕ ಲಕ್ಷೀ ಅಥವಾ ಲಕ್ಕವ್ವಯ ಮಕ್ಕಳು 
ನಾನಾಗೋತ್ತದ ಬ್ರಾಹ್ಮಣರಿಗೆ ಛತ್ರದಲ್ಲ ಪ್ರತಿದಿನ ಎಂಟು ಜನ ಬ್ರಾಹ್ಮಣರ ಭೋಜನಕ್ಕಾಗಿ 
ಸರ್ವಜನರ ಉಪಯೋಗಕ್ಲಾಗಿಯೂ ಹಲವಾರು ದಾನಗಳನ್ನು ನೀಡಿದನು. ಕ್ರಿ.ಶ. 1253ರ ಆ 
ಶಾಸನವನ್ನು ತಕಗಲ್‌ನ ವಿಷ್ಣುಭಟ್ಠ್ನನ ಮಗ ಕಮ್ಮರ ಬಸವಣ್ಣನು ಹಾಕಿಸಿದ್ದಾನೆ. ಇದರಲ್ಪ್ಲಯೂ 
ಬ್ರಾಹ್ಮಣರಿಗಾಗಿ ಛತ್ರ ಮತ್ತು ಜನರ ಉಪಯೋಗಕ್ಥಾಗಿ ಬ್ರಹ್ಮಸಮುದ್ರ ಕೆರೆಯನ್ನು ಹತ್ತಿರದ 
ಗೊತ್ತಿಕೆರೆಯಲಂ ಮಾಡಿಸಿದನೆಂದೂ ತಿಆದುಬರುತ್ತದೆ. ಈಗಲೂ ಈ ಕೆರೆಯು ಸದಾಶಿವ 
ದೇವಾಲಯದ ಪಕ್ಷದಲ್ಲದೆ. ಈ ದೇವಾಲಯದ ಮುಖ್ಯ ದೇವರು ಕೇಶವನಾದರೂ ಇದನ್ನು 
ಲಕ್ಷ್ಮೀನರಸಿಂಹ ದೇವಾಲಯ ಎಂದು ಸ್ಥಳೀಯರು ಕರೆಯುತ್ತಾರೆ. ಕ್ರಿ.ಶ. 1435ರ ಶಾಸನದಲ್ಲ 
ಉಲ್ಲೇಖತವಾಗಿರುವಂತೆ ವಿಜಯನಗರದ ರಾಜ ದೇವರಾಯನು ನುಗ್ಗೇಹಳ್ಟಯನ್ನು ಅವನ 
ಮಾಂಡಲೀಕನಾದ ಕಟ್ಟಕಗೆಯ ಗುಂಡಪ್ಲನಾಯಕನು ಆಳುತ್ತಿರುವಾಗ ಅದರ ಅಧಿಕಾರಿಯಾದ 
ಚಿಕ್ಕಳೀಮಣ್ಣನು ನರಸಿಂಹ ದೇವಾಲಯಕ್ಷೆ ಕೆಲವು ಪತಿಮೆಗಳನ್ನು ಮಾಡಿಸಿಕೊಟ್ಟನು. 
ವಿಜಯನಗರದ ಕಾಲದಲ್ಲಯೂ ಸಹ ನುಗ್ಲೇಹಳ್ಳಯು ಒಂದು ಪ್ರಮುಖ ಅಗ್ರಹಾರವಾಗಿತ್ತು 
ಹಾಗೂ ರಾಜಕೀಯ ಚಟುವಟಕೆಯ ಕೇಂದ್ರವಾಗಿತ್ತು ಎಂದು ಹೇಕಬಹುದಾಗಿದೆ. 


ಲಕ್ಷೀನರಸಿ೦ಹಸ್ತಾಮಿ ದೇವಾಲಯವು ಪೂರ್ವಾಭಮುಖವಾಗಿದ್ದು 
ತಿಕೂಟಚಲವಾಗಿದೆ. ಇದನ್ನು ಬಳಪದ ಕಲ್ಪನಿಂದ ಕಟ್ಟಲಾಗಿದೆ. ಇದರ ವಾಸ್ತುವು ದ್ರಾವಿಡ 
ಶೈಲಅಯಲ್ಪದೆ. ಮೂಲ ದೇವಾಲಯವು ಸಂಪೂರ್ಣವಾಗಿ ಹೊಯ್ದಕರ ಕಾಲದಲ್ಲ 
ನಿರ್ಮಾಣಗೊಂಡಿದ್ದು ಪಾತಾಕಂಕಣವು ಮಾತ್ರ ವಿಜಯನಗರದ ಕಾಲದಲ್ಲ ನಿರ್ಮಾಣವಾಗಿದೆ. 
ದೇವಾಲಯದ ಹಲವು ಭಾಗಗಳನ್ನು ಇತೀಚೆಗೆ ಜೀರ್ಣೋದ್ದಾರ ಮಾಡಿದ್ದಾರೆ. 
ತಿಕೂಲಾಚಲನಾದ ಈ ದೇವಾಲಯವು ಚತುರಸ್ತವಾದ ತಳವಿನ್ಯಾಸಗಳನ್ನು ಹೊಂದಿದ್ದು. 
ಸುಮಾರು 3 ಅಡಿ ಎತ್ತರದ ಜಗತಿಯನ್ನು ಹೊಂದಿದೆ. ಅಧಿಷ್ಲಾನದಲ್ಲಿ ಗಜ, ಹೂಬಲಳ್ಟ. 
ಕೆತ್ತನೆಗಳು. ಕುದುರೆಗೆಕ ಸಾಲು ಹೀಗೆ ಹಲವಾರು ಶಿಲ್ಪಗಳನ್ನು ಒಳಗೊಂಡಿದೆ. ಈ 
ದೇವಾಲಯವ) ಮೂರು ಗರ್ಭಗೃಹ. ಒಂದು ಸುಕನಾಸಿ, ನವರಂಗ, ಸಭಾಮಂಟಪ ಮತ್ತು 
ಮುಂಭಾಗದಲು ಚಿಕ್ಕದಾದ ಮುಖಮಂಟಪ ಇದರ ಮುಂಭಾಗದ ವಿಶಾಲವಾದ 


120 


ಪಾತಾಳಂ೦ಕಣವನ್ನು ಹೊಂದಿದೆ. ದೇವಾಲಯದ ಸುತ್ತಲೂ ಪ್ರಾಕಾರವಿದ್ದು, ಹೋಯ್ದಕರ 
ಕಾಲದಲ್ಲಯೇ ನಿರ್ಮಾಣವಾಗಿರುವ ಮುಖ್ಯದ್ದ್ಧಾರ ಮಂಟಪವನ್ನು ಹೊಂದಿದೆ. ದೇವಾಲಯದ 
ಸಂಪೂರ್ಣ ವಾಸ್ತುಕೃತಿಯು ಹೊಯ್ದಕರ ಕಾಲದಲ್ಲ ರಚನೆಯಾಗಿದ್ದರೂ ನಂತರದ 
ಕಾಲಘಟ್ಟದಲ್ಲಿ ಅಲ್ಲೂ ಹಲವಾರು ಹೊಸ ಹೊಸ ಜೋಡಣೆಗಳಾಗಿರುವುದನ್ನು ಇಲಿ 
ಕಾಣಬಹುದು. ಇದನ್ನು ಆಯಾ ಭಾಗಗಳನ್ನು ಉಲ್ಲೇಖಸುವಾಗ ವಿವರಣಿಯನ್ನು ನೀಡುವಾಗ 
ಅವುಗಳ ಕಾಲಘಟ್ಟಗಳ ಮತ್ತು ಅವುಗಳ ಲಕ್ಷಣಗಳನ್ನು ವಿವರಿಸಲಾಗಿದೆ. ಈ: ದೇವಾಲಯದ 
ಗರ್ಭಗುಡಿಗಳು ತ್ರಿಕೂಟಾಚಲ ದೇವಾಲಯವಾಗಿರುವುದರಿಂದ ಇಲ ಮೂರು 
ಗರ್ಭಗೃಹಗಳವೆ. ಪಶ್ತಿಮ ಭಾಗದ ಗರ್ಭಗುಡಿಯಟ್ರ್ಲ ಗರುಡ ಪೀಠದ ಮೇಲೆ ಸುಮಾರು 4.5 
ಅಡಿ ಎತ್ತರದ ಕೇಶವನ ಶಿಲ್ಪವನ್ನು ಇಡಲಾಗಿದೆ. ಶಿಲ್ಪವು ನಾಲು ಕೈಗಳನ್ನು ಹೊಂದಿದ್ದು, ಶಂಖ. 
ಚಕ್ರ, ಗದ ಮತ್ತು ಪದ್ಯವನ್ನು ಹೊಂದಿದ್ದು ಮುಖಭಾವವು ಬಹಕ ಸೌಮ್ಯತೆಯಿಂದ ಕೂಡಿದೆ. 
ಆದುದರಿಂದಲೇ ಇದನ್ನು ಪಸನ್ನ ಕೇಶವ ಎಂದು ಕರೆಯಲಾಗಿದೆ. ಇದಕೆ ಸುಂದರವಾದ 
ಪಭಾವಳಯನ್ನು ಇದರಲ ವಿಷ್ಣುವಿನ ದಶಾವತಾರದ ಶಿಲ್ಪವನ್ನು ಕಡೆಯಲಾಗಿದೆ. ಪಭಾವಳಯ 
ಇಕ್ನೆಲಗಕಲ ಶ್ರೀದೇವಿ ಮತ್ತು ಭೂದೇವಿಯನ್ನು ಕಡೆಯಲಾಗಿದೆ. ಈ ಗರ್ಭಗೃಹದ 
ದ್ವಾರಬಂದವು ನಾಲ್ಬು ಶಾಖೆಗಳನ್ನು ಒಳಗೊಂಡಿದೆ. ಮೊದಲನಿ ಎರಡು ಶಾಖೆಗಳು 
ನಿರಾಡಂಬರವಾಗಿದೆ. ಮಧ್ಯದ ಶಾಖೆಯು ಕಂಬ ಮಾದರಿಯಲ್ರೂದೆ. ಲಲಾಟ ಚಂಬದಲ್ಲ 
ಲಕ್ಷ್ಟೀನಾರಾಯಣನನ್ನು ಕಡೆಯಲಾಗಿದೆ. ಇದರ ಮೇಲ್ಲಾಗದ ತೋರಣದಲ್ಲ ಕೇಶವನನ್ನು 


ಚಿತ್ರಿಸಲಾಗಿದ್ದು ಎರಡು ಕಡೆಗಳಲ್ಲೂ ಅಲಂಕೃತ ವ್ಯಾಕಗಳನ್ನು ಕಡೆಯಲಾಗಿದೆ. 


ಸುಕನಾಸಿಯು ಗರ್ಭಗೃಹದಷ್ಟೇ ವಿಶಾಲವಾದ ವಿಸ್ತೀರ್ಣವನ್ನು ಪುಕನಾಸಿಯು ಸಹ 
ಹೊಂದಿದೆ. ಇಲ್ಪ್ಲಯ ಒಕಭಾಗದಲ ಅಷ್ಟೇನೂ ಅಲಂಕರಣಿ ಕಂಡುಬರುವುದಿಲ್ಲ. ಮೇಲ್ಮಾಗದ 
ದ್ವಾರಬಂಧವು ಪಂಚಶಾಖೆಯನ್ನು ಹೊಂದಿದೆ. ಒಂದರಲ್ರ ಕಂಬದ ಕೆತ್ತನೆ ಇದೆ. ದ್ಹಾರದ 
ಮೊದಲೆರಡು ಒಳಶಾಖೆಗಳನ್ನು ವೃತ್ತಾಕಾರದ ಬಳ್ಳ ಲತಾ ಸಾಲುಗಳ೦ದ ಅಲಂಕರಿಸಲಾಗಿದೆ. 
ಇಲ್ಲ ಕಪೋತದ ಕೆಕಗೆ ಮತ್ತೊಂದು ಪಟ್ಟಕೆಯನ್ನು ಸೇರಿಸಿದ್ದು, ಅದು ಶಾಖೆಯ ಒಂದು 
ಭಾಗವಾಗಿದೆ. ಇದರ ಲಲಾಟಚಂಬದಲ್ಲ ಪೀಠದ ಮೇಲೆ ಕುಅತಿರುವ ಯೋಗೀಶ್ವರ ವಿಷ್ಣುವನ್ನು 
ಕಡೆಯಲಾಗಿದೆ. ಎಡಗಾಲನ್ನು ಮಡಚಿಕೊಂಡು ಬಲಗಾಲನ್ನು ಇಳಬಟ್ಟ ರೀತಿಯಲ್ಲ 
ಕಡೆಯಲಬಾಗಿದೆ. ಇಕ್ಷೆಲಗಳಲ್ಲ ಶ್ರೀದೇವಿ ಮತ್ತು ಭೂದೇವಿಯನ್ನು ನಿಂತ ಭಛಂಗಿಯಲ್ರ್ಲ 
ಕಡೆಯಲಾಗಿದೆ. ಗರ್ಭಗೃಹ ಮತ್ತು ಸುಕನಾಸಿಯ ದ್ದಾರ ಬಂಧಗಕಲ್ಲ ವೈಷ್ಣವ 
ದ್ಹಾರಪಾಲಕರನ್ನು ಕಡೆಯಲಾಗಿದೆ. ಈ ಸುಕನಾಸಿಯಲ್ಲ ಸುಮಾರು ಮೂರು ಅಡಿ ಎತ್ತರದ 


121 


ಕೇಶವ ದೇವರ ಲೋಹದ ಉತ್ತವ ಮೂರ್ತಿಯನ್ನು ಇಟ್ಟದ್ದಾರೆ. ಕೇಶವನ ಪಕ್ಷದಲ್ಲಿ ಶ್ರೀದೇವಿ 


W” 


ಮತ್ತು ಭೂದೇವಿಯರ ಲೋಹದ ಮೂರ್ತಿಗಳನ್ನು ಸಹ ಇಲ್ಲ ಕಾಣಬಹುದು. 


ಉತ್ತರ ದಿಕ್ಕಿನ ಗರ್ಭಗುಡಿ: ಉತ್ತರ ಭಾಗದ ಗರ್ಭಗೃಹದಲ್ಲ ಗರುಡ ಪೀಠದ ಮೇಲೆ 
ಸುಖಾಸನದಲ್ಲ ಕುಆತಿರುವ ಲಕ್ಷೀನರಸಿಂಹನ ಶಿಲ್ಪವಿದೆ. ಇದು ಸುಮಾರು ನಾಲ್ಲು ಅಡಿ 
ಎತ್ತರವಿದೆ. ನರಸಿಂಹನು ತೊಡೆಯ ಮೇಲೆ ಲಕ್ಷ್ಮೀಯನ್ನು ಕುಳ್ಜರಿಸಿಕೊಂಡಿದ್ದಾನೆ. ಇದಕ್ಕೆ 
ಸುಂದರವಾದ ಪಭಾವವಿದ್ದು ಇದರಲ್ರ್ಲ ವಿಷ್ಣುವಿನ ದಶಾವತಾರದ ಕೆತ್ತನೆಯನ್ನು ಕಡೆ ಯಲಾಗಿದೆ. 
ಈ ಶಿಲವು ಹೊಸ ಹೊಳಲಅನ ದೇವಾಲಯದಲ್ಲರುವ ಲಕ್ಷೀನರಸಿಂಹ ದೇವಾಲಯದ 
ಮಾದರಿಯದ್ದಾಗಿದೆ. 


ದ್ಹಾರಬಂಧದಲ್ಲ ಐದು ಅಲಂಕಾರಕ ಪಛ್ಣಕೆಯುದ್ದು ಇದರಲ್ಪ್ಲಯೂ ಹೂಬಳ್ಜಗಳ 
ಅಲಂಕಾರವಿದ್ದು ಮಧ್ಯದಲ್ಲ ಲಂಬವಾದ ಕಂಬಗಕ ಚೂರುಗಳು. ಕಪೋತಗಳು ಇಲ್ಲ 
ಕಂಡುಬರುತ್ತವೆ. ಇದರ ಲಲಾಟಬಂಬದಲ್ಲ ಲಕ್ಷೀನರಸಿಂಹನ ಕುಳತ ಶಿಲ್ಪವಿದ್ದು ಅಕ್ಕ ಪಕ್ಕದಲ್ಲ 
ಪರಿಚಾರಕಿಯರ ಕೆತ್ತನೆಗಳವೆ. ಮೇಲ್ಭಾಗದಲ್ಲ ಮಕರ ತೋರಣದಲ್ಲ ಯೋಗನರಸಿಂಹನನ್ನು 
ಕುಳತ ಭಂಗಿಯಲ್ಲ ಕೆತ್ತಲಾಗಿದೆ. ಇದಕೆ ಕೋಷ್ಟ ರೀತಿಯಲ್ಲ ಕಮಾನುಳ್ಞ ಮಂಟಪವನ್ನು 
ಕಡೆಯಲಾಗಿದೆ. ಗೂಡಿನ ಅಕ್ಕ ಪಕ್ಗದಲ್ಲ ಮಕರಗಕ ಅಲಂಕರಣಿಯನ್ನು ಮಾಡಲಾಗಿದೆ. 
ಭುವನೇಶ್ವರಿಯಲ್ಲ ಪದ್ಮದ ರಚನೆ ಇದೆ. ದ್ದಾರದ ಎರಡು ಭಾಗದಲ್ಲೂ ವೈಷ್ಣವ ದ್ದಾರ ಪಾಲಕರ 
ಶಿಲ್ಪಗಳವೆ. 


ದಕ್ಷಿಣ ಭಾಗದ ಗರ್ಭಗೃಹದಲ್ಲ ಗರುಡ ಪೀಠದ ಮೇಲೆ ಸುಮಾರು ನಾಲ್ಲು ಅಡಿ 
ಎತ್ತರದ ವೇಣುಗೋಪಾಲನ ಶಿಲ್ಪವಿದೆ. ತಿಭಂಗಿಯಲ್ಲರುವ ಕೃಷ್ಣನು ಬಲಕ್ಷೆ ಕೊಳಲನ್ನು ಹಿಡಿದು 
ನಿಂತಿದ್ದಾನೆ. ಇದಕ್ಕೆ ಸುಂದರವಾದ ಪ್ರಬಾವಳಲುದ್ದು ಇಲ್ಲ ವಿಷ್ಣುವಿನ ದಶಾವತಾರದ 
ಶಿಲ್ಪಗಳನ್ನು ಕಡೆಯಲಾಗಿದೆ. ಈ ಶಿಲ್ಪವು ಸೋಮನಾಥಪುರದ ದೇವಾಲಯದ 
ವೇಣುಗೋಪಾಲನ ಲಕ್ಷಣಗಳನ್ನು ಹೊಂದಿದೆ. ಭುವನೇಶ್ವರಿಯಲ್ಲ ಪದ್ಯ ಮಂಡಲ ಪಿತಾನವಿದೆ. 


ಲಲಾಟ ಜಂಬದಲ್ಲ ಅಮರನಾರಾಯಣನ ಶಿಲ್ಪವಿದೆ. ನಾರಾಯಣನು ಕುಳತ 
ಭಂಗಿಯಲ್ಲದ್ದು ಆದಿಶೇಷನ ಮೇಲೆ ಕುಅತಿದ್ದು ಒಂದು ಕಾಲನ್ನು ಬಳಜಟ್ಟು ಮತ್ತೊಂದು 
ಕಾಲನ್ನು ಮಡಿಚಿ ಅದರ ಕೈಯನ್ನು ಹೊರಚಾಚಿಕೊಂಡಿದ್ದು ಸುಖಾಸನದ ರೀತಿಯಲ್ಲದ್ದಾನೆ. 
ಇದನ್ನು ಆದಿಮೂರ್ತಿ. ಶೇಷಶಯನ ವಿಷ್ಣು ಎಂದು ಕರೆಯಬಹುದು. ದ್ಲಾರಬಂಧಗಳನ್ನು 
ಅಲಂಕರಣ ಪಟ್ಟಕೆಗಆ೦ದ ಕೆತ್ತಲಾಗಿದ್ದು ಐದು ಶಾಖೆಗಳನ್ನು ಕೆತಿದ್ದಾರೆ. ಇಲ್ಲ ಅರೆ ಕಂಬಗಳು 


122 


ಹೂಬಳ್ಜಗಳು ಇನ್ನಿತರ ಅಲಂಕರಣ ಪಟ್ಟಕೆಯನ್ನು ಮಾಡಲಾಗಿದೆ. ಇಕ್ಕೆಲಗಳಲ ವೈಷ್ಣವ 


ದ್ಹಾರಪಾಲಕರ ಶಿಲ್ಲಗಳವೆ. 


ಈೇ ಮೂರು ಗರ್ಭಗೃಹಗಳು ಸಹ ಒಂದೇ ಅಳತೆಯ ವಿಸ್ತೀರ್ಣವನ್ನು ಹೊಂದಿದ್ದು 
ಸಾಮಾನ್ಯವಾಗಿ ಒಂದೇ ಲಕ್ಷಣಗಳನ್ನು ಹೊಂದಿದೆ. ಎಲ್ಲವೂ ಚೌೌಕಾಕಾರವಾಗಿದೆ. ಆದರೆ 
ಮುಖ್ಯು ದೇವರಿರುವ ಗುಡಿಯ ಮುಂಭಾಗದಲ್ಲ ಅಂದರೆ ಕೇಶವ ದೇವರಿರುವ ಪಶ್ರಿಮ 
ಗರ್ಭಗುಡಿಗೆ ಹೊಂದಿಕೊಂಡಂತೆ ಮಾತ್ರ ಸುಕನಾಸಿಯುದ್ದು ಉಳದ ಉತ್ತರ ಮತ್ತು ದಕ್ಷಿಣ 
ಗರ್ಭಗೃಹಗಳಲ್ಲ ಸುಕನಾಸಿಯು ಇರುವುದಿಲ್ಲ. ಇವು ನೇರವಾಗಿ ನವರಂಗಕ್ಕೆ 
ಹೊಂದಿಕೊಂಡಂತಿವೆ. 


ನವರಂಗದ ಬಲಭಾಗದಲ್ಲ ಸುಮಾರು ಮೂರು ಅಡಿ ಎತ್ತರದ ಗಣೇಶನ ಶಿಲ್ಪವಿದೆ. 
ಎಐಡಭಾಗದಲ್ಪ್ಲಯೂ ಮೂರು ಅಡಿ ಎತ್ತರದ ಮಹಿಷಮರ್ದಿನಿಯ ಶಿಲ್ಪವಿದೆ. ಮಧ್ಯಭಾಗದಲ್ಲ 
ಸ್ವತಂತ್ಯವಾದ ನಾಲ್ಕು ಕಂಬಗಳವೆ. ಇವುಗಳು ಚೌಕಾಕಾರದ ಪೀಠ ದುಂಡಾದ ಮ್ಯೈಯುಳ್ಳ 
ಹಲವು) ಬಜೆಗಳಂದ ರಚನೆಯಾಗಿದೆ. ಕುಂಭ ಗಂಟಿಗಕ ಆಕೃತಿಯಲ್ಲ ಅಲಂ೦ಕರಣಗೊಂಡಿದೆ. 
ಈ ಕಂಬಗಳನ್ನು ಚರಕ ಯಂತ್ರದ ಮೇಲೆ ತಿರುಗಿಸಿ ದುಂಡಗೆ ಮಾಡಿದ್ದಾರೆ. ಕಂಬಗಳ 
ಮೇಲಅನ ಭೋದಿಗೆಗಳು ಸಹ ಅಲಂಕಾರಿಕವಾಗಿರುತ್ತದೆ. ದೇವಾಲಯದ ಪ್ರತಿ ಮೂಲೆಯಲ್ಲೂ 
ಅತ್ತಿಗೆ ಹೊಂದಿಕೊಂಡಂತೆ 32 ಅಂಚುಗಳುಳ್ಞ ಕೆಳಮುಖ ಭಬೋದಿಗೆಯ ಹದಿನಾಲ್ದು 
ಕಂಬಗಳವೆ. ಇವುಗಳು ಹೊರಭಾಗದಲ್ಲ ಮಾತ್ರ ಅಲಂಕರಣಿಯನ್ನು ಹೊಂದಿದ್ದು ಒಕಭಾಗದಲ್ಲ 
ಅಂದರೆ ಇತ್ತಿಗೆ ಹೊಂದಿಕೊಂಡಂತೆ ಇರುವ ಭಾಗವು ಅಲಂಕರಣವನ್ನು ಹೊಂದಿರುವುದಿಲ್ಲ. 
ನವರಂಗದ ಮಧ್ಯದಲ್ಲ ಸುಮಾರು ಅರ್ಧ ಅಡಿ ಎತ್ತರದ ಚೌಕಾಕಾರದ ಜಗತಿಯನ್ನು 
ರಚಿಸಿದ್ದಾರೆ. ನವರಂಗದಲ್ಪರುವ ಎಲ್ಲಾ ಭುವನೇಶ್ವರಿಗಳು ಪದಮಂಡಲವನ್ನು ಹೊಂದಿದೆ. 
ಕೆಲವು ಭುವನೇಶ್ವರಿಗಳು ಶಿಲ್ಪದ ಜಹೊತೆಯಲಯೇ ಪದ್ಧಮಂಡಲದ ಅಲಂಕರಣವನ್ನು 
ಹೊಂದಿದೆ. ಪದ್ಧಮಂಡಲಗಳನ್ನು ವೃತ್ತಾಕಾರದಲ್ಲ ಜೋಡಿಸಿದಂತೆ ಜಡಿಸಿರುವ ಪಿತಾನವನ್ನು 
ಪದ್ಯಮಂಡಲ ಪಿತಾನ ಎಂದು ಕರೆಯುವರು. ಪದ್ಧಮಂಡಲದ ಮಧ್ಯೆ ಭಾಗದಲ್ಲ ಇಳಆಬದ್ದಿರುವ 
ಮೊದ್ಲಿಗೆ ಪದ್ಧಶಿಲಾ ಎಂದು ಕರೆಯುತ್ತಾರೆ. ಪ್ರಾಯಶಃ ಕಲಾವಿದನಿಗೆ ಭುವನೇಶ್ವರಿಯ 
ನಿಮಾರ್ಣದಲ ಅತ್ಯ೦ತ ಪಭತ್ತ ಬೇಕಾಗಿರುತ್ತದೆ. ಇನ್ನು ಕೌಶಲ್ಯವನ್ನು ಭುವನೇಶ್ವರಿಯ 
ನಿಮಾರ್ಣದಲ್ಲ ತೋರಿಸುತಿದ್ದ ಉದಾಹರಣೆಗೆ ಮಲ್ಪತಮ್ಮ. ಇವುಗಳು ಕೆತ್ತನೆಯು ಕಲಾವಿದನ 
ಜಾಣ್ಯಿಯ ಮತ್ತು ಅವನಲ್ಲರುವ ಕಲಾ ಪಜ್ಞೆಗೆ ಸವಾಲಾದ ಕೆಲಸವಾಗಿದೆ. ಇದು ಕಲಾವಿದನಿಗೆ 
ತನ್ನ ಪೌಢಿಮೆಯನ್ನು ತೋರಿಸಲು ಒಂದು ಪ್ರಮುಖವಾದ ಕೆಲಸ ಎಂದೇ ಹೇಳಬಹುದು. 


123 


ಇವುಗಳ ರಚನೆಯಲ್ಲ ಕೆಲವು ಮುಖ್ಯ ಸಂಗತಿಯನ್ನು ನಾವು ಗಮನಿಸಬಹುದು. ಭುವನೇಶ್ವರಿ 
ಅಲಂಕ್ಕೃತವಾದಷ್ಟು ಕುಸುರಿನ ಕೆತ್ತನೆಗಳು ಇದ್ದಷ್ಟು ರಚನೆಯಲ್ಲ ತಾಂತ್ರಿಕ ಪರಿಣತೆಯನ್ನು 
&ರೆಯಾಗಿ ಹಚ್ಚಬೇಕಾಗುತ್ತದೆ. ಜಡಿ ಪಿಲ್ಲದ ಹಾಗೆ ಇದನ್ನು ಒಂದೇ ಕಲ್ಲನಲ್ಲ ಮಾಡಲು 
ಆಗುವುದಿಲ್ಲ. ಅದರ ವಿನ್ಯಾಸ ಹಾಗೂ ಅದರ ದಪ್ಪ ಒಕ ಅಳತೆಗಳಗೆ ಅನುಸಾರವಾಗಿ ಎಷ್ಟು 
ತುಂಡುಗಳು ಬೇಕೆಂಬುದನ್ನು ಮೊದಲೇ ತಿಆದುಕೊಂಡು ಏನನ್ನು ಕೆತ್ತಬೇಕೆನ್ನುವುದನ್ನು ಕೂಡ 
ಪೂರ್ವದಲ್ಲಿಯೇ ತಿರ್ಮಾನಿಸಿ ಆಯಾ ಕೆತ್ತನೆಯನ್ನು ಮಾಡಬೇಕಾಗುತ್ತದೆ. ಪತಿಯೊಂದು 
ತುಂಡು ಕಲ್ಲುಗಳನ್ನು ಒಳವಿನ್ಯಾಸಕ್ಷೆ ತಕ್ಕಂತೆ ಮೊದಲೆ ಕೆತ್ತಿ ಆಕೃತಿಗಳನ್ನು ಪೂರ್ವದಲ್ಲಯೇ 
ತಿರ್ಮಾನಿಸಿ ಆಯಾ ಕೆತ್ತನೆಯನ್ನು ಮಾಡಬೇಕಾಗುತ್ತದೆ. ಪ್ರತಿಯೊಂದು ತುಂಡು ಕಲ್ಲುಗಳನ್ನು 
ಒಳ ವಿನ್ಯಾಸಕ್ಕೆ ತಕ್ಕಂತೆ ಮೊದಲೆ ಕೆತ್ತಿ ಆಕೃತಿಗಳನ್ನು ಪೂರ್ಣಗೊಳಸಿ ವ್ಯವಸ್ಥಿತವಾಗಿ 
ಜೋಡಿಸುವುದರಲ್ಲೂ ತಾಂತ್ರಿಕ ಪರೀಣಿತಿ ಅತ್ಯಾವಶ್ಯಕ. ಇವುಗಳನ್ನು ಒಂದಕ್ಕೊಂದು 
ಲಂಬವಾಗಿ ಅಥವಾ ಅಡ್ಡವಾಗಿ ಜೋಡಿಸಿದಾಗ ಜೋಡಣಿಗೊಂಡ ಸ್ಥಳದ ಗುರುತು ಸಿಗದೆ 
ಇರುವೆ ಹಾಗೆ ಕಲ್ಲು ತುಂಡುಗಳನ್ನು ಇದರಲ್ಲ ವಿನ್ಯಾಸ ಗೊಆಸಬೇಕಾಗುತ್ತದೆ. ಇಲ ವಿವಿಧ 
ದೇವತೆಗಳನ್ನು ರಾಜರಾಣಿಯರ ಸಭೆ. ನರ್ತನ ಮಾಡುತಿರುವ ಸ್ತ್ರೀಯರು ಅಷ್ಟದಿಕ್ಲಾಲಕರು 
ಅಲ್ಲದೇ ವೃತ್ತ ವಜ್ರ, ಆಯತ, ನಕ್ಷತ್ರ ಇತಾದಿ ರೂಪುಗಳನ್ನು ನೀಡಿರುತ್ತಾರೆ. ಅತ್ಯಂತ 
ಕುಸುರಿಯ ಕೆತ್ತನೆಬುಂದ ಕೂಡಿದ ಭುವನೇಶ್ವರಿಗಳನ್ನು ಅಮೃತಾಪುರದ ಅಮೃತೇಶ್ವರ ಮತ್ತು 
ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲ ಕಾಣಬಹುದು. ಇದೇ ರೀತಿಯಲ್ಲ ಈ 
ದೇವಾಲಯದ ನವರಂಗ ಭುವನೇಶ್ವರಿಗಕಲ್ಲೂ ಕಾಣಬಹುದು. 


ನವರಂಗದಿಂದ ಸಭಾಮಂಟಪಕ್ಷೆ ಪವೇಶ ಕಲ್ಪಸುವ ದ್ದಾರವು ಕೂಡ 
ಅಲಂಕೃತಗೊಂಡಿದೆ. ಇದರಲ ವೈವಿಧ್ಯಮಯವಾದ ಕಂಬಗಳ ಕೆತ್ತನೆ ಇದೆ. ಸರಳ 
ಚಾಚುಕಂಬದ ಜೊತೆಗೆ ಅರ್ಧ ವೃತ್ತಾಕಾರದ ವೈಷ್ಣವ ದ್ಹಾರಪಾಲಕರ ಶಿಲ್ಪವನ್ನು 
ಕಡೆಯಲಾಗಿದೆ. ಲಲಾಟ ಬಂಬದಲ್ಲ ವೀಣಿಯನ್ನು ಹಿಡಿದು ಕುಅತಿರುವ ಸರಪ್ಪತಿಯ ಶಿಲ್ಪವಿದೆ. 
ಸಾಮಾನ್ಯವಾಗಿ ಈ ಜಾಗದಲ್ಲ ಗಜಲಕ್ಷೀ ಮತ್ತು ದೇವಾಲಯಗಳ ಮುಖ್ಯ ದೇವರಿಗಿರುವ 
ಅವತಾರದ ಶಿಲ್ಪಗಳನ್ನು ಇಲ್ಲ ಕಾಣುತ್ತೇವೆ. ಆದರೆ ಇಲ್ಲ ಸರಸ್ಷತಿಯ ಶಿಲ್ಪವನ್ನು ಕೆತ್ತಲಾಗಿದೆ. 
ಈ ರೀತಿಯ ಶಿಲ್ಲಗಕು ಲಲಾಟಜಂಬದಲ್ಲ ಕೊರೆದಿರುವುದು ಸ್ನಲ್ಪ ವಿರಳವೆಂದೇ ಹೇಳಬಹುದು. 


ನವರಂಗದ ಮುಂಭಾಗದ ಸಭಾ ಮಂಟಪವಿದೆ. ಇಲ್ಲ ಮೊದಲು ಹೊಯ್ದಳ 
ಕಾಲದಲ್ಲ ನಿರ್ಮಿಸಲಾಗಿರುವ ನಾಲು ದ್ರೀಕರ ಮಾದರಿಯ ಕಂಬಗಳದ್ದು ಅವು ಸಣ್ಣದಾದ 
ಮುಖಮಂಟಪವನ್ನು ರಚನೆ ಮಾಡಿರುವಂತಿದೆ. ಆದರೆ ನಂತರದ ಕಾಲದಲ್ಲ ಅಂದರೆ 


124 


ವಿಜಯನಗರ ಕಾಲದಲ್ಲ ಇದಕ್ಕೆ ಹೊಂದಿಕೊಂಡಂತೆ ನಾಲ್ಲು ಪ್ರತಂತ್ರ ಕಂಬಗಳರುವ ಒಂದು 
ಚಿಕ್ಕದಾದ ಸಭಾ ಮಂಟಪವನ್ನು ರಚಿಸಿದ್ದಾರೆ. ಇಲರುವ ಕಂಬಗಳು ಗ್ರಾನೈಟ್‌ ಶಿಲೆಯಾಗಿದ್ದು 
ಚೌಕಾಕಾರವಾಗಿದೆ.  ಪೂರ್ವಕಾಲದಲ್ಲ ಕಟ್ಟಲಾಗಿರುವ ಸಣ್ಣದಾದ ಮುಖಮಂಟಪಕ್ಕೆ 
ಹೊಂದಿಕೊಂಡಂತೆ ಇದನ್ನು ಸೇರಿಸಿ ಕಟ್ಟಲಾಗಿದೆ. ಇದರ ಮುಂಭಾಗದ ತ್ತಿಯಲ್ಲ 
ದೊಡ್ಡದಾದ ಜಾಲಾಂಧ್ರವನ್ನು ರಚಿಸಲಾಗಿದೆ. 


ಸಭಾಮಂಟಪದ ಮೂಲಕ ಪಾತಾಂಶ ಕಣವಿದ್ದು ಇದು ಸುಮಾರು 5 ಅಡಿ ಎತ್ತರ 3 
ಅಡಿ ಅಗಲ ೦ ಅಡಿ ಉದ್ದವಿದೆ. ಇಲ್ಲಯು ಸಹ ನಾಲ್ಲು ಪ್ಪತಂತ್ರ ಕಂಬಗಳನ್ನು 
ನಿರ್ಮಿಸಲಾಗಿದೆ. ಇವು ಸಹ ನಂತರದ ಕಾಲದವು ಇದಕ್ಕೆ ಇತ್ತೀಚಿಗೆ ಕಟ್ಟರುವ ಸೋಪಾನವಿದೆ. 
ಸೋಪಾನದ ಎರಡು ಬದಿಯಲ್ಲೂ ಸೋಪುಗಲ್ಲನಿಂದ ಕೆತ್ತಿರುವ ಅನೆಗಳ ಶಿಲ್ಪಗಳನ್ನು 
ಕೂರಿಸಲಾಗಿದೆ. ಇವು ಹೊಯ್ದಕರ ಕಾಲದವು. ಮೂಲ ದೇವಾಲಯದ ವಾಸ್ತುವಿನ 
ಮುಂಭಾಗದಲ್ರದ್ದ ಅಂದರೆ ಮುಖ್ಯ ದ್ದಾರದ ಬದಿಗಳಲ್ಲ ಇದ್ದಂತಹ ಶಿಲ್ಪಗಳನ್ನು ಇಲ್ಲಗೆ ತಂದು 
ಹಾಕಲಾಗಿದೆ. ಈ ಗಜಗಳ ಸೊಂಡಿಲ ಪಕ್ಕದಲ್ಲ ಇಬ್ಬರು ಕುದುರೆ ಸವಾರರು ಕಿಡುತ್ತಿರುವಂತೆ 
ಕಡೆಯಲಾಗಿದೆ. ಇಲ್ಲ ಸುಮಾರು 15 ಅಡಿ ಎತ್ತರದ ಹದಿನೆಂಟು ಮುಖದ ರಚನೆಯುಳ್ಳ 
ಕಂಬಗಳಂದ ರಚಿತವಾಗಿರುವ ಪಾತಾಕಂಕಣವಿದೆ. ಇದನ್ನು ಹದಿನಾರನೇ ಶತಮಾನದಲ್ಲ 
ಕಟ್ಟಲಾಗಿದೆ. ಇದರ ಮಧ್ಯದಲ್ಲ ಸಣ್ಣದಾದ ಲೋಹದ ಮೇಲ್ಮೈಯನ್ನು ಹೊಂದಿರುವ ದೀಪ 
ಸ್ತಂಭವಿದೆ. ಬಲಭಾಗದಲ್ಲ ಸುಮಾರು ೭25 ಅಡಿ ಎತ್ತರವಿರುವ ಗರುಡ ಗಂಬವಿದೆ. ಇದರ 
ಸುತ್ತಲೂ ಭಗ್ಗವಾದ ಸಣ್ಣದಾದ ಸೋಪುಗಲ್ಲನ ತುಂಡುಗಳನ್ನು ಹಾಕಿ ಪಿರಮಿಡ್ತಿನಾಕಾರದಲ್ಲ 


ಪೀಠವನ್ನು ರಚಿಸಲಾಗಿದೆ. ಅದರ ಮೂಲ ಗರುಡಗಂಬಕ್ಕೆ ಪೀಠವಿರುವುದಿಲ್ಲ. 


ಸಾಮಾನ್ಯವಾಗಿ ದೇವಾಲಯಕ್ಕೆ ಮುಖ್ಯದ್ದಾರಗಳನ್ನು ನಿರ್ಮಿಸುವ ಪದ್ಧತಿ ಹೆಚ್ಚಿನ 
ಸಂಖ್ಯೆಯಲ್ಲ ವಿಜಯನಗರ ಕಾಲದಲ್ಲ ಕಾಣಬಹುದು. ಆದರೆ ಈ ದೇವಾಲಯದಲ್ಲ 
ಹೋೊಯ್ದಕರ ಕಾಲದಲ್ಲಯೇ ಮುಖ್ಯ ದ್ವಾರವನ್ನು ಕಟ್ಟಲಾಗಿದೆ. ಹೊಯ್ದಳರ ಕಾಲದಲ್ಲಯೆ 
ನಿರ್ಮಾಣವಾಗಿರುವುದು ಇದರ ವಿಶೇಷತೆಯಾಗಿದೆ. ಇದರಲ ಯಾವುದೇ ಶಿಲ್ಪಗಳನ್ನು 
ಕೆತ್ತಲಾಗಿಲ್ಲ. ಇದಕ್ಕೆ ಹೊಂದಿಕೊಂಡಂತೆ ದೇವಾಲಯದ ಸುತ್ತಲೂ ಇತ್ತೀಚೆಗೆ ಕಣ್ಪರುವ 
ಪ್ರಾಕಾರವಿದೆ. ಈ ದಾರವನ್ನು ಉಪ್ಪರಿಗೆ ಎಂದು ಸಹ ಕರೆಯುತ್ತಾರೆ. ಇದನ್ನು ಬಿಕವಾಡಿಯ 
ವೀರನಾರಾಯಣ ದೇವಾಲಯದಲಿಯೂ ಸಹ ಕಾಣಬಹುದು. ದೇವಾಲಯದ ಅಧಿಷ್ಲಾನವು 
ಆಲಂ೦ಕಾರಿಕದಂತಹ  ಶಿಲ್ಲಗಕನು ಹೊಂದಿದೆ. ಇದು ಬೇಲೂರು, ಹಕೇಟೀಡು ಮತ್ತು 
ಸೋಮನಾಥಪುರ ದೇವಾಲಯಗಳ ಅಧಿಷ್ಠಾನದ ರೀತಿಯಲಯೇ ಕಡೆಯಲಾಗಿದೆ. ಇಲ್ಲನ 


125 


ಪತಿಯೊಂದು ಶಿಲ್ಪ ಪಟ್ಟಕೆಯು ಸುಮಾರು ಅರ್ಧ ಅಡಿ ಎತ್ತರವಿದ್ದು ದೇವಾಲಯದ ಸುತ್ತಲೂ 
ಕಂಡುಬರುತ್ತದೆ. ಕೆಳ ಸಾಅನಲ್ಲ ಗಜಗಳನ್ನು ಕಡೆಯಲಾಗಿದೆ. ಇವುಗಳನ್ನು ದೇವಾಲಯದ 
ಭಾವ ವಾಹಕಗಳಂತೆ ಸಾಂಕೇತಿಕವಾಗಿ ಬಳಸಲಾಗಿದೆ. ಇವುಗಳನ್ನು ಒಂದೇ ಸಾಲಅನಲ್ಲ 
ಒಂದರ ಹಿಂದೆ ಮತ್ತೊಂದರಂತೆ ಸಾಗುತ್ತಿರುವಂತೆ ಬಗಿಯಾದ ಸಂಯೋಜನೆಯಲ್ಲ ಸಾಲಾಗಿ 
ಕಡೆಯಲಾಗಿದೆ. ಪತಿಯೊಂದು ಆನೆಯು ಮುಂಚಲನಾ ಭಂಗಿಯಲದೆ. ಅಲ್ಲಲ್ಲ ಒಂದಕ್ಕೊಂದು 
ನಿಲಲ್ಲು ಸ್ಥಳಾವಕಾಶವೇ ಇಲ್ಲದಂತೆ ತುಂಬಾ ಹತ್ತಿರ ಹತ್ತಿರವಾಗಿ ಒಂದರ ಪಕ್ಕದಲ್ಲ ಮತ್ತೊಂದು 
ಇರುವಂತೆ ಕೆತಿದ್ದಾರೆ. ಇವುಗಳಗೆ ಅಲಂಕಾರವನ್ನು ಮಾಡಿರುವಂತೆ ತೋರಿಸಲಾಗಿದೆ. ಬೆನ್ನು 
ಮೇಲೆ ಅಲಂಕಾರಿಕ ಬಟ್ಟೆಗಳನ್ನು ಹಾಕಲಾಗಿದೆ. ಇದಕ್ಕೆ ಇಆ ಬಟ್ಟರುವ ಹೂ ಗುಚ್ಬಗಳದ್ದು 
ಕೊರಕಲ್ಲ ಗಂಟೆಗಳ ಮಾಲೆಯನ್ನು ಹಾಕಲಾಗಿದೆ. ಇಲ್ಲ ಅಲಂಕರಣದ ಜೊತೆಗೆ 
ಪೋಷಾಕುಗಳನ್ನು ಹಾಕಿದ್ದಾರೆ. ಇದು ಯುದ್ಧದ ಸಮಯದಲ್ಲ ರಕ್ಷಣೆ ಒದಗಿಸಲು ಹಾಕಿದ 
ಯುದ್ಧ  ಹೋಷಾಕಿನ ರೀತಿ ಕಂಡುಬಂದರು ಸಹ ಹಲವಾರು  ಕೆತ್ತನೆಗಳಂದ 


ಅಲಂಕಾರಿಕವಾಗಿರುತ್ತದೆ. ಆದರೆ ಎಲ್ಲಾ ಆಅನೆಗಕಲ್ಲೂ ಪೋಷಾಕುಗಳು ಇರುವುದಿಲ್ಲ. 


ಎರಡನೆ ಸಾಲು ಅಶ್ವಗಳ ಸಾಲು ಇದು ಸಹ ಗಜಗಳ ಸಾಲಅನಂತೆಯೇ ವೈವಿಧ್ಯಮಯ 
ಲಕ್ಷಣಗಳನ್ನು ಹೊಂದಿದೆ. ಇವುಗಳು ಒಂದರ ಹಿಂದೆ ಮತ್ತೊಂದು ಅದರ ಹಿಂದೆ ಮಗದೊಂದು 
ಮುನ್ನುಗ್ಗುತ್ತಿರುವ ರೀತಿಯಲ್ರ್ಲಯೂ ಹಾಗೂ ವಿರುದ್ಧ ದಿಕ್ಕಿನಲ್ಲಯೂ ಚಅಸುವಂತೆ ಕೆತ್ತಲಾಗಿದೆ. 
ಇವುಗಳು ಮುಂದಿನ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ಜಗಿದು ಹಿಡುತ್ತಿರುವಂತೆಯೂ 
ಕಡೆಯಲಾಗಿದೆ. ಯುದ್ಧಕ್ಕೆ ಹೊರಟರುವ ದೃಶ್ಯ ಹಾಗೂ ಯೋಧರು ಮತ್ತು ಸವಾರರನ್ನು ಸಹ 
ಕರೆಯಲಾಗಿದೆ. ಗಜಗಳಗೆ ಹಾಕಿರುವ ಯುದ್ದ ಹೋಷಾಕುಗಳನ್ನು ಇಲಅಯೂ ಹಾಕಲಾಗಿದ್ದು 
ಇವು ಯುದ್ಧದ ಸಮಯದಲ್ಲ ಕುದುರೆಗಳ ರಕ್ಷಣೆಗೆಂದು ಹಾಕಲಾಗಿದೆ. ಇವುಗಳನ್ನು ಸಹ 
ಸೂಕ್ಷ ಕೆತ್ತನೆ ಕುಸುರಿಬುಂದ ಅಲಂಕರಿಸಲಾಗಿದೆ. ಅಶ್ವಗಳ ಮಧ್ಯೆದಲ್ಲಿ ಸೈನಿಕರು ಗುರಾಣಿ 
ಮತ್ತು ಭರ್ಜಗಳನ್ನು ಹಡಿದು ಸಾಗುತ್ತಿರುವ ಕೆತ್ತನೆಗಳವೆ. 


ಮೂರನೆಯ ಸಾಅನಲ್ಲ ಲತಾ ಪಟ್ಟಕೆಯನ್ನು ಕೆತ್ತಲಾಗಿದೆ. ಈ ಸಾಅನ ಪ್ರತಿಯೊಂದು 
ಮೂಲೆಯಲ್ಲೂ ಕೀರ್ತಿಮುಖದ ರಚನೆ ಇದೆ. ಈ ರೀತಿಯ ಆಲಂಕಾರಿಕ ಸುರುಳಯಾಕಾರದ 
ಹೂಬಳ್ಜಗಳ ಮಧ್ಯದಲ್ಲ ಹಂಸ ಮಕರ, ಕೋತಿಗಳು ಹಾಗೂ ಇನ್ನಿತರ ಶಿಲ್ಪಗಳನ್ನು 
ಕೆತ್ತಲಾಗಿದೆ. ಅಲ್ಲಲ್ಲ ಹಣ್ಣು ಕಾಲುಗಳನ್ನು ತಿನ್ನುತಿರುವ ಪಕ್ಷಿಗಳನ್ನು ವಿವಿಧ 
ಭಂಗಿಯಲ್ಲರುವಂತೆ ತೋರಿಸಲಾಗಿದೆ. 


126 


ನಾಲ್ಗನೇ ಸಾಅನಲ್ಪ್ಲ ಕಥಾನಕ ಶಿಲ್ಪಗಳನ್ನು ಕಡೆಯಲಾಗಿದೆ. ಇಲ್ಲ ಭಾಗವತ 
ಕಥೆಯನ್ನು ಹೇಳುವುದಾಗಿದೆ. ಕಥಾನಕ ವಸ್ತುಗಳನ್ನು ದೃಶ್ವ ರೂಪದಲ್ಲ ಕೆತ್ತುವ ಪರಿಪಾಠ 
ಭಾರತೀಯ ಕಲೆಯಲ ಬಹು ಪ್ರಾಚೀನ ಕಾಲದಿಂದಲೂ ಬಂದಂತಹ ಕಲೆಯಾಗಿದೆ. ಇದನ್ನು 
ಬೌದ್ದ ಸೂಪಗಕಲಅಯೂ ಕಾಣಬಹುದು. ಇದೇ ರೀತಿಯಲ್ಲ ಹಿಂದೂ ದೇವಾಲಯಗಳಲ್ಪ್ಲಯೂ 
ಸಹ ಕಂಡು ಬಂದಿದ್ದು ಇದು ಗುಪ್ತರ ಕಾಲದಲಿಯೇ ಪ್ರಾರಂಭವಾಲಯುತು. ಕರ್ನಾಟಕದಲ್ಲ 
ಮೊಟ್ಟ ಮೊದಲ ಬಾರಿಗೆ ಚಾಲುಕ್ಯರ ಕಾಲದಲ ಪೌರಾಣಿಕ ಕಥೆಗಳನ್ನು ದೃಶ್ಯರೂಪದಲ್ಲ 
ಕೆತ್ತಿದ್ದಾರೆ. ನಂತರದಲ್ಲ ಹೊಯ್ದಕರು ಇದನ್ನೇ ಅನುಸರಿಸಿದರು. ಇಲ್ಲ ಭಾಗವತದ ಕಥೆಯ 
ನಿರೂಪಣಿಯು ಇಲ್ಲ ಒಂದರ ನಂತರ ಮತ್ತೊಂದರಂತೆ ಅಂದರೆ ಕೃಷ್ಣನ ಜನ್ಯದಿಂದ ಹಿಡಿದು 
ಕಂಸವನ್ನು ಕೊಲ್ಲುವವರೆಗೆ ಅನುಕ್ರಮವಾಗಿ ಎಲ್ಲ ಘಟನಾವಳಗಳನ್ನು ಕಡೆಯಲಾಗಿದೆ. ಮಧ್ಯೆ 
ಮಧ್ಯೆ ಹಲವಾರು ಕಥೆಗಳನ್ನು ನಿರೂಪಿಸುವ ಶಿಲ್ಪಗಳನ್ನು ಬಲ್ಪದ್ದರೂ ಕೆತಿರುವ ಶಿಲ್ಪ್ಲಗಅ೦ದಲೆ 
ಸಂಪೂರ್ಣವಾದ ಕಥೆಯನ್ನು ತಿಆಯಬಹುದು. 


ಉತ್ತರ ಗರ್ಭಗುಡಿಯುಂದ ಭಾಗವತದ ಕಥೆಯು ಆರಂಭವಾಗಿದೆ. ಶಕಟಗೋಪರು 
ಕೃಷ್ಣನಿಗೆ ಬೆಣ್ಣಿ ಮೊಸರು ಕೊಡುವುದು ಇಲ ಚಕ್ಕಡಿಯಲ್ಲ ಕುಳತ ಕೆಲವರು ಮುಂಭಾಗದಲ್ಲ 
ಹೆಗಲ ಮೇಲೆ ತಕ್ಕಡಿಯ ರೀತಿಯಲ್ಲರುವಂತೆ ಎರಡು ಕಡೆಯು ಹಾಲು ಬೆಣ್ಣೆ ತುಂಬರುವ 
ಪಾತ್ರೆಗಳನ್ನು ಕಡೆಯಲಾಗಿದೆ. ಇಲ್ಲ ಮರಗಿಡಗಳನ್ನು ತೋರಿಸುತ್ತಾ ಇದು ಗೋಕುಲದ 
ವಾಸ್ತವಿಕತೆಯನ್ನು ತಿಆಸುತ್ತದೆ. ಎರಡನೆಯದು ಕೃಷ್ಣನು ಬಾಯ್ದೆರೆದು ತನ್ನ ತಾಯಿಯಾದ 
ಯಶೋಧರೆಗೆ ಬೆಣ್ಣೆಯನ್ನು ತಿಂದಿಲ್ಲ ಎಂದು ಬಾಯುಯನ್ನುತೆರೆದು ತೋರಿಸುತಿರುವುದು. 
ಇದು ಬಾಯಿಯಲ್ಲಿ ವಿಶ್ವವನ್ನು ತೋರಿಸುವ ಕಲ್ಪನೆಯು ಆಗಿದೆ. ನಂತರದಲ್ಲೂ ಯಶೋಧಯು 
ಕೃಷ್ಣನನ್ನು ದಂಡಿಸುವುದು. ಇಲ್ಲ ಕೃಷ್ಣನ ಬಾಲಚೇಷ್ನೆಬಿಂದ ಕೋಪಗೊಂಡು ಬಾಲಕೃಷ್ಣನನ್ನು 
ದಂಡಿಸುತಿರುವುದು. ಕೈಯಲ್ಲ ಉದ್ದನೆಯ ಬಡ್ಡ ಮತ್ತು ಡಾಲುಗಳನ್ನು ಹಿಡಿದು ಕುಂತಿದ್ದರೆ 
ಬಹುಶಃ ಇದು ಕಂಸನು ದೇವಕಿಯ ಮಕ್ಕಳನ್ನು ಕೊಲ್ಪ್ಲಸುವ ದೃಷ್ಟಿಯಿಂದ ಅವರನ್ನು 
ಹುಡುಕಿಸುವ ತನ್ನ ಸೈನಿಕರನ್ನು ಕಕುಹಿಸಿರ ಬಹುದಾದಂತಹ ಶಿಲ್ಲ ಗೋಪುರ ಇಂದ್ರ ಮತ್ತು 
ಧಿಕ್ಲಾಲಕರೊಡನೆ ಯುದ್ಧ ಮಾಡುತಿರುವುದು ಇದರ ಮುಂದುವರೆದ ಭಾಗವಾಗಿಯೇ 
ಗೋಪಾಲಕರು ದೇವತೆಗಳೊಡನೆ ಹೋರಾಡುವ ದೃಶ್ಯವಿದೆ, ಇಲ್ಲ ಇಂದ್ರನನ್ನು 
ತೋರಿಸಲಾಗಿದೆ. ಇವನ ಹಿಂದೆ ಅಷ್ಟದಿಕ್ಲಾಲಕರು ಒಬ್ಬರ ಹಿಂದೆ ಮತ್ತೊಬ್ಬರಂತೆ ನಿಂತಿದ್ದಾರೆ. 
ಇವರ ವಿರುದ್ಧ ದಿಕ್ಕಿನಲ್ಲ ಬಾಲಕೃಷ್ಣ ಮತ್ತು ಗೋಪಾಲಕರನ್ನು ಕಡೆಯಲಾಗಿದೆ. ನಂತರದಲ್ಲ 
ಕೃಷ್ಣನ ಬಾಲ್ಯದಲ್ಲ ನಡೆದ ಘಟನೆಗಳನ್ನು ಆಧರಿಸಿದ ದೃಶ್ಯಗಳನ್ನು ಕಡೆಯಲಾಗಿದೆ. ಇವುಗಳಲ್ಲ 
ಬಾಲಕೃಷ್ಷನಿಗೆ ರಾಜನಂತೆ ಅಲಂಕರಿಸಲ್ಪಟ್ಟ ವ್ಯಕ್ತಿಯೊಬ್ಬ ನಮಸ್ಸ್ಥರಿಸುತ್ತಿರುವುದು, ತೊಣ್ಡಲಅನಲ್ಲ 


127 


ಮಲಗಿರುವ ಕೃಷ್ಣ . ಪೂತನಿಸಂಹಾರ ಇಲ್ಲ ಕೃಷ್ಣನನ್ನು ತೊಟ್ಟಅನಲ್ಪರುವಂತೆ ಪಕ್ಷದಲ್ಲಿ 
ದೈತ್ಯಾಕಾರದ ರಾಕ್ಷಸಿಯು ನಿಂತಿರುವಂತೆಯೂ ನುಂತರದಲ್ಲ ರಾಕ್ಷಸಿಯು ದೊಡ್ಡದಾದ 
ಆಕಾರದಲ್ಲಿ ಬದ್ದಿರುವುದು ಕೃಷ್ಣನು ಅವಳ ಮೇಲೆ ನಿಂತುಕೊಂಡು ಅವಳನ್ನು ಕೊಲ್ಲುವುದು 
ಇದು ಕೂಡ ಪೂತನಿಯು ವಿಷಪೂರಿತ ಸ್ತನಪಾನ ಮಾಡಿ ಕೃಷ್ಣನನ್ನು ಕೊಲ್ಲುಲು ಹೋಗಿ 
ತಾನೇ ಬಲಂಅಯಾದ ಘಟನೆಯನ್ನು ವಿವರಿಸುತ್ತದೆ. ಶಕಟಾಸುರಭಂಜನದ ಕತೆಯ ಶಿಲ್ಲದಲ್ಲ 
ರಾಕ್ಷಸ ಶಕಟನನ್ನು ಕೃಷ್ಣ ತನ್ನ ಕಾಅನಿಂದ ಮೇಲಕ್ಕೆ ಒದೆದು ಕೊಂಡಿರುವ ಕೆತ್ತನೆ ಇದೆ. 
ನಂತರದಲ್ಲ ಯವಳಾರ್ಜುನ ವೃಕ್ಷ ರಾಕ್ಷಸರ ಹರಣ. ಈ ವೃಕ್ಷ ರಾಕ್ಷಸರು ಗೋಕುಲದ 
ಜನರಿಗೆಲ್ಲಾ ತೊಂದರೆ ಕೊಡುತ್ತಿದ್ದರು. ಇವೆಲ್ಲವು ಬಾಲಕೃಷ್ಣನು ದುಷ್ಠಸ೦ಹಾರ ಮಾಡಿದನು 
ಎಂದು ತಿಆದುಬರುತ್ತದೆ. 


ಕೃಷ್ಣನು ತನ್ನು ಬಾಲ್ಯದಲ್ಲಿ ತುಂಲಾಟ ಮಾಡುವುದನ್ನು ಸಹಿಸದ ತಾಲಯು ಅವನನ್ನು 
ಮರಕ್ಷೆ ಕಲ್ಪಹಾಕಿ ಹೊಡೆಯುತ್ತಿರುವ ದೃಶ್ಯಾವಳಿಯನ್ನು ಕಡೆಯಲಾಗಿದೆ. ಬೆಣ್ಣೆಯನ್ನು ಕದ್ದು 
ತಿನ್ನುವುದೆಂದರೆ ಈತನಿಗೆ ಬಹಳ ಇಷ್ಟವಾದ ಕಾಯಕ. ಇದರಿಂದ ಬೇಸತ್ತ ತಾಲ 
ದಂಡಿಸುತ್ತಿದ್ದಕು. ಇಂತಹ ಘಟನೆಗಳನ್ನು ಆಧರಿಸಿ ಮಜ್ಜಗೆ ಕಡೆಯುತ್ತಿರುವುದು, ಬೆಣ್ಣೆಯನ್ನು 
ತುಂಬಸಿ ಒಂದರ ಮೇಲೊಂದು ಇಟ್ಟಿರುವ ಮಡಕೆಗಳವೆ. ಇಲ್ಲ ಯಶೋಧ ಮತ್ತು 
ಗೋಪಿಯರ ದೃಶ್ಯಗಳವೆ. ಬೆಣ್ಣೆಯನ್ನು ತಾನು ತಿಂದು ಬೆಕ್ಕಿಗೆ ಕೊಡುತ್ತಿರುವ ದೃಶ್ಯ. 
ಬೆಣ್ಣೆಯನ್ನು ಕದಿಯುತ್ತಿರುವುದು. ಗೋಪಿಯರಿಗೆ ಕೀಟಲೆ ಮಾಡಿ ಅವರಿಂದ ಶಿಕ್ಷೆ ಗೊಕಪಟ್ಟ 
ದೃಶ್ಯಗಳವೆ. ನಂತರದಲ್ಲ ಗೋಕುಲದ ಗೋಪಾಲಕರು ಬೆಣ್ಣಿಯನ್ನು ಮಾರಲು ಎತ್ತಿನ 
ಗಾಡಿಗಳಲ್ಲ ಹೇರಿಕೊಂಡು ಹಾಗೂ ಹೆಗಲ ಮೇಲೆ ಅಡ್ಡಕೋಲುಗಳಲ್ಲ ನೇತುಹಾಕಿಕೊಂಡು 
ಹೋಗುತ್ತಿರುವ ದೃಶ್ಯ ಇಲ್ಲ ಮನುಷ್ಯರು ಹೊತ್ತ ಅಡ್ಡಗಳ ಮಡಕೆಗಳ೦ದ ಬೆಣ್ಣಿ ಕದಿಯುವುದು. 
ಬಾಲ್ಯಗೆಳತಿ ರಾಧೆಯ ಜೊತೆ ನೃತ್ಯ ಮಾಡುತ್ತಾ ಆಡುತ್ತಿರುವುದು, ಗೋಪಾಲಕರೊಡನೆ 
ಆಟವಾಡುತ್ತಿರುವ ದೃಶ್ಯ ಅಲ್ಲಲ್ಲ ಮರಗಿಡಗಳನ್ನು ಸಹ ಕಡೆದಿರುವುದು ನೈಸರ್ಗಿಕ ಸಂಪತ್ತನ್ನು 
ಇಲ್ಲ ಮೂಡಿಸಿದ್ದಾನೆ. ದಕ್ಷಣದಗೂಡಿನಲ್ರ ಇರುವ ಶಿಲ್ಪಗಳು ಕಾಅಂಗಮರ್ಥನ ಇಲ್ಲ ನದಿಯನ್ನು 
ತೋರಿಸಲು ಮೀನುಗಳನ್ನು. ಆಮೆಗಳನ್ನು ಮತ್ತು ಸರ್ಪಗಳನ್ನು ನೀರಿನ ಅಲೆಗಕ ರಚನೆಯ 
ಸಹಿತ ಕಡೆಯಲಾಗಿದೆ. ಇಲ್ಲ ಕಾಆಂಗನ ಮೇಲೆ ನರ್ತನ ಮಾಡುವಂತೆ ತೋರಿಸಲಾಗಿದೆ. 
ನಂತರದಲ್ಲ ಹರ್ಷೋದ್ದಾರವಾಗಿರುವ ಗೋಪಾಲಕರನ್ನು ಕಡೆಯಲಾಗಿದೆ. ಇವರು ಕಾಆ೦ಗನ 
ಮೇಲಅನ ಗೆಲುವನ್ನು ಆಚರಿಸುವಂತಿದ್ದಾರೆ. ಇದರಿಂದ ಸಂತೋಷಗೊಂಡ ಜನರು ಬಂಡಿಗಕಲ್ಲ. 
ಹೆಗಲ ಮೇಲೆ ಹಾಲು. ಮೊಸರು. ಬೆಣ್ಣಿಗಳನ್ನು ಹೊತ್ತುಕೊಂಡು ಬರುತ್ತಿರುವುದನ್ನು 
ಕಡೆಯಲಾಗಿದೆ. ನಂತರದ ಗೋವರ್ಧನಗಿರಿ ಧಾರಣದ ದೃಶ್ಯವಿದೆ. ಇಲ ಇಂದನಿಗೆ 


128 


ಮಾಡುವ ಪೂಜೆಯನ್ನು ವಾಸುದೇವನಿಗೆ ಮಾಡಲು ಆರಂಭಸಿದಾಗ ಇಂದ್ರನು 
ಕೋಪಗೊಂಡು ಧಾರಾಕಾರವಾಗಿ ಮಳೆಯನ್ನು ಸುರಿಸಿದನು. ಆಗ ಕೃಷ್ಣನು ಊರಿನ ಜನರು 
ಮತ್ತು ಗೋವುಗಳನ್ನು ರಕ್ಷಿಸಲು ಬೆಟ್ಟವನ್ನು ಕಿರುಬೆರಳನಿಂದ ಮೇಲಕ್ಷೆ ಎತ್ತಿ ಇವರಿಗೆ 
ರಕ್ಷಣೆಕೊಟ್ಟ ಕಥಾ ಪ್ರಸಂಗವನ್ನು ನಿರೂಪಿಸಿರುವುದನ್ನು ಕಾಣಬಹುದು. ಇಲ್ಲಿ ಗೋವುಗಳನ್ನು 
ಮತ್ತು ಜನರನ್ನು ಕಡೆಯಲಾಗಿದೆ. ನಂತರದಲ್ಲ ಇಂದ್ರನು ತಪ್ಪನ್ನು ಒಪ್ಪಿಕೊಂಡು ಶರಣಾಗುವ 
ಶಿಲ್ಪವನ್ನು ಕೆತ್ತಲಾಗಿದೆ. 


ಪಶ್ರಿಮ ಗೂಡಿನಲ್ಪರುವ ಪಟ್ಟಕೆಗಕ ಶಿಲ್ಪಗಳು ಕೃಷ್ಣನು ಕೊಳಲನ್ನು ನುಡಿಸುತ್ತಿರುವುದು. 
ಅಕ್ಕ ಪಕ್ಷದಲ್ಲ ಗೋವುಗಳು. ಗೋಪಿಕಾ ಸ್ತ್ರೀಯರು. ಗೋಪಾಲಕರು ಮತ್ತು ದೇವತೆಗಳನ್ನು 
ಕೆಡೆಯಲಾಗಿದೆ. ಇದರಲ್ಲ ಗೋಪಿಯರು ನೃತ್ಯವನ್ನು ಮಾಡುತಿರುವುದು ಹಾಗೂ ಕೃಷ್ಣನು 
ಗೋಪಿಯರಿಗೆ ತತ್ಲ್ಯೋಪದೇಶವನ್ನು ಮಾಡುತ್ತಿರುವ ದೃಶ್ಯಗಳವೆ. ಗೋಪಿಯರೊಡನೆ 
ಜಲಕ್ರೀಡೆ, ಇಬ್ಬರು ಗೋಪಿಯರ ನಡುವೆ ಕೃಷ್ಣನೋಪಿಯರ ವಸ್ತಾಪಹರಣ ಇದರಲ್ಲ 
ಗೋಪಿಯರನ್ನು ಒಂದೇ ಕಡೆ ನಿಂತಿರುವಂತೆ ಕಡೆಯಲಾಗಿದೆ. ಇವರುಗಳು ನಗ್ನವಾಗಿರುವಂತೆ 
ಕಡೆಯಲಾಗಿದೆ. ಮತ್ತೊಂದು ಕಡೆಯಲ್ಲ ಅವರ ವಸ್ತುಗಳನ್ನು ಕದ್ದು ಹಿಡಿದುಕೊಂಡು 
ನಿಂತಿರುವಂತೆ ಕೆತ್ತಲಾಗಿದೆ. ನಂತರದಲ್ರ ಧೇನುಕಾಸುರಭಂಜನ ಕಥೆ ನಿರೂಪಣಿಯ ಶಿಲ್ಪವಿದೆ. 
ಧೇನುಕನು ಗೂಆಯೊಡನೆ ಸೆಣಸುತ್ತಿರುವ ದೃಶ್ಯವಿದ್ದು ಇದರ ಪಕ್ಕದಲ್ಲ ಬಲರಾಮ ಮತ್ತು 
ಗೋಪಾಲಕರು ಸಹಾಯ ಮಾಡಲು ಸನ್ನದ್ದರಾಗಿ ನಿಂತಿದ್ದಾರೆ. ನಂತರದಲು ಗರ್ಧಬಾಸುರದ 
ನಿರೂಪಣಿಯುದೆ. ಕೆತನೆಯ ರೂಪದಲ್ಲ ರಾಕ್ಷಸನನ್ನು ಸೋಪಆಸುತ್ತಿರುವ ದೃಶ್ಯ. ನಂತರದಲ್ಲ 
ವಿಜಯೋತ್ಸವದ ಆಚರಣಿಯಲ್ಲ ಇಡೀ ಗ್ರಾಮದ ಜನರು ಗೋವುಗಳು ಸಾಲಾಗಿ 
ಮೆರವಣಿಗೆಯಲ್ಲ ಹೊರಟರುವಂತೆ ಕಡೆಯಲಾಗಿದೆ. ನಂತರದಲ್ಲ ಕೃಷ್ಣನು ಮತ್ತೊಬ್ಬ 
ರಾಕ್ಷಸನನ್ನು ಕೊಲ್ಲುತ್ತಿರುವುದು. ನಂತರದಲ್ಲೂ ಅಣ್ಣ ಬಲರಾಮನೊಂದಿಗೆ ಮೆರವಣಿಗೆಯಲ 
ಹೊರಟರುವ ದೃಶ್ಯಗಳವೆ. 


ಸಾಮಾಜಕ ದೃಶ್ಯಗಳಲ್ಲ ಇರುವಂತೆ ಯಶೋಧ ಕೃಷ್ಣ ಮರಕ್ಷೆ ಕಲ್ಟರುವ ತೊಟ್ಬಲು 
ಯಶೋಧ, ಕೃಷ್ಣ; ಬಲರಾಮನು ಕರುವಿನೊಂದಿಗೆ ಆಡುವುದು. ಹಾಲು ಕರೆಯುವುದು. ಬೆಣ್ಣಿ 
ಕದಿಯುವುದು ಇತ್ಯಾದಿ ನಿರೂಪಣಿಗಳವೆ. ನಂತರದಲ್ಲ ಆಕ್ರೂರನು ಕೃಷ್ಣ ಬಲರಾಮರೊಡನೆ 
ಬಂಡಿಯಲ್ಲ ಮಧರೆಗೆ ಹೋಗುವುದು ಇಲ್ಲ ಅಕ್ರೂರನ ಹಿಂದೆ ಸಾಲುಗಟ್ಟ ಜನರು 
ಹೊರಟರುವುದು, ಗೋಪರು ಅವರೊಡನೆ ಬೆಣ್ಣೆ ಹೊತ್ತುಕೊಂಡು ಹೋಗುವುದು ಅಕ್ಟೂರನ 
ಆಶಯದ ಮೇರೆಗೆ ಯಮುನೆಯಲ್ಲ ಕೃಷ್ಣನು ಅಕ್ಟೂರನಿಗೆ ವಿಶ್ವರೂಪವನ್ನು ತೋರಿಸುವುದು 


129 


ಮಂಟಪದಲ್ರ್ಲ ಆಯುಧ ಪೂಜೆ, ಕೃಷ್ಣ, ಕುಚ್ಲೆ. ಕೃಷ್ಣನು ರಾಕ್ಷಸರನ್ನು ಸಂಹರಿಸುವುದು ಇಲ 
ದ್ವಾರಕೆಗೆ ಹೊರಟ ಇವರಿಗೆ ಕೃಷ್ಣ ಮತ್ತು ಬಲರಾಮರನ್ನು ಕೊಲ್ಲಲು ಕಂಸ ಹೂಡಿದ ಹಲವಾರು 
ತಂತ್ರಗಳ ದರ್ಶನಗಳನ್ನು ಇಲ್ಲ ನಿರೂಪಿಸಲಾಗಿದೆ. ಕೃಷ್ಣನ ಆಗಮನವನ್ನು ಕಂಸನಿಗೆ 
ತಿಆಸುವುದಮ. ಮಲ್ಲರಿಗೆ ಕೃಷ್ಣನನ್ನು ಕೊಲ್ಲಲು ಕಂಸನು ಆಜ್ಞೆ ಮಾಡುವುದು. ಇಲ್ಲ ಕಂಸನು 
ಕೃಷ್ಣ ಬಲರಾಮರನ್ನು ಕೊಲ್ಲಲು ಕುಸ್ತಿ ಮಲ್ಲರಾದ ಚಾಣೂರು ಮಷ್ಟರರನ್ನು ಕಳುಹಿಸುತ್ತಾನೆ. 
ಇದರಲ್ಲ ಮಲ್ಲರು ಸೋತು ಹೋಗುತ್ತಾರೆ. ನಂತರದಲ್ರ ಆನೆಯನ್ನು ಸಂಹರಿಸುವುದು. 
ಮಲ್ಲಯುದ್ಧ, ಕಂಸನ ಆಶ್ಚರ್ಯ, ಕಂಸನು ಮಲ್ಲರು ಸೋತ ವಿಷಯ ತಿಆದು ಆಶ್ಚರ್ಯ 
ಪಡುತ್ತಾನೆ. ಇಲ್ಲ ಕಂಸನನ್ನು ಎತ್ತರವಾದ ಸಿಂಹಾಸನದ ಮೇಲೆ ಚಿತ್ರಿಸಲಾಗಿದೆ. ನಂತರದಲ್ಲ 
ಕೃಷ್ಣ ಮತ್ತು ಬಲರಾಮರು ಜೊತೆಗೂಡಿ ಕಂಸನನ್ನು ಕೊಲ್ಲುತ್ತಾರೆ. ಈ ರೀತಿಯಲ್ಲ ಕೃಷ್ಣನ 
ಜೀವನ ಮತ್ತು ಸಾಹಸ ಕಥೆಗಳನ್ನು ತೋರಿಸುವ ಭಾಗವತ ಕಥೆಯ ನಿರೂಪಣಿಯನ್ನು ಶಿಲ್ಪ 
ಮಾದರಿಯಲ್ಲ ಶಿಲ್ಲಯು ಕಂಡರಿಸಿದ್ದಾನೆ. ಈ ಕಥಾನಕ ಶಿಲ್ಪ್ಲಗಳಲ್ಲ ವಿಭಿನ್ನ ರೀತಿಯ ಶಿಲ್ಪ 
ಕೃತಿಗಳ ಕೆತ್ತನೆ ಕಂಡು ಬಂದರೂ ಇಲ್ಲ ಕಲಾವಿದರು ಆಕೃತಿಗಳನ್ನು ಪಣ್ಲಕೆಯ ಎತ್ತರಕ್ಷೆ 
ಅನುಗುಣವಾಗಿ ರೂಪಿಸಿ ಕೆತಿದ್ದಾನೆ. ಏನೇ ಹೊಸತನ್ನು ತೋರಿಸ ಬೇಕಾದರೆ ಶಿಲ್ಪಗಳನ್ನು 
ಅಡ್ಡಲಾಗಿ ಅಂದರೆ ಪಟ್ಟಕೆಯ ಅಗಲಕ್ಷೆ ಪೂರಕವಾಗಿ ಚಿತ್ರಿಸುತ್ತಾ ಹೋಗುತ್ತಾನೆ. ಇಲ್ಲಯ 
ಮತ್ತೊಂದು ವಿಶೇಷವನ್ನು ಗಮನಿಸಬಹುದು. ಇಲ್ಲ ಕೆತ್ತಲ್ಪ್ಲಟ್ಲರುವ ಹಲವು ಶಿಲ್ಲಗಳು ಮುಖ್ಯ 
ಇತಿಗೆ ಬಂದಾಗ ದೊಡ್ಡ ಶಿಲ್ಪಗಳಾಗಿ ರೂಪಗಳನ್ನು ಪಡೆದಿದೆ. ಹೋಯ್ದಕ ಕಲಾವಿದನು ಇಂತಹ 
ಚಿಕ್ಕ ಚಿಕ್ಸ ಸ್ಥಳಗಳನ್ನು ಬಡದೆ ಅವುಗಳನ್ನು ಅರ್ಥ ಪೂರ್ಣವಾಗಿ ಬಳಸಿಕೊಂಡಿರುವುದಕೆ 
ಮೇಲೆ ತಿಆಸಿದ ಪಟ್ಟಕೆಗಕ ಶಿಲ್ಪ್ಲಗಕೇ ಸಾಕ್ಷಿಯಾಗಿವೆ. 


ಐದನೆಯ ಸಾಅನಲ್ಲ ಮಕರಗಳ ಪಟಣ್ಪಕೆಯುದೆ. ಇಲ್ಲ ಮಕರಗಳನ್ನು ಸಹ ಅದ್ಭುತವಾಗಿ 
ಕಡೆಯಲಾಗಿದೆ. ದಪ್ಪನಾದ ದೇಹ ಮೇಲಕ್ಷೆ ಮುಖಮಾಡಿ ತೆರೆದ ಬಾಲುಗಳಂದ ತಲೆ 
ಹಿಂಬಾಗಕ್ಕೆ ಚಾಚಿಕೊಂಡಿರುವ ಬಳ್ಳ ಸುರುಳಗಳು ಬಾಲದಿಂದ ಹೊರ ಹೊಮ್ಮುವ ಸುರುಆಗಳ 
ಬಳ್ಳಗಳು ಈ ಲಕ್ಷಣಗಳನ್ನು ಹೊಂದಿರುವ ಮಕರಗಳು ಒಂದರ ಹಿಂದೆ ಮತ್ತೊಂದರಂತೆ 
ಮುಮ್ಮುಖವಾಗಿ ಚಅಸುವಂತೆ ಕೆತ್ತಲಾಗಿದೆ. 


ಆರನೇ ಸಾಲು ಹಾಗೂ ಕೊನೆಯ ಪಟ್ಟಕೆಯಾಗಿರುವುದರಿಂದ ಹಂಸಗಳನ್ನು 
ಕಡೆಯಲಾಗಿದೆ. ಹಂಸಗಳು ಒಂದರ ಹಿಂದೆ ಮತ್ತೊಂದರಂತೆ ಚಲಅಸುವಂತೆ ಮಕರಗಳ 
ಕೆತ್ರನೆಯಂತೆಯೇ ಇವುಗಳನ್ನು ಅಲಂಕಾರಿಕವಾಗಿ ಕೆತಿದ್ದಾರೆ. ಹಂಸದ ದೇಹಭಾಗವು 
ನೈಜವಾಗಿದ್ದು ಅದರ ಗರಿಗಳನ್ನು ಮಕರದ ಬಾಲದ ಹಾಗೆ ನವಿಅನ ಗರಿಗಳ ರೀತಿಯಲ್ಲ 


130 


ಕೆತ್ತಿದ್ದಾರೆ. ಅಲ್ಲಲ್ಲ ಸಣ್ಣದಾದ ಹಂಸ ಮರಿಗಳನ್ನು ಕಡೆಯಲಾಗಿದೆ. ಮೂಲೆ ಭಾಗದಲ್ಲ ಕೆತ್ತಿರುವ 
ಹಂಸಗಳನ್ನು ಎರಡು ಹಂಸಗಳು ಎದುರಾಗಿ ಇರುವಂತೆ ಕೆತಿದ್ದಾರೆ. ಈ ಮೇಲಅನ ಪಟ್ಟಕೆಗಳ 
ಶಿಲ್ಪಗಳನ್ನು ಗಮನಿಸಿದಾಗ ನಿಜಕ್ಸೂ ಇಷ್ಟೊಂದು ನೈಜವಾಗಿ ಚಿತ್ರಿಸಿರುವ ಶಿಲಅಗಳೇ ಧನ್ಯರು. 
ಇವರು ಜೀವಕಳೆಯನ್ನು ಕೊಟ್ಟು ಸೂಕ್ಸ್ಯಾತಿ ಸೂಕ್ಷವಾಗಿ ಕಡೆಯಲಾಗಿದೆ. 


ಹೋೊೋಯ್ದಕರ ಕಾಲದಲ್ಲ ನಿರ್ಮಾಣವಾದಂತಹ ದೇವಾಲಯಗಕಲ್ಲ ಹಲವು 
ದೇವಾಲಯಗಳ ಹೊರ ಅತ್ತಿಯಲ್ಲ ಶಿಲ್ಪಗಳನ್ನು ಶಿಅಗಳು ಕಂಡರಿಸಿದ್ದಾರೆ. ದೇವಾಲಯದ 
ಹೊರ ಭತ್ತಿಯು ಸ್ನಲ್ಪ ಭಾಗವನ್ನು ಬಡದೆ ಅಲ್ಲಂ ಅಲಂಕಾರಿಕ ವಸ್ತುಗಕ ಜೊತೆಗೆ ಒಂದರ 
ಹಿಂದೆ ಮತ್ತೊಂದರಂತೆ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಇಪವುಗಳಗೆ ಸಾಕ್ಷಿಯಾಗಿ ಬೇಲೂರು. 
ಹಕೇಜೀಡು ಮತ್ತು ಸೋಮನಾಥಪುರದ ದೇವಾಲಯಗಳೆ ಸಾಕ್ಷಿಯಾಗಿವೆ ಹಾಗೂ ಈ 
ದೇವಾಲಯದ ಹೊರ ಅತ್ತಿಯಲ್ಲ ಅಂದರೆ ಪಶ್ರಿಮ ಗರ್ಭಗುಡಿಯ ಹೊರಭಾಗದ ಮೂರು 
ದಿಕ್ಕಿನಲ್ಲಯು ದೇವಕೋಷ್ಟಗಳನ್ನು ಕಡೆಯಲಾಗಿದೆ. ಇವು ಸಹ ಒಂದು ದೇವಾಲಯವು ಯಾವ 
ಯಾವ ಭಾಗಗಳನ್ನು ಹಾಗೂ ಲಕ್ಷಣಗಳನ್ನು ಹೊಂದಿರಬೇಕೊ ಅವುಗಕೆಲ್ಲವನ್ನು 
ಸಾಮಾನ್ಯವಾಗಿ ಬಡಿ ಶಿಲ್ಪಗಳನ್ನು ಸುಲಭವಾಗಿ ಪ್ರತಿಷ್ಠಾಪಿಸುವ ಶಿಲ್ಪಗಳಾಗಿದ್ದರೆ ಅತ್ತಿ ಶಿಲ್ಪಗಳು 
ದೇವಾಲಯದ ಅಲಂಕರಣಿಯನ್ನು ಹೆಚ್ಚಿಸಲು ಪೂರಕವಾದ ಈ ದೇವಾಲಯವು ವೈಷ್ಣವ 
ಧರ್ಮಕ್ಕೆ ಸೇರಿದ್ದುದಾಗಿರುವುದರಿಂದ ಇಲ್ಲ ಹೆಚ್ಚನ ಸಂಖ್ಯೆಯಲ್ಲ ವೈಷ್ಣವ ದೇವತೆಗಳನ್ನು 
ಕಡೆಯಲಾಗಿದೆ. ಶೈವ ಧರ್ಮಕ್ಕೆ ಸೇರಿದ ಶಿಲ್ಲಗಕು ಕೇವಲ ಬೆರಳಣಿಕೆಯಷ್ಟು ಮಾತ್ರ ಇವೆ. 
ಭಿತ್ರಿಯು ಹಲವು ಶಿಲ್ಪಗಳ ಕಳಗೆ ಪೀಠದ ಮೇಲೆ ಶಿಲ್ಪದ ಹೆಸರು ಮತ್ತು ಕೆಲವು ಕಡೆಯಲ್ಲ 
ಶಿಲ್ಪದ ರೂವಾರಿಯ ಹೆಸರುಗಳನ್ನು ಕೆತ್ತಲಾಗಿದೆ. ಪಶ್ಲಿಮ ಗರ್ಭಗುಡಿಯ ಹೊರ ತ್ತಿಯಲ್ಲ 
ಪಶ್ರಿಮ. ಉತ್ತರ, ದಕ್ಷಿಣ ಭಾಗದಲ್ರ ಒಂದೊಂದು ಗೂಡು ಮಂಟಪಗಳವೆ. ಇವುಗಳನ್ನು ಬಹಳ 
ಅಲಂಕರಣದಿಂದ ಕಡೆಯಲಾಗಿದೆ. ಇವು ದೇವಾಲಯದ ಇಂದು ಭಾಗವಾದರು ಒಂದು ಸಣ್ಣ 
ದೇವಾಲಯದಂತೆ ಜಡಿ ಶಿಲ್ಪಗಳನ್ನು ಇಡಲಾಗಿದೆ. ಗುಡಿಯ ಮೇಲ್ಮಾಗದಲ್ಲ ಸಣ್ಣ ವಿಮಾನದ 
ರಚನೆ ಇದೆ. ದ್ಹಾರಬಂಧಗಳನ್ನು ಸಣ್ಣದಾದ ಅರೆ ಕಂಬಗಳ೦ದ ಚಿತ್ರಿಸಲಾಗಿದೆ. ದೇವಾಲಯದ 
ಎಡಭಾಗದಿಂದ ಪದಕ್ಷಿಣೆ ಹಾಕುವ ಮಾರ್ಗವಾಗಿ ಪ್ರಾರಂಭವಾಗುವ ಶಿಲ್ಪಗಳು ಒಂದನೇಯ 
ಭಾಗದ ಕಲ್ಪವೃಕ್ಷ ಕೇಶವ ಶಿಲ್ಪಗಳು ಇತೀಚೆಗೆ ಕಟ್ಟಿರುವ ಗೋಡೆಯ ಒಳಭಾಗದಲ 
ಸೇರಿಕೊಂಡಿದೆ. 


ಎರಡನೇಯ ಭಾಗದಲ್ಲ ಮೊದಲನೆಯದು ಬಹ್ಕನ ಶಿಲ್ಪವಿದೆ. ಇದು ಪದ್ಯಪೀಠದ 
ಮೇಲೆ ಸ್ಥಾನಿಕವಾಗಿ ನಿಂತಿದೆ. ಇದು ತಿಮುಖವನ್ನು ಹೊಂದಿದ್ದು ಚೂಪಾದ ಗಡ್ಡವನ್ನು 


131 


ಹೊಂದಿದೆ. ಬಲ ಮೇಲುಗೈಯಲ್ರ್ಲ ಸೌಟುಗಳನ್ನು ಕೆಳ ಕೈಯಲ್ಲ ಅಕ್ಷಮಾಲೆಯನ್ನು ಹಿಡಿದಿದ್ದು 
ವರದ ಹಸ್ತವನ್ನು ಹೊಂದಿದೆ. ಎಡ ಮೇಲುಗೈಯಲ್ಲ ಪಾಷ ಮತ್ತು ಕಮಂಡಲ ಹಾಗೂ 
ದಂಡಗಳನ್ನು ಹಿಡಿದಿದೆ. ತಲೆಯಲ್ಲ ಸುಂದರವಾದ ತ್ರಿಕೋನಾಕೃತಿಯ ಕೀರಿಟ ಕಣಜ 
ಕುಂಡಲಗಳು, ಮಣಿಸರಗಳು, ಎಡಭಾಗದ ಸ್ರೀ ದೇವತೆಯ ಶಿಲ್ಪವಿದೆ. ಪೀಠದ ಕೆಳಗೆ 
ಬ್ರೊಮ್ಮರು ಎಂದು ಕನ್ನಡದಲ್ಲೂ ಬ್ರಹ್ಯನ ಹೆಸರನ್ನು ಕೆತ್ತಲಾಗಿದೆ ಬಹ್ಮನ ನಂತರದಲ್ಲ ಬಹು 
ಬೀಜಫಲವನ್ನು ಹಿಡಿದಿರುವ ಸ್ತೀ ದೇವತೆಯ ಶಿಲ್ಪವಿದೆ. ಇದರ ಪಕ್ಷದಲ್ಲಿ ನಾರಾಯಣನ 
ಶಿಲ್ಪವಿದೆ. ಇದು ಸಮಭಂಗದಲ್ಪದ್ದು ಅಲಂಕೃತಗೊಂಡಿದೆ ನಾಲ್ದು ಕೈಗಳನ್ನು ಹೊಂದಿರುವ 
ನಾರಾಯಣನು ಶಂಖ. ಗದೆ ಮತ್ತು ಪದ್ಯವನ್ನು ಜಒಡಿದಿದ್ದಾನೆ. ಪೀಠದಲ್ಲ ಸಿಂಹದ ಮುಖವನ್ನು 
ಕೆತ್ತಲಾಗಿದ್ದು ನಾರಾಯಣ ಎಂಬ ಹೆಸರನ್ನು ಕೊರೆದಿದ್ದಾರೆ. ಇದರ ಐಬಲಭಾಗದಲ್ಲ 
ವೀರಾಸನದಲ್ಲ ಕುಳತಿರುವ ಗರುವಿನ ಶಿಲ್ಪವಿದೆ. ನಾರಾಯಣನ ವಿಷ್ಣುವಿನ ಇಪ್ಪತ್ನಾಲ್ಲು 
ಅವತಾರಗಕಲ್ಲ ಒಂದು ಎಂದು ಹೇಳಲಾಗುತ್ತದೆ. ಇದರ ಪಕ್ಕದಲ್ಲ ನಗ್ನವಾಗಿ ನಿಂತಿರುವ 
ಮೋಹಿನಿಯ ಶಿಲ್ಪವಿದೆ. ಇವಳು ವಸ್ತವನ್ನು ಧರಿಸದೆ ಕೆಲವು ಕಂದಾಭರಣಗಳನ್ನು ಧರಿಸಿದ್ದಾಳೆ. 
ಕಾಅಗೆ ಪಾದರಕ್ಷೆಯನ್ನು ಹಾಕಿದ್ದಾಳೆ. ದಪ್ಪನಾದ ದುಂಡನೆಯ ಸ್ತನಗಳನ್ನು ಸಹ 
ಕಡೆಯಲಾಗಿದೆ. ಕಲಾವಿದನು ಇವಳ ನಗ್ನತೆಯ ರೂಪವನ್ನು ಸಹಜವಾಗಿಯೇ 
ಕಡೆಯಲಾಗಿದೆ. ನಂತರದಲ್ಲ ದಕ್ಷಿಣಮೂರ್ತಿ ಶಿಲ್ಪವಿದೆ. ಈತನು ತಲೆಯ ಮೇಲೆ ಕುಲಾವಿ 
ಉದ್ದನೆಯ ನಿಲುವಂಗಿ ಮತ್ತು ಪಾದುಕೆಗಳನ್ನು ಧರಿಸಿದ್ದಾನೆ. ಬಲಗ್ಯೆಯಲ್ಲ ದಂಡವಿದ್ದು 
ಎಡಗ್ಯೆಯಲ್ಲ ಪಾತ್ರೆಯ ರೀತಿಯ ವಸ್ತುವನ್ನು ಒಡಿದಿದ್ದಾನೆ. ಇದು ದಕ್ಷಿಣಾ ಮೂರ್ತಿಯ 
ಶಿಲ್ಪಗಳಗಿಂತ ಸ್ಸಲ್ಲ ಭನ್ನವಾಗಿದ್ದು ಶಿಲ್ಪಶಾಸ್ತಗಳಲ್ಲ ಉಲ್ಲೇಖಸಿರುವ ಕಾಳಾಮುಖ ಯತಿಯ 
ಶಿಲ್ಪದಂತೆ ಇದೆ. 


ಮೂರನೇಯ ಭಾಗದಲ್ಲ ಡೋಲೋತ್ಸವ ಶಿಲದಲ್ಲ ಕೃಷ್ಣರುಕ್ಕೀಕಿಯರು 
ಉಯ್ಯಾಲೆಯಲ್ಲ ಕುಳತಿರುವಂತೆ ಕಡೆಯಲಾಗಿದೆ. ಉಯ್ಯಾಲೆಯಲ್ಲ ಕಟ್ಲರುವ ಹಗ್ಗವನ್ನು 
ಬಹಳ ಸೂಕ್ಷವಾಗಿ ಕಡೆಯಲಾಗಿದೆ. ಪಕ್ಕದಲ್ಲ ಬಾಳೆಗಿಡಗಳನ್ನು ಚತ್ರ್ತಿನಿದ್ದು ಹಣ್ಣುಗಳ 
ಗೊನೆಯು ನೇತಾಡುವಂತೆಯೂ ಕಪಿಗಳ ಶಿಲ್ಪಗಳನ್ನು ಸಹ ಅಲ್ಲಲ್ಲ ಕೆತ್ತಲಾಗಿದೆ. ಈ 
ಚಿತ್ರಣವನ್ನು ಪದ್ಮಪೀಠದ ಮೇಲೆ ಕಡೆಯಲಾಗಿದೆ. ಇದರ ಪಕ್ಷದಲ್ಲ ರತಿ-ಮನ್ಯಥರನ್ನು ಕೆತ್ತಿದ್ದು 
ಇವರುಗಳು ಆಕರ್ಷಕ ಭಂಗಿಯಲ್ಲದ್ದಾರೆ. ಮನ್ಮಥನು ಎಡಗ್ಯೆಯಲ್ಲ ಕಣ್ಣನ ಜಲ್ಲೆಯನ್ನು 
ಬಲಗ್ಯೆಯಲ್ಲ ಬಾಣಗಳನ್ನು ಹಿಡಿದಿದ್ದಾನೆ. ರತಿಯನ್ನು ಕಂಠಿಹಾರ ಹಾಗೂ ವಸ್ತಗಳಂದ 
ಅಲಂಕರಿಸಲಾಗಿದ್ದು ಬಲಗ್ಯೆಯಲ್ಲ ಪುಪ್ಪಗುಚ್ಳವನ್ನು ಎಡಗ್ಯೆಯಲ್ಲ ಬಹುಬೀಜ ಫಲವನ್ನು 
ಹಿಡಿದಿದ್ದಾಳೆ. ಪೀಠದಲ್ಲ ಕಾಮರತಿ ಎಂದು ಬರೆಯಲಾಗಿದೆ. ಇದರ ಪಕ್ಕದಲ್ಲ ಹವದ್ರೀವ 


132 


ಶಿಲ್ಪವಿದೆ. ಅಶ್ಚ್ತಮುಖವನ್ನು ಹೊಂದಿದ್ದು ಕೈಯಲ್ಲ ಶಂ. ಚಕ್ರ. ಗದೆ. ಬಡ್ಡ ಗುರಾಣಿ, ಮತ್ತು 
ಪದ್ಯವನ್ನು ಜಒಡಿದಿದೆ. ಇದರ ಪಕ್ಕದಲ್ಲ ಮಾಧವ-ಲಕ್ಷೀಯ ಶಿಲ್ಪವಿದೆ. ಮಾಧವನ ಕೈಯಲ್ಲ 
ಶಂಬ. ಚಕ್ರ, ಗದೆ ಮತ್ತು ಪದ್ಯವನ್ನು ಒಡಿದಿದ್ದಾನೆ. ಇದನ್ನು ಸಹ ಬಹಳ ಅಲಂಕಾರಿಕವಾಗಿ 
ಕೆತ್ತಲಾಗಿದೆ. ಲಕ್ಷೀಯ ಶಿಲ್ಪವು ನಿಂತಭಂಗಿಯಲ್ಲದ್ದು ಕೈಯಲ್ಲ ಪುಷ್ಟಗುಚ್ಛ ಮತ್ತು ಜಜಪೂರ 
ಫಲವಿದೆ. ಇವಳನ್ನು ಆಭಛರಣಗಳಆಂದ ಬಹಳ ಸುಂದರವಾಗಿ ಅಲಂಕರಿಸಲಾಗಿದೆ. ಈ ಎರಡು 
ಶಿಲ್ಪಗಳ ಮೇಲ್ಭಾಗದಲ್ಲ ಸುರುಳಯಾಕಾರದ ಮರದ ವಿನ್ಯಾಸವಿದ್ದು ಪಶಿಲ್ಲಗಳಗೆ ಇದು 
ಮೆರುಗನ್ನು  ಕೊಡುವಂತಿದೆ. ಇದರ ಪಕ್ಷದಲ್ಲ ನಾಟ್ಯಗಣಪತಿಯ ಶಿಲ್ಪವಿದೆ 
ನಾಟ್ಯಭಂಗಿಯಲ್ಲರುವ ಗಣಪತಿಯು ಎಂಟು ಕೈಗಳನ್ನು ಹೊಂದಿದ್ದು ಪಾಶ, ಅಂಕುಶ. 
ಕೊಡಲ, ಮೋದಕ, ಪಾತ್ರೆ, ಅರ್ಥದಂಥ, ಪುಷ್ಟ ಮತ್ತು ಚಕ್ರವನ್ನು ಹಿಡಿದಿದ್ದಾನೆ. ಗಣಪತಿಯ 
ಎರಡು ಬದಿಯಲ್ಲಯೂ ವಾದ್ಯಗಾರರನ್ನು ಕಡೆಯಲಾಗಿದೆ. ಕೆಕಛಳಾಗದಲ್ಲ ಗಣೇಶನ 
ವಾಹನವಾದ ಮೂಷಿಕನನ್ನು ಕಡೆಯಲಾಗಿದೆ. ಇದರ ಪಕ್ತದಲ್ಲ ಹೂಗುಚ್ಛ ಹಾಗೂ ಪಾತ್ರೆಯನ್ನು 
ಹಿಡಿದಿರುವ ಸುಂದರವಾದ ಸ್ತ್ರೀಯ ಶಿಲ್ಪವಿದೆ. 


ನಾಲ್ಲನೆಯ ಭಾಗದಲ್ಲ ಒಟ್ಟು ಐದು ಶಿಲ್ಲಗಳವೆ ಅಮರನಾರಾಯಣನ ಶಿಲ್ಪವಿದೆ. 
ಇವನನ್ನು ಪರವಾಸುದೇವ ಹಾಗೂ ಆದಿಮೂರ್ತಿ ಎಂತಲೂ ಕರೆಯುತ್ತಾರೆ. ಇವನು ಏಳು 
ಹೆಡೆಯ ಸರ್ಪದ ಕೆಳಗೆ. ಸರ್ಪದ ಮೇಲೆ ಸುಖಾಸನದಲ್ಲ ಕುಅತಿದ್ದಾನೆ. ಮುಂದಿನ ಎರಡು 
ಕೈಗಳನ್ನು ಆರಾಮವಾಗಿ ಆಯುಧಗಳಲ್ಲದೆ ಕೆಕಮುಖವಾಗಿ ಬಾಗಿರುವಂತೆ ಬಟ್ಟದ್ದಾನೆ. 
ಬಲಗ್ಯೆಯನ್ನು ಸರ್ಪದ ಮೈ ಮೇಲೂ ಎಡ ಕೈಗಳನ್ನು ಮೊಣಕಾಲ ಮೇಲೆ ಇರಿಸಿದ್ದಾನೆ. 
ಮೇಲನ ಬಲ ಮತ್ತು ಎಡ ಕೈಗಕಲ್ಲ ಶಂ, ಚಕ್ರವನ್ನು ಹಿಡಿದಿದ್ದಾನೆ. ಮುಂಭಾಗದಲ್ಲ ಗರುಡ 
ಮತ್ತು ಪಹ್ಞಾದರು ಅಜಚಿಜಅ ಮುದ್ರೆಯಲದ್ದಾರೆ. ಪಿಲ್ಲದ ಪೀಠದ ಮೇಲೆ ಶ್ರೀ ಆದಿಮೂರ್ತಿ 
ದೇವರನ್ನು ನಂದಿಯ ಭಯಹೋಜನು ಮಾಡಿದ ಕಂಡಿದೆ ಎಂದು ಉಲ್ಲೇಖಸಿದೆ. ಇದನ್ನು 
ನಂದಿಯ ಬ್ಯೈಚೋಜ ಎಂಬ ಶಿಲ್ಲಯು ಅಆದಿಮೂರ್ತಿ ದೇವರನ್ನು ಮಾಡಿದ ಎಂದು 
ತಿಆಯುತ್ತದೆ. ಇದರ ಎಡಭಾಗದಲ್ರ ಚಾಮರ ಮತ್ತು ಕಳಸವನ್ನು ಹಿಡಿದಿರುವ ಸೀಯ ಶಿಲ್ಪವಿದೆ. 
ನಂತರದಲ್ಲ ಮಾಧವನ ಶಿಲ್ಪವಿದೆ. ಗೆರುಡ ಪೀಠದ ಮೇಲದ್ದು ಅದರ ಮೇಲೆ ಮಾಧವ ಎಂದು 
ಕೊರೆಯಲಾಗಿದೆ. ಕೈಗಳ ಶಂ. ಚಕ್ರ. ಗದೆ ಮತ್ತು ಪದ್ಯವನ್ನು ಹಿಡಿದಿದ್ದಾನೆ. ಇದರ ಪಕ್ಷದಲ್ಲ 
ಗೋವಿಂದನನ್ನು ಕೆತ್ತಲಾಗಿದೆ. ಇದನ್ನು ನಾರಾಯಣನ ಶಿಲ್ಲದ ರೀತಿಯಲ್ಲ ಕೆತ್ತಲಾಗಿದೆ. 
ಪೀಠದಲ್ಪ್ಲ ಗೋವಿಂದ ಎಂದು ಉಲ್ಲೇಖಸಲಾಗಿದೆ. ನಂತರದಲ್ಲ ಯೋಗನರಸಿಂಹನ ಶಿಲ್ಪವಿದೆ. 
ಯೋಗಪಟ್ಣಕೆಯಲ್ಲ ಧರಿಸಿರುವ ಇವನು ಪದ್ಯ ಪೀಠದ ಮೇಲಿ ಕುಅತಿದ್ದಾನೆ. ಲತಾ ಪಲ್ಲಕೆಯ 
ಮೇಲೆ ನರಸಿಂಹ ಎಂದು ಕೆತ್ತಲಾಗಿದೆ. ಎರಡು ಕೈಗಳನ್ನು ಮೊಳಕಾಲುಗಳ ಮೇಲೆ 


133 


ಇಳಆಬಟ್ಟದ್ದಾನೆ. ಮತ್ತೆರಡು ಕೈಗಳಲ್ಲ ಚಕ್ರ ಮತ್ತು ಶಂಖವನ್ನು ಹಿಡಿದಿದ್ದು ಅಕ್ಕ ಪಕ್ಷದಲ್ಲ ಶ್ರೀದೇವಿ 
ಮತ್ತು ಭೂದೇವಿಯರನ್ನು ಕೆತ್ತಲಾಗಿದೆ. ಪಕ್ಕದಲ್ಲ ಪ್ರಹ್ಲಾದ ಮತ್ತು ಗರುಡನು ನಿಂತ ಭಂಗಿಯ 
ಕಿರು ಶಿಲ್ಲಗಳವೆ. ನರಸಿಂಹನ ಬಲಭಾಗದಲ್ಲ ಲಕ್ಷೀಯ ಶಿಲ್ಪವಿದೆ. ಬಲಗ್ಯೆಯಲ್ಲ ಪದ್ಯ. 
ಎಡಗ್ಯೆಯಲ್ಲ ಬೀಜಫಲವಿದೆ. ಇದರ ಪಕ್ಷದಲ್ಲ ವಿಷ್ಣುವಿನ ಶಿಲ್ಪವಿದೆ. ಸಮಭಂಗಿಯಲ್ಲರುವ 
ವಿಷ್ಣುವು ಕೈಯಲ್ಲ ಶಂಬ. ಚಕ್ರ. ಗದೆ ಮತ್ತು ಪದ್ಯವನ್ನು ಒಡಿದಿದ್ದಾನೆ. ಪೀಠದಲ್ಲ ವಿಷ್ಣು ಎಂದು 
ಕೊರೆಯಲಾಗಿದೆ. ಬಲಭಾಗದಲ ನಿಂಹಮುಖಬವಿದ್ದು ಅವನಿಂದ ಹೊರಟರುವ ಲತಾಬಳ್ಟಯಂದ 
ಗರುಡನನ್ನು ಕಡೆಯಲಾಗಿದೆ. ನಂತರದಲ್ಲೂ ವಿಷ್ಣುವಿನ ರೂಪವಾದ ವರದರಾಜ ಶಿಲ್ಪವಿದೆ. 
ಸುಖಾಸನದಲ್ಲ ಕುಳತಿರುವ ಈ ಶಿಲ್ಪವು ಕೈಯಲ್ಲ ಶಂ. ಚಕ್ರವನ್ನು ಹೊಂದಿದ್ದು ಮತ್ತೆರೆಡು 
ಕೈಗಳಲ್ಲೂ ಅಭಯ ಮತ್ತು ವರದ ಹಸ್ತವನ್ನು ಹೊಂದಿದೆ. ಶಿಲ್ಪದ ಕೆಕಛಾಗದಲ್ಲ ಗರುಡ ಮತ್ತು 
ಭಕ್ತನೊಬ್ಬನು ಅಚಿಜಲಅ ಮುದ್ರೆಯಲ್ಲ ಇದ್ದಾನೆ. ಇದಕ್ಕೆ ಅಲ್ಲಾಕ ಸದಮಾಳ ಎಂದು 
ಕರೆಯುತ್ತಾರೆ. 


ಐದನೇಯ ಭಾಗದಲ್ಲ ಹರಿಹರನ ಶಿಲ್ಪವಿದೆ. ಇದು ಅರ್ಧಭಾಗ ವಿಷ್ಣುವನ್ನು ಮತ್ತರ್ಧ 
ಭಾಗ ಶಿವನನ್ನು ಉಲ್ಲೇಟಸುವಂತಹ ಶಿಲ್ಪವಾಗಿದೆ. ಬಲಗ್ಯೆಯಲ್ಲ ತ್ರಿಶೂಲ, ಅಕ್ಷರಮಾಲೆಯುದ್ದು 
ಎಡಗ್ಯೆಯಲ್ಲ ಚಕ್ರ. ಶಂಬಗಳವೆ. ಪೀಠದಲ್ಲ ನಂದಿ ಮತ್ತು ಗರುಡನನ್ನು ಕಡೆಯಲಾಗಿದೆ. ಇದರ 
ಪಕ್ಷದಲ್ಲ ಮಧುಸೂಧನನ ಶಿಲ್ಪವಿದೆ. ಇದು ವಿಷ್ಣುವಿನ ಅವತಾರದ ಶಿಲ್ಪವಾಗಿದೆ. ಎಡಗೈೆಯಲ್ಲ 
ಗದೆ, ಪದ್ಮವಿದ್ದು ಬಲಗ್ಯೆಯಲ್ಲ ಚಕ್ರ, ಶಂಬವನ್ನು ತೋರಿಸಲಾಗಿದೆ. ಇದು ಗರುಡ ಪೀಠದ 
ಮೇಲಡದೆ. ಶಿಲ್ಪದ ಪೀಠದ ಮೇಲೆ ಮಧುಸೂಧನ ಎಂದು ಕೊರೆಯಲಾಗಿದೆ. ಇವನ 
ಬಲಭಾಗದ ನಿಂತ ಭಂಗಿಯಲ್ಲ ಲಕ್ಷೀಯನ್ನು ಕಡೆಯಲಾಗಿದೆ. ಎರಡೂ ಕೈಗಕಲ್ಲ ಅಮ್ಯತ 
ಕಳಶವನ್ನು ಹಿಡಿದಿದ್ದಾಳೆ. ನಂತರದಲ್ಲ ಮಾಮನನ ಶಿಲ್ಪವಿದೆ. ಇಲ್ಲ ವಿಷ್ಣು. ತ್ರಿವಿಕ್ರಮನ 
ಅವತಾರವನ್ನು ಕಾಆ ಕೈಯಲ್ಲ ಶಂಖ. ಚಕ್ರ, ಗದೆ. ಪದವನ್ನು ಆಕಾಶಕ್ಕೆ ಬಲಗಾಲನ್ನು 
ಮೇಲಕ್ಷೆತಿರುವಂತೆ ತೋರಿಸಲಾಗಿದೆ. ಈ ಶಿಲ್ಪವನ್ನು ಕೆತಿದವನು ರುವಾರ ನಂದಿಯ 
ಬೈಚೋಜನ ಮಾಡಿದ ತಿವಿಕ್ರಮ ಎಂದು ಕೆತ್ತಲಾಗಿದೆ. ಇದರ ಕೆಕಛಾಗದಲ್ಲ ಬಅವಾಮನ 


ಎಂದು ಸಹ ಉಲ್ಪೇಖವಿದೆ. 


ಆರನೇಯ ಭಾಗದಲ್ಲ ತ್ರಿವಿಕ್ರಮನ ಶಿಲ್ಪವಿದೆ. ಜೊತೆಯಲ್ಲ ನಾಗ-ಕನ್ಯೇಯನ್ನು 
ಕಡೆಯಲಾಗಿದೆ. ಇವನು ನಾಲ್ದು ಕೈಗಳನ್ನು ಹೊಂದಿದ್ದು ಬಲಗ್ಯೆಯಲ್ಲ ಥೆ, ಪದ್ಯವಿದ್ದು. 
ಎಡಗ್ಯೆಯಲ್ಲ ಚಕ್ರ, ಶಂಖಗಳನ್ನು ಹಿಡಿದಿದ್ದಾನೆ. ಎಡಭಾಗದಲ ನಾಗಕನ್ಯೇಯನ್ನು ಪಕ್ಕದಲ್ಲಿ 
ಕಡೆಯಲಬಾಗಿದೆ. ನಾಗಕನ್ಯೇಯು ಮೇಲ್ಕಾಗದಲ್ಲ ಮನುಷ್ಯ ರೂಪ ಹೊಂದಿದ್ದು ಕೆಕಛಭಾಗದಲ 


134 


ಸರ್ಪದ ದೇಹವನ್ನು ಹೊಂದಿದ್ದಾಳೆ. ಈಕೆಯನ್ನು ಕಂಠಹಾರಗಳಂದ ಅಲಂಕರಿಸಿದ್ದು ಕೈಗಕಲ್ಲ 
ಹಾರವನ್ನು ಹಿಡಿದಿದ್ದಾಳೆ. ಪೀಠದಲ್ಲ ಗರುಡನನ್ನು ಕಡೆಯಲಾಗಿದೆ. ಮೇಲ್ಯಾಗದಲ್ಲ ತ್ರಿವಿಕ್ರಮ 
ಎಂದು ಕೆತ್ತಲಾಗಿದೆ. ಇದರ ಪಕ್ಗದಲ್ಲ ಭೈರವನ ಶಿಲ್ಪವಿದೆ. ಇದು ನಗ್ನವಾಗಿದ್ದು ಕೈಗಳಲ್ಲ ಬಡ್ತ 
ಢಮರುಗ ಕರಂಡಶೂಲವನ್ನು ಮತ್ತು ಮತ್ತೊಂದರಲ್ಲ ರುಂಡವನ್ನು ಹಿಡಿದಿದ್ದು ಅದರಿಂದ 
ತೊಟ್ಬಕ್ಕುವ ರಕ್ತವನ್ನು ನಾಯುವು ನೆಕ್ಕುತ್ತಿರುವಂತೆ ಇದೆ. ಇವನು ರುಂಡಮಾಲೆಯನ್ನು 
ಧರಿಸಿದ್ದು ತಿಭಂಗಿಯಲ್ರದ್ದು ಪಾದರಕ್ಷೆಯನ್ನು ಧರಿಸಿದ್ದಾನೆ. ಇದರ ಎಡ ಪಾರ್ಶದಲ್ಲ ಭಕ್ತನು 
ಅಂ೦ಜಲಅ ಮುದ್ರೆಯಲ ನಿಂತಿದ್ದಾನೆ. ಇವನ ಪಕ್ಷದಲ್ಲಿ ಮಗ್ಗಿ ಯು ನಾಟ್ಯಭಂಗಿಯಲ್ಲ ಇದ್ದಾಳೆ. 
ಆರು ಕೈಗಳನ್ನು ಹೊಂದಿದ್ದು ಕೈಗಕಲ್ಲ ಬಡ್ಡ, ಢಮರುಗ, ಕರಂಡಶೂಲ ಮತ್ತು ಕಪಾಲ 
ಬಟ್ಟಲನ್ನು ಹೊಂದಿದ್ದಾಳೆ. ಅಕ್ಕ ಪಕ್ಷದಲ್ಲ ವಾದ್ಯಗಾರರು ಮತ್ತು ಎಡಭಾಗದ ಮೇಲ್ಮಾಗದಲ್ಲ 
ಭಕ್ಷೆಯು ಅಂಜಲ ಮುದ್ರೆಯಲ್ಪದ್ದಾಳೆ. ನಂತರದಲ್ಲೂ ವಾಮನನ ಶಿಲ್ಪವಿದ್ದು ಇದು ವಿಷ್ಣುವಿನ 
ಅವತಾರದ ಶಿಲ್ಲವಾಗಿದೆ. ಚರ್ತುಭುಜವನ್ನು ಹೊಂದಿದ್ದು ಸಮಭಂಗಿಯಲ್ಲದ್ದಾನೆ. ಕೈಗಕಲ್ಲ 
ಶಂ॥. ಚಕ್ರವಿದ್ದು ಎಡಕ್ಕೆಗಕ್ಲ ಪದ್ಧ ಮತ್ತು ಗದೆಯನ್ನು ಹಿಡಿದಿದ್ದಾನೆ. ನಂತರದಲ್ಲ ಶ್ರೀಧರನ 
ಶಿಲ್ಪವಿದೆ. ಇದು ಸಾಮಾನ್ಯವಾಗಿ ವಾಮನನಂತೆಯೇ ಕಡೆಯಲಾಗಿದೆ. ಇದರ ಪಕ್ಕದಲ್ಲ ಒಂದು 
ಫಲವನ್ನು ಹಿಡಿದಿರುವ ಎರಡು ವಾನರರನ್ನು ಸಹ ಕಡೆಯಲಾಗಿದೆ. ಇದು ಫಲವನ್ನು 
ಕಿತ್ತುಕೊಳ್ಳಲು ವಾನರರು ಜಗಳವಾಡುತ್ತಿರುವಂತೆ ಪಿಯು  ಪಶಿಲ್ಪ್ಲಗಳನ್ನು ಕೆತ್ತಿದ್ದಾನೆ. 


ಇವುಗಳನ್ನು ಎರಡು ಮೂಲೆ ಭಾಗದಲ್ಲ ತೋರಿಸಲಾಗಿದೆ. 


ಏಕನೇಯ ಭಾಗದಲ್ಪ ಗೋವರ್ಧನ ಗಿರಿದಾರಿಯ ಶಿಲ್ಪವಿದೆ. ಕೃಷ್ಣನು ದ್ವಿಭಂಗಿಯಲ್ಲ 
ನಿಂತಿದ್ದು ಬಲಗ್ಯೆಯ ಅಂಗ್ಯೆ ಮೇಲೆ ಗೋವರ್ಧನ ಗಿರಿಭಾರವನ್ನು ಎತ್ತಿಹಿಡಿದಿದ್ದಾನೆ. ಪೀಠದಲ್ಲ 
ಸಿ೦ಂಹಮುಬದಿಂದ ಅಲಂಕೃತಗೊಳಸಲಾಗಿದೆ. ಅಕ್ಷ ಪಕ್ಷದಲ್ಲ ಗೋಪಿಕೆಯರು ಗೋವುಗಳನ್ನು 
ಇನ್ನಿತರ ಪ್ರಾಣಿಪಕ್ಷಿಗಳಂದ ಅಲಂಕರಿಸಲಾಗಿದೆ. ಈ ರೀತಿಯ ಶಿಲ್ಪವು ಅಧಿಷ್ಠಾನದ ಕಥಾನಕ 
ಪಲ್ಲಕೆಯಲ್ಲಯೂ ಸಹ ಮೂಡಿಬಂದಿದೆ. ಈ ಶಿಲ್ಪವನ್ನು ಮಾಡಿದವನು ವೈಚೋಜ 
ಎಂಬುವವನು. ನಂತರದಲ್ಲ ಉರಗ್ರನರಸಿಂಹನ ಶಿಲ್ಪವಿದೆ. ನರಸಿಂಹನು ಹಿರಣ್ಯಕಶಿಪುವಿನ 
ಹೊಟ್ಟೆಯನ್ನು ಬಗೆದು ಕರುಳನ್ನು ಕೊರಳಗೆ ಹಾಕಿಕೊಂಡಿದ್ದಾನೆ. ಕೈಯಲಯು ಸ್ನಲ್ಲ ಸುತ್ತಿ 
ಕೊಂಡಿದ್ದಾನೆ. ಇನ್ನೆರಡು ಕೈಗಕಲ ಚಕ್ರ, ಶಂಬವನ್ನು ಹಿಡಿದಿದ್ದಾನೆ. ಎಡಭಾಗದಲ್ಲ ಗರುಡ, 
ಬಲಭಾಗದಲ್ಲ ಲಕ್ಷೀ ಮತ್ತು ಕೆಳಭಾಗದಲ್ಲ ಪ್ರಹ್ಲಾದನ ಶಿಲ್ಪವಿದೆ. ಪೀಠದ ಮೇಲೆ ಉಗ್ರನರಸಿಂಹ 
ಎಂದು ಕೊರೆಯಲಾಗಿದೆ. ಇದರ ಪಕ್ಷದಲ್ಲ ಹೃಷಿಕೇಶನ ಶಿಲ್ಪವಿದೆ. ಈ ಶಿಲ್ಪ ಅಷ್ಟೇನು 


ಊ ೬3 


ಅಲಂಕಾರಿಕವಾಗಿ ಕೆತ್ತಲಾಗಿಲ್ಲ. ಇದರ ಭತ್ತಿಯಲ್ಲ ವರಹಾದೇವನ ಶಿಲ್ಪವಿದ್ದು ಅಕ್ಷ ಪಕ್ಷದಲ್ಲಿ 


ರ ರ 


135 


ಶ್ರೀದೇವಿ ಮತ್ತು ಭೂದೇವಿಯರನ್ನು ಕಡೆಯಲಾಗಿದೆ. ಮತ್ತೊಂದು ಬದಿಯಲ್ಲ ನರಸಿಂಹನ 
ಕುಳತ ವಿಗ್ರಹವಿದೆ. ಕೋಷ್ನದಲ್ಲ ಮರ್ಗಿಯ ಶಿಲ್ಪವಿದೆ. 


ಒಂಬತ್ತನೆಯ ಭಾಗದಲ್ಲ ವಿಷ್ಣುವಿನ ಅವತಾರ  ಶಿಲ್ಲಗಳಾದ ಪದ್ಯನಾಭ. 
ವೇಣುಗೋಪಾಲ, ಸೂರ್ಯ ಮತ್ತು ದಾಮೋದರರ ಶಿಲ್ಪ್ಲಗಳವೆ. ಸೂರ್ಯನು ಎರಡು ಕೈಗಳಲ್ಲ 
ಪದ್ಯಗಳನ್ನು ಹಿಡಿದಿದ್ದು ಏಕು ಕುದುರೆಗಳರುವ ರಥದ ಮೇಲೆ ಸಮಭಂಗಿಯಲ್ಲ ನಿಂತಿದ್ದಾನೆ. 
ಇಕ್ನೆಲಗಕಲ್ಲ ಉಷೆ ಹಾಗೂ ಪ್ರತ್ಯುಷಯರಿದ್ದಾರೆ. ಪೀಠದಲ್ಲ ಸೂಜನ್ಯ ಎಂದು ಕೆತ್ತಲಾಗಿದೆ. 
ಇದರ ಪಕ್ಠದಲ್ರೂ ವೇಣುಗೋಪಾಲನ ಶಿಲ್ಪವಿದೆ. ಈಗಾಗಲೇ ಮೇಲೆ ತಿಅಸಿದ ವಿಷ್ಣುವಿನ 
ಅವತಾರಗಳ ಶಿಲ್ಪಗಳ ವಿವರಣಿಯನ್ನು ನೀಡಲಾಗಿದೆ. 


ಹತ್ತನೆಯ ಭಾಗದ ದೇವಕೋಷ್ನವಿದ್ದು ಇದರ ಅತ್ತಿಯಲ್ಪ್ಲ ಗರುಡ ಪೀಠದ ಮೇಲೆ 
ಸುಖಾಸನದಲ್ಪ್ಲ ಕುಅತಿರುವ ವಿಷ್ಣುವಿನ ತೊಡೆಯ ಮೇಲೆ ಲಕ್ಷೀಯು ಕುಅತಿದ್ದಾಳೆ. ವಿಷ್ಣುವು 
ಎಡಗ್ಯೆಯಿಂದ ಲಕ್ಷೀಯ ಬೆನ್ನನ್ನು ಬಾಚ ಹಿಡಿದಿದ್ದು ಆ ಕೈಯಲ್ಲ ಚಕ್ರವನ್ನು ಜಒಡಿದಿದ್ದಾನೆ. 
ಲಕ್ಷೀಯು ತನ್ನ ಬಲಗ್ಯೆಯುಂದ ವಿಷ್ಣುವಿನ ಬೆನ್ನನ್ನು ಬಳಸಿ ಹಡಿದಿದ್ದಾಳೆ ವಿಷ್ಣುವಿನ ಕೈಗಳಲ್ಲ 
ಪದ್ಧ. ಗದೆ. ಶಂಬವಿದೆ. ಲಕ್ಷೀಯು ಎಡಕ್ಕೆಯಲ್ಲ ಪದವಿದೆ. ಗರುಡ ಪೀಠದಲ್ಲ ರುವಾರಿ 
ಮಲ್ಲತಮ್ಮ ಎಂದು ಹೆಸರನ್ನು ಬಂಡರಿಸಲಾಗಿದೆ. ಇದರ ಪಕ್ಗದಲ್ಲರುವ ಕೋಷ್ನದಲ್ಲ ಹರಿಹರ 
ಶಿಲ್ಪವಿದೆ. ಸಮಭಂಗಿಯಲ್ಲರುವ ಹರಿಹರನ ಕೈಗಕಲ್ಲ ಅಕ್ಷಮಾಲಾ, ತಿಶೂಲ, ಚಕ್ರ ಮತ್ತು 
ಶಂಬವನ್ನು ಹಿಡಿದಿದೆ. ಪೀಠದಲ್ಲ ನಂದಿ ಮತ್ತು ಗರುಡನನ್ನು ಕಡೆಯಲಾಗಿದೆ. ನಂತರದಲ್ರ 
ಪದ್ಮಾಸನದಲ್ಲ ಕುಳತಿರುವ ಪಾವರ್ತಿಯುದ್ದು ಕೈಯಲ್ಲ ಅಕ್ಷಮಾಲಾ. ತ್ರಿಶೂಲ ಮತ್ತು 
ಮಾತುಅಂಗದ ಹಣ್ಣನ್ನು ಹಿಡಿದಿದ್ದಾಳೆ. ಇದರ ಪಕ್ಗದಲ್ಲ ಲಕ್ಷೀಯು ಪದ್ಮಸನದಲ್ಲ ಕುಳತಿದ್ದು 
ಕೈಯಲ್ಲ ಅಕ್ಷಮಾಲಾ, ಚಕ್ರ. ಶಂಬ ಮತ್ತು ಗದೆಯನ್ನು ಒಡಿದಿದ್ದಾಕೆ. ನಂತರದಲ್ಲ ಸರಪ್ತತಿಯು 
ಪದ್ಮಾಸನದಲ್ಲ ಕುಆತಿದ್ದು ಕೈಯಲ್ಲ ಅಕ್ಷಮಾಲಾ., ದಂಡ, ಅಂಕುಶ ಹಾಗೂ ಕಳಸವನ್ನು 


ಹಿಡಿದಿದ್ದಾಳೆ. ಶಂ ಶಿಲ್ಲಗಳನ್ನೆಲ್ಲ ಬಹಳ ಅಲಂಕಾರಿಕವಾಗಿ ಅಲಂಕರಿಸಲಾಗಿದೆ. 


ಹನ್ನೊಂದನೆಯ ಭಾಗದಲಿ ಸಂಕರ್ಷಣ ಇಂದ ಮತ್ತು ಆತನ ಹೆಂಡತಿಯಾದ 
ಶಚಿಯು ಆನೆಯ ಮೇಲೆ ಕುಳತ ಶಿಲ್ಪವಿದೆ. ಇದು ಪಾರಿಜಾತ ಅಪಹರಣದ ಕಥೆಯನ್ನು 
ಸೂಚಿಸುವುದಾಗಿದೆ. ಇಂದನು ಬಲಗ್ಯೆಯಲ್ಲ ವಜ್ರವನ್ನು ಹಿಡಿದಿದ್ದಾನೆ. ಹಿಂಭಾಗದಲ್ಲ ಸಖಯು 
ಇಂದ್ರನನ್ನು ಹಿಡಿದು ಕುಆತಿದ್ದಾಳೆ. ಈ ಶಿಲ್ಲದ ರೂವಾರಿ ಮಲ್ಪತಮ್ಮ. ನಂತರದಲ್ಲ ಕೃಷ್ಣ 
ಸತ್ಯಭಾಮೆಯರು ಗರುಡನ ಹೆಗಲ ಮೇಲೆ ಕುಳತ ಶಿಲ್ಪವಿದೆ. ಗರುಡನನ್ನು ದೊಡ್ಡದಾಗಿ 
ಚಿತಿಸಿದ್ದು ಬಲಗ್ಯೈಯಲ್ಲ ವಜ್ರವನ್ನು ಎಡಗ್ಯೈೈಯಲ್ಲ ಪಾರಿಜಾತ ವೃಕ್ಷವನ್ನು ಹಿಡಿದುಕೊಂಡಿದೆ. ಈ 


136 


ಪಾರಿಜಾತ ವೃಕ್ಷವು ಅರ್ಧ ವೃತ್ತಾಕಾರವಾಗಿ ಗರುಡನ ತಲೆಯ ಮೇಲೆ ಕೊಡೆಯಂತೆ 
ರಚನೆಯಾಗಿದೆ. ಕೊನೆಯಲ್ಲ ವಾಸುದೇವನ ಶಿಲ್ಪವಿದೆ. ಇದು ವಿಷ್ಣುವಿನ ರೂಪಗಳಲ 
ಒಂದಾಗಿದ್ದು ಇದರಲ್ಲ ಹೆಚ್ಚಿನ ವಿಶೇಷತೆ ಕಂಡುಬರುವುದಿಲ್ಲ. 


ಹನ್ನೆರಡನೆಯ ಭಾಗದಲ್ಲಿ ಯೋಗನಾರಾಯಣವಿದ್ದು ಇವನ ಪದ್ಮಾಸನದಲ್ಲ 
ಕುಳತಿದ್ದಾನೆ. ಕೈಯಲ್ಲಿ ಶಂ, ಚಕ್ರಗಳನ್ನು ಹಿಡಿದಿದ್ದಾನೆ. ಪಕ್ಷದಲ್ಲಿ ಲಕ್ಷೀ ಮತ್ತು ಭೂದೇವಿಯು 
ಸಹ ಕು*ಅತಿದ್ದು ಇವರು ಕೈಗಳಲ್ಲ ಪಾಶ, ಅಂಕುಶ, ಪದ್ಯ ಹಾಗೂ ಬೀಜಸ್ಪ್ಸರ ಫಲವನ್ನು 
ಹಿಡಿದಿದ್ದಾರೆ. ಶೇ ಶಿಲ್ಪವು ಕೋಷ್ಟದ ಒಳಭಾಗದಲ್ಲಿ ಪದ್ಮಾಸನದಲ್ಲಿ ಕುಳಆತಿರುವ ಸರಸ್ಪತಿಯ 
ಶಿಲ್ಪವಿದೆ. ಚತುರ್ಭುಜವನ್ನು ಹೊಂದಿರುವ ಈಕೆಯು ಬಲಗ್ಯೆಯಲ್ಲ ಅಕ್ಷಮಾಲಾ. 
ಅಂಕುಶವನ್ನು ಜಡಿದಿದ್ದು ಎಡಗೈಯಲ್ರ ಮುಸಕ ಮತ್ತು ಅಕ್ಷಮಾಲೆಯನ್ನು ಜಡಿದಿದ್ದಾರೆ. 
ಶಿಲ್ರಯು ಸರಸ್ತತಿಯ ಶಿಲ್ಪವನ್ನು ಬಹಕ ಅದ್ಭುತವಾಗಿ ಅಲಂಕರಿಸಿದ್ದಾನೆ. ನಂತರದಲ್ಲ ನಿಂತ 
ಭಂಗಿಯಲ್ಲರುವ ಹಯದ್ರೀವನ ಶಿಲ್ಪವಿದೆ. ಇವನು ಅಶ್ರಮುಬವನ್ನು ಹೊಂದಿರುವ ವಿಷ್ಣುವಿನ 
ರೂಪವಾಗಿದ್ದಾನೆ. ಈತನು ಎಂಟು ಕೈಗಳನ್ನು ಹೊಂದಿದ್ದು ಕೈಗಕಲ್ಲ ಶಂಬ. ಚಕ್ರ. ಗದೆ. ಪದ್ಮ, 
ಅಲ್ಲು. ಬಾಣ. ಬಡ್ಡ. ಗುರಾಣಿಯನ್ನು ಹಿಡಿದಿದ್ದಾನೆ. ಪೀಠದಲ್ಲ ಅಪಸ್ಕಾರ ಪುರುಷನನ್ನು 
ಕಡೆಯಲಾಗಿದೆ. ಪೀಠದ ಕೆಳಗೆ ದೇವತೆಯ ಹೆಸರನ್ನು ಕೊರೆಯಲಾಗಿದೆ. ಇವನ ಅಕ್ಕ ಪಕ್ಷದಲ್ಲ 


[ae] 


ಗಣಪತಿ ಮತ್ತು ಸರಸ್ವತಿಯ ಪಿಲ್ಪ್ಲಗಳವೆ. 


ಹದಿಮೂರನೆಯ ಭಾಗದಲ್ಲ ಪ್ರದ್ಯುಮ್ನನ ಶಿಲ್ಪವಿದೆ. ಇವನು ಸಮಭಂಗಿಯಲ್ಲ ಗರುಡ 
ಪೀಠದ ಮೇಲೆ ನಿಂತಿದ್ದಾನೆ. ಕೈಗಕಲ್ಲ ಚಕ್ರ. ಪದ್ಧ. ಶಂಬ ಮತ್ತು ಗದೆಗಳನ್ನು ಒಡಿದಿದ್ದಾನೆ. 
ಇದರ ಪಕ್ಗದಲ್ಲ ಗರುಡ ಪೀಠದ ಮೇಲೆ ವರಾಹನ ಶಿಲ್ಪವಿದೆ. ಇವನು ಹತ್ತು ಕೈಗಳನ್ನು 
ಹೊಂದಿದ್ದು ಗದೆ. ಬಡ್ತ, ಚಕ್ರ, ಜಲ್ಲು. ಬಾಣ, ಶಂ, ಗುರಾಣಿ, ಫಲವನ್ನು ಹಿಡಿದಿದ್ದಾನೆ. 
ಮತೊಂದು ಕೈಯುಂದ ಭೂದೇವಿಯ ಕಾಲನ್ನು ಹಿಡಿದಿದ್ದಾನೆ. ಅಕ್ಕ ಪಕ್ಷದಲ್ಲ ಪುಪ್ಪಗುಚ್ಛವನ್ನು 
ಹಿಡಿದಿರುವ ಸ್ರೀ ದೇವತೆಯರಿದ್ದಾರೆ. ಇದರ ಪಕ್ಷದಲ್ಲ ವೇಣುಗೋಪಾಲನ ಶಿಲ್ಪವಿದೆ. ಕೊಳಲನ್ನು 
ನುಡಿಸುತ್ತಿರುವ ಕೃಷ್ಣನಿಗೆ ಮನಸೋತು ಅಕ್ಕ ಪಕ್ಷದಲ್ಲೂ ಗೋಪಿಕೆಯರು ಗೋಪಾಲಕರು 
ಹಾಗೂ ಗೋವುಗಳನ್ನು ಹಂತ ಹಂತವಾಗಿ ಕಡೆಯಲಾಗಿದೆ. ಮೇಲಅನ ಎಲ್ಲಾ ಶಿಲ್ಪಗಳನ್ನು 


ಕೆತ್ತಿವವನು ಮಲ್ಲತಮ್ಮ. 


ಹದಿನಾಲ್ಲನೆಯ ಭಾಗದಲು ಅನಿರುದ್ದನನ್ನು ಕಡೆಯಲಾಗಿದೆ. ಇವನು ವಿಷ್ಣುವಿನ 

ರೂಪನಾಗಿದು ಸಾನಿಕ ಭಂಗಿಯಲದಾನೆ. ಕೈಗಳಲ ಶಂ, ಚಕ, ಗದೆ. ಪದ್ಯವನ್ನು 
[n) [6 [een ~ J 

ಹಿಡಿದಿದ್ದಾನೆ. ಇವನ ಬಲಭಾಗದಲ್ಲ ಗರುಡನನ್ನು ಕಡೆಯಲಾಗಿದೆ. ಎಡಭಾಗದಲ್ಲ ಈತನ 


137 


ಪತ್ನಿಯಾದ ಉಷೆಯ ಶಿಲ್ಪವಿದೆ. ಈ ಶಿಲ್ಪವು ಇಡೀ ದೇವಾಲಯದಲ್ಲ ಕಂಡುಬರುವ ಸ್ತೀ 
ಶಿಲ್ಪ್ಲಗಕಲ್ಲೇ ಅದ್ಭುತವಾಗಿದೆ. ಅವಳಗೆ ನೀಡಿರುವ ಅಲಂಕರಣವನ್ನು ಬಹುಶಃ ಶಿಅಯು ಯಾವ 
ಶಿಲ್ಪಕ್ಸೂ ನೀಡಿಲ್ಲ. ಇವಳು ಅಲಂಕಾರಿಕವಾದ ಅಭರಣಗಳಕಳು ಹಾಗೂ ಕುಸುರಿ ಧರಿಸಿದ್ದು 
ಕೀರಿಟವನ್ನು ಹೊಂದಿದ್ದಾಳೆ. ಇವಳು ನಾಟ್ಕಭಂಗಿಯಲ್ಲ ನಿಂತಿದ್ದು ಎರಡು ಕೈ ಎರಡು 
ಜಡೆಯನ್ನು ಬಹಳ ದಪ್ಪನಾಗಿ ಹೆಣೆಸಿದ್ದು ಕೊನೆಯಲ್ಲ ಹೂಗುಳಚವನ್ನು ಕಣ್ಲದ್ದಾಳೆ. ಬಲಭಾಗದ 
ಜಡೆಯನ್ನು ಮೊಣಕಾಲವರೆಗೆ ಬಳಬಟ್ಟು ಎಡಗ್ಯೆಯಲ್ಲೂ ಎಡಭಾಗದ ಜಡೆಯನ್ನು 
ಮೊಣಕಾಲವರೆಗೆ ಇಳಆಜಟ್ಟು ಬಲಗ್ಯೆಯಲ್ಲ ಹಿಡಿದಿದ್ದಾಳೆ. ನಂತರದಲ್ಲ ಬಲರಾಮನನ್ನು 
ಕಡೆಯಲಾಗಿದೆ. ಈತನು ಹೆಗಲ ಮೇಲೆ ನೇಗಿಲನ್ನು ಇಟ್ಟುಕೊಂಡು ಮೋಹಕ 
ಭಂಗಿಯಲ್ತದ್ದಾನೆ. ಇವನ ಪಕ್ಷದಲ್ಲ ಪುಪ್ಪಗುಚ್ಛವನ್ನು ಹಿಡಿದಿರುವ ಸ್ತ್ರೀಯ ಶಿಲ್ಪವಿದೆ. ಇದರ 
ಪಕ್ಷದಲ್ಲ ನಾಟ್ಯಲಕ್ಷೀಯನ್ನು ಕಡೆಯಲಾಗಿದೆ. ಇವಳು ಅಷ್ಟಭುಜವನ್ನು ಹೊಂದಿದ್ದು ಕೈಗಕಲ್ಲ 
ಅಭಯ. ಪದ್ಯ, ಚಕ್ರ. ಪ್ರರ್ಗ ಹಸ. ಶಂ. ಫಲ ಲಂಭಹಸ್ತ ಮತ್ತು ಧನಹಸ್ತವನ್ನು 
ಹೊಂದಿದ್ದಾಳೆ. ಇಕ್ಷೆಲಗಕಲ್ಲ ವಾದ್ಯಗಾರರ ಶಿಲ್ಪವನ್ನು ಕಡೆಯಲಾಗಿದೆ. ಈ ಶಿಲ್ಪವನ್ನು 
ಮಾಡಿದವನು ಮಲ್ಲತಮ್ಮನಾಗಿದ್ದು, ಪೀಠದಲ್ಲ ಅವನ ಹೆಸರು ಮತ್ತು ದೇವತೆಯ ಹೆಸರನ್ನು 
ಕಡೆಯಲಬಾಗಿದೆ. ಇದರ ಪಕ್ಷದಲ್ಲ ಮಗುವನ್ನು ಎತ್ತಿಕೊಂಡಿರುವ ದ್ವಿಭಂಗಿಯಲ್ಪರುವ ಸ್ತ್ರೀಯ 
ಶಿಲ್ಪವಿದ್ದು ಒಂದು ಕೈಯಲ್ಲ ಹಣ್ಣಿನ ಗೊಂಚಲನ್ನು ಒಡಿದಿದ್ದಾಕ. ಇದರ ಪಕ್ಷದಲ್ಲ 
ಮಹಿಷಮರ್ದಿನಿಯ ಶಿಲ್ಪವಿದೆ. ಇವಳು ಸಹ ಅಷ್ಟಭುಜವನ್ನು ಹೊಂದಿದ್ದು ಮಹಿಷನನ್ನು 
ಎಡಗಾಲನಿಂದ ತು೪ದಿದ್ದಾಳೆ. ಬಲಗ್ಯೆಯುಂದ ಬಲಭಾಗದಲ್ಲ ಮೋಹಿನಿಯ ಶಿಲ್ಪವಿದೆ. ವೇಕೆಯು 
ನಗ್ನವಾಗಿದ್ದು ಕಾಆ೦ಗ ಸರ್ಪದೊಡನೆ ನಾಟ್ಯವಾಡುತ್ತಿರುವಂತೆ ಕಡೆಯಲಾಗಿದೆ. ಇದರ 
ಪಕ್ಷದಲ್ಲ ಅಥಧೋಕ್ಷಜನ ಶಿಲ್ಪವಿದೆ. ಇದು ಸಹ ವಿಷ್ಣುವಿನ ರೂಪದ್ದಾಗಿದೆ. 


ಹದಿನೈದನೆಯ ಭಾಗದಲಿ ಕಾಆಯವರ್ಧನ ಕೃಷ್ಣನ ಶಿಲ್ಪವಿದೆ. ಇಲ್ಲ ಕೃಷ್ಣನು ಕಾಆ೦ಗ 
ಸರ್ಪದ ಮೇಲೆ ನಾಟ್ಯವನ್ನು ಮಾಡಿತ್ತಿದ್ದಾನೆ. ಎಡಗ್ಯೈೈಯಲ್ಲ ಸರ್ಪದ ಬಾಲವನ್ನು, ಬಲಗ್ಯೆಯಲ್ಲ 
ಅಭಯ ಹಸ್ತವುಳ್ಳವನಾಗಿದ್ದು, ಎಡಗಾಲನ್ನು ಸರ್ಪದ ಮೇಲಟ್ಟು ನಾಟ್ಕವಾಡುತ್ತಿದ್ದಾನೆ. ಅಕ್ಕ 
ಪಕ್ಕದಲ್ಲೂ ನಾಗ ನಾಗಿಣಿಯು ಕ್ಯ ಮುಗಿದು ನಿಂತಿರುವ ಶಿಲ್ಪಗಳನ್ನು ಕೆತ್ತಲಾಗಿರುತ್ತದೆ. 
ನಂತರದಲ್ಲ ಸಿಂಹಮುಖದ ಮೇಲೆ ಸಮಭಂಗಿಯಲ್ಲ ನಿಂತಿರುವ ನರಸಿಂಹನ ಶಿಲ್ಪವಿದೆ. 
ಕೈಗಳ ಶಂಬ. ಚಕ್ರ, ಗದೆ ಮತ್ತು ಪದ್ಯವನ್ನು ಹಿಡಿದಿದ್ದಾನೆ. ಅಕ್ಕ ಪಕ್ಕದಲ್ಲ ಪುಷ್ಣಗುಚ್ಛವನ್ನು 
ಹಿಡಿದಿರುವ ಸ್ರೀ ದೇವತೆಯನ್ನು ಕಡೆಯಲಾಗಿದೆ. ನಂತರದಲ್ಲ ಅರ್ಜುನನನ್ನು ಕಡೆಯಲಾಗಿದೆ. 
ಅರ್ಜುನನು ಕೈಯಲ್ಲ ಅಲ್ಲು ಬಾಣವನ್ನು ಹಿಡಿದು ಮತ್ತಯಂತ್ರವನ್ನು ಭೇದಿಸುವ 
ಕಥಾನಿರೂಪಣಾ ಶಿಲ್ಪವಾಗಿದೆ. ಐಕ್ಷೆಲಗಳಲ್ಲ ದೌಪದಿಯನ್ನು ಸಹ ತೋರಿಸಿ ಕೊಡಲಾಗಿದೆ. 


138 


ಹದಿನಾರನೆಯ ಭಾಗದಲ್ಲ ಲಕ್ಷೀಯ ಶಿಲ್ಪವಿದೆ. ಇವಳು ಸಮಭಂಗಿಯಲ್ಲ ನಿಂತಿದ್ದು 
ಕೈಯಲ್ಲ ಪದ್ಯವನ್ನು ಹಿಡಿದಿದ್ದಾಳೆ. ಇದರ ಪಕ್ಕದಲ್ಲ ದಕ್ಷಿಣಮೂರ್ತಿಯ ಶಿಲ್ಪವಿದೆ. ಇದರಲ್ಲ 
ಕೋತಿಯು ಅವಳ ವಸ್ತವನ್ನು ಎಳೆಯುತಿರುವಂತೆಯು ಹಾಗೂ ಅವಳ ವಸ್ತವು 
ಜಾರದಿರಲೆಂದು ಅದನ್ನು ಹಿಡಿದುಕೊಂಡಿರುವುದನ್ನು ಕಡೆಯಲಾಗಿದೆ. ನಂತರದಲ್ಲ ಅಚ್ಚುತನ 
ಶಿಲ್ಪವಿದೆ. ಇವನು ಗರುಡ ಪೀಠದ ಮೇಲೆ ಸಮಭಂಗಿಯಲ್ಲರುವಂತೆ ಕಡೆಯಲಾಗಿದೆ. 
ಬಲಗ್ಯೆಯಲ್ಲ ಪದ್ಯ, ಎಡಗ್ಯೆಯಲ್ಲ ಚಕ್ರ. ಕೆಕಎಡಗ್ಯೆಯಲ್ಲ ಶಂಬವನ್ನು ಹಿಡಿದಿದ್ದು. 
ಕೆಕಬಲಗ್ಯೆಯಲ್ಲ ಗದೆಯನ್ನು ಜಡಿದಿದ್ದು ಕೆಳಗೆ ಇಟ್ಟುಕೊಂಡಿರುವಂತೆ ಕಡೆಯಲಾಗಿದೆ. ಇದರ 
ಪಕ್ಷದಲ್ಲ ಪರಶುರಾಮನ ಶಿಲ್ಪವಿದೆ. ಇವನು ದ್ವಿಭುಜವನ್ನು ಹೊಂದಿದ್ದು ತಿಭಂಗಿಯಲ್ಲ 
ನಿಂತಿದ್ದಾನೆ. ಬಲಗ್ಯೆಯಲ್ಲ ಕೊಡಲಅಯನ್ನು ಎಡಗ್ಯೆಯಲ್ಲ ಬಹು ಬೀಜಫಲವನ್ನು ಹಿಡಿದಿದ್ದಾನೆ. 
ಇವನ ಪಕ್ಕದಲ್ಲ ಲಕ್ಷೀನಾರಾಯಣನ ಶಿಲ್ಪವಿದೆ. ಸುಖಾಸನದಲ್ಲ ಕುಆತಿರುವ ನಾರಾಯಣನು 
ತೊಡೆಯ ಮೇಲೆ ಲಕ್ಷ್ಮೀಯನ್ನು ಕುಳ್ಳರಿಸಿಕೊಂಡಿದ್ದಾನೆ. ಹಿಂಬದಿಯ ಕೈಯಲ್ಲ ಶಂಖ. 
ಚಕ್ರವನ್ನು ಹಿಡಿದಿದ್ದು ಮುಂಭಾಗದ ಬಲಗ್ಯೆಯನ್ನು ವರದ ಹಸ್ತದಲ್ಲ ತೋರಿಸಿದ್ದು, ಎಡಗೈಯಲ್ರ 
ಲಕ್ಷೀಯ ಬೆನ್ನನ್ನು ಸುತ್ತುವರಿದು ಹಿಡಿಕೊಂಡಿದೆ. ನಂತರದಲ್ಲ ಜನಾರ್ಧನನ ಶಿಲ್ಪವಿದೆ. ಇವನು 
ಸಹ ವಿಷ್ಣುವಿನ ರೂಪನಾಗಿದ್ದಾನೆ. ಇವನ ನಂತರದಲ್ಲ ಸ್ತ್ರೀಯೊಬ್ಬಳು ಮಗುವನ್ನು ಕಂಕುಳಲ್ಲ 
ಎತ್ತಿಕೊಂಡಿರುವ ಸುಂದರವಾದ ಶಿಲ್ಪವಿದೆ. ಇದರ ಪಕ್ಕದಲ್ಲ ಹಂಸಪೀಠದ ಮೇಲೆ ನಾಟ್ಯ 
ಸರಸ್ತ್ಷತಿಯ ಶಿಲ್ಪವಿದೆ. ಬಲಭಾಗದ ಕೈಗಳಲ್ಲಿ ಅಕ್ಷಮಾಲೆ., ಬಹುಬೀಜಫಲ., ಅಂಕುಶವಿದ್ದು 
ಎಡಕ್ಕೆಗಕಲ ಪಾಶ. ಪದ್ಯ ಮತ್ತು ಪುಸ್ತಕಗಳನ್ನು ಒಡಿದಿದ್ದಾಕೆ. ಮತ್ತೆರಡು ಕೈಗಳು 
ನಾಟ್ಯಭಂಗಿಯಲ್ಲವೆ. ಇಕ್ಷೆಲಗಳಲ್ಲ ಮೃದಂಗವನ್ನು ಬಾರಿಸುತಿರುವ ಸಣ್ಣ ಶಿಲ್ಪಗಳವೆ. 


ಹದಿನೇಳನೆಯ ಭಾಗದಲ್ಲ ಹಯರ್ರೀವ ಶಿಲ್ಪವಿದೆ. ಇವನು ಸಹ ವಿಷ್ಣುವಿನ 
ರೂಪವಾಗಿದ್ದಾನೆ. ಪೀಠದಲ್ಲ ಅಪಸ್ಕಾರ ಪುರುಷನನ್ನು ಕಡೆಯಲಾಗಿದೆ. ಇವನ ಮುಖವು ಅಶ್ಚದ 
ರೀತಿಯನ್ನು ಹೊಂದಿರುವುದರಿಂದ ಇವನನ್ನು ಹಯಗ್ರೀವ ಎಂದು ಕರೆಯಲಾಗುತ್ತದೆ. 
ಬಲಗ್ಯೆಯಲ್ಲ ಗದೆ. ಬಾಣ. ಚಕ್ರ. ಬಡ್ಡಗಳದ್ದು ಎಡಗ್ಯೆಯಲ್ಲ ಪದ್ಯ, ಬಲ್ಲು ಖೇಟ. ಶಂಬಗಳು 
ಕಂಡುಬರುತ್ತವೆ. ನಂತರದಲ್ಲ ತ್ರಿಭಂಗಿಯಲ್ಲರುವ ಸುಂದರವಾದ ಅಲಂಕರಣಯುಕ್ತ ಸ್ತ್ರೀಯ 
ಶಿಲ್ಪವಿದೆ. ಇವಳ ಬಲಗ್ಯೆಯಲ್ಲ ಗಿಣಿಯು ಕುಳತಿದ್ದು ಎಡಗ್ಯೈಯಲ್ಲ ಬಾಣವನ್ನು ಹಿಡಿದಿದ್ದಾಳೆ. 
ನಂತರದಲ್ಲ ಉಪೇಂದ್ರನ ಶಿಲ್ಪವಿದೆ. ಇವನು ಸಹ ವಿಷ್ಣುವಿನ ರೂಪವಾಗಿದ್ದಾನೆ. ನಂತರದಲ್ಲ 
ಕೋದಂಡರಾಮ. ಲಕ್ಷ್ಯಣ ಮತ್ತು ಸೀತೆಯ ಶಿಲ್ಪ್ಲಗಳವೆ. ರಾಮ ಮತ್ತು ಲಕ್ಷ್ಮಣನ ಕೈಯಲ್ಲ 
ಅಲ್ಲುಖಾಣವಿದೆ. ಸೀತೆಯ ಕೈಯಲ್ಲ ಫಲವನ್ನು ಹಿಡಿದಿದ್ದಾಳೆ. ನಂತರದಲ್ಲೂ ಹನುಮಂತನು 
ಕೈಮುಗಿದು ನಿಂತಿರುವಂತೆ ಕಡೆಯಲಾಗಿರುತ್ತದೆ. 


139 


ಹದಿನೆಂಟನೆಯ ಭಾಗದಲ್ಲೂ ಹರಿಯ ಶಿಲ್ಪವಿದೆ. ಇದು ವಿಷ್ಣುವಿನ ಲಕ್ಷಣವನ್ನು ಹೊಂದಿದೆ. 
ಇದರ ಪಕ್ಷದಲ್ಲ ಗರುಡ ಪೀಠದ ಮೇಲೆ ಪದಾಸನದಲ್ಲ ಕುಳತ ವಿಷ್ಣುವಿನ ಶಿಲ್ಪವಿದೆ. ಇವನು 
ಎರಡು ಕೊಗಳನು ಹೊಂದಿದು ಬಲಗೊಯಲ ಪಾಯಸದ ಬಟಲನು ಎಡಗೊಯಲಂ ಅಮ್ಮತ 

ಗಿ) ೩ [A ಲ್‌ೆ ಟಿ a ಲಿ ೨) 
ಕಳಶವನ್ನು ಹಿಡಿದಿದ್ದಾನೆ. ಶಿಲ್ಪದ ಸುತ್ತಲೂ ವೃತ್ತಾಕಾರದ ಪ್ರಬಾವಳಯನ್ನು ಇಲ್ಲ ವಿಷ್ಣುವಿನ 
ಆಯುಧಗಳಾದ ಶಂಖ, ಚಕ್ರಗಳನ್ನು ತೋರಿಸಲಾಗಿದೆ. ಈ ಶಿಲವನ್ನು ಕೆತಿರುವವನು 
ಮಲ್ಲತಮ್ಮ. 


ಹತ್ತೊಂಬತ್ತನೆಯ ಹಾಗೂ ದೇವಾಲಯದ ಕೊನೆಯ ಭಾಗದಲ್ಲ ಕೃಷ್ಣನನ್ನು 
ಕೆತ್ತಲಾಗಿದೆ. ಇದು ವಿಷ್ಣುವಿನ ಇಪ್ಪನ್ನಾಲ್ಲು ರೂಪಗಕಲ್ಲ ಕೊನೆಯದಾಗಿದೆ. ಇದರ ಪಕ್ಷದಲ್ಲಿ 
ಲಕ್ಷೀ ಮತ್ತು ಕಾಮಧೇನುವಿನ ಬೆನ್ನ ಮೇಲೆ ಛತಿಯನ್ನು ಸಹ ಕಡೆಯಲಾಗಿದೆ. ಈ ಇತ್ತಿ 
ಶಿಲ್ಪಗಳ ಮೇಲ್ಮಾಗದಲ್ಲ ಸಣ್ಣದಾದ ಕಾರ್ನೀನ್ನು ಮಾಡಿದ್ದು ಇದು ಮುಂಚಾಚಿದೆ. ಇದರಲ್ಲ 
ಸಣ್ಣದಾದ ಒತ್ತೊತ್ತಾಗಿರುವ ಗುಲುಟುಗಳನ್ನು ಮಾಡಿದ್ದು ಇವುಗಳು ಆ ಭಾಗಕ್ಕೆ ಬಹಳ 
ಅಲಂಕಾರಿಕವಾಗಿ ಕಾಣುತ್ತದೆ. ಇದರ ಮೇಲ್ಗಾಗದ ಗೋಪುರಗಳಲ್ಲ ಸಣ್ಣ ಸಣ್ಣ ಶಿಲ್ಪಗಳವೆ. 
ಕೆಲವು ಶಿಲ್ಪಗಳು ಗೋಪುರ ಗೋಪುರದ ಅಲಂಕರಣಿಯನ್ನು ಹೊಂದಿದ್ದರೆ ಮತೆ ಕೆಲವು ಕಂಬ 
ಗೋಪುರಗಳ ಕೆಳಗೆ ಕಡೆಯಲಾಗಿದೆ. ಈ ಸಣ್ಣ ಗೋಪುರಗಕು ಸಹ ದೇವಾಲಯದ ಹೊರ 
ಇತಿಗೆ ಬಹಳ ಅಲಂಕಾರಿಕವಾಗಿ ಕಾಣುತ್ತವೆ. ಇಲ್ಲ ಸೂರ್ಯ, ಛಾಯ, ನಾಟ್ಯಲಕ್ಷೀ, ವಿಷ್ಣುವಿನ 
ದಶಾವತಾರಗಳ ಕೆತ್ತನೆಗಳು ಸಮುದ್ರ ಮಂಥನ, ಅನಂತಶಾಯ, ಖಷಿ ಇನ್ನೂ ಮೊದಲಾದ 
ಸಣ್ಣ ಸಣ್ಣ ಶಿಲ್ಪಗಳನ್ನು ಕಡೆಯಲಾಗಿದೆ. 


ಈ ದೇವಾಲಯದ ಶಿಖರಗಳು ತಿಕೂಲಾಚಲ ದೇವಾಲವಾಗಿದ್ದು ಇದರಲಟ್ರ ಮೂರು 
ಶಿಖರಗಳವೆ. ಅದರೆ ಮೂಲ ದೇವಾಲಯವನ್ನು ನಿರ್ಮಿಸುವಾಗ ಪಶ್ಲಿಮ ಭಾಗದ 
ಗರ್ಭಗುಡಿಯ ಮೇಲ್ಮಾಗದಲ್ಲರುವ ಶಿಖರವನ್ನು ಕಟ್ಟಲಾಗಿದೆ. ಇದು ವೇಸರ ಶೈಲಅಯಲ್ಲದೆ. 
ಉತ್ತರ ಮತ್ತು ದಕ್ಷಣ ಭಾಗದಲ್ಲರುವ ಶಿಖರವನ್ನು ಇಟ್ಟಗೆ ಮತ್ತು ಗಾರೆಯುಂದ ಇತೀಚೆಗೆ 
ಕಲ್ಪದ್ದಾರೆ. ಇದನ್ನು ಕ್ರಿ.ಶ.17ನೇ ಶತಮಾನದಲ್ಲ ಕಟ್ಟಲಾಗಿದೆ. ಪಶ್ಚಿಮ ಭಾಗದಲ್ಪರುವ 
ಶಿಖರವನ್ನು ಸೋಪುಗಲ್ಲನಿಂದ ಕಟ್ಟಲಾಗಿದ್ದು ಸಂಪೂರ್ಣವಾಗಿ ಹೊಯ್ದಕ ವಾಸ್ತು ಶೈಅಯನ್ನು 
ಹೊಂದಿದೆ. ಇಲ್ಲ ಮೂರು ಹಂತದ ರಚನೆಯನ್ನು ಮಾಡಿದ್ದು ಇದರ ಮೇಲ್ಭಾಗದಲ್ಲ ಸ್ಲೂಪಿ ಇದೆ. 
ಇದರ ಮೇಲೆ ಕಲ್ಲನ ಕಳಶವಿದೆ. ಇಲಅನ ಭದ್ರಶಾಲಾ ಹಾಗೂ ಶಾಲಾಗಳನ್ನು ಬಹಳ 
ಅಲಂಕರಣಗೊಳಸಲಾಗಿದೆ. ಪ್ರತಿಯೊಂದು ಭದ್ರ ಶಾಲಾಗಳಲ್ಲಯು ವಿಷ್ಣುವಿನ ನಿರೂಪಣಾ 
ಶಿಲ್ಪಗಳವೆ. 


140 


ನುಗ್ಗ ಹಳ್ಳಿಯ ಸದಾಶಿವ ದೇವಾಲಯ 


ಈ ದೇವಾಲಯವು ಲಕ್ಷಿನರಸಿಂಹ ದೇವಾಲಯದ ಈಶಾನ್ಯ ಭಾಗದಲ್ಪದೆ. ಈ 
ದೇವಾಲಯವನ್ನು ಹೊೋಯ್ದಕ ಅರಸ ಸೋಮೇಶ್ವರನ ಅಆಳ್ವಕೆಯ ಕಾಲದಲ್ಲ ಆತನ 
ಸಂಧಿವಿಗ್ರಹಿಯಾದ ಬೊಮ್ಮಣ್ಣ ದಂಡನಾಯಕನು ಕ್ರಿ.ಶ 1249ರಲ್ಲ ಕಟ್ಟಸಿದನು ಹೊೋಯ್ತಕರ 
ಕಾಲದಲ್ಲ ನಿರ್ಮಿತವಾದಂತಹ ಅನೇಕ ದೇವಾಲಯಗಳು ಏನಾದರು ಒಂದು ವಿಶೇಷತೆಯನ್ನು 
ಹೊಂದಿರುತ್ತದೆ. ಇವುಗಳು ವಾಸ್ತುವಿನ ರೂಪದಲ್ಲಾಗಿರಬಹುದು ಅಥವಾ ಶಿಲ್ಪ್ಲ ರೂಪದ 
ಬಳಕೆಯಲ್ಲಾಗಿರಬಹುದು. ಅದೇ ರೀತಿಯಲ್ಲ ಇದು ಸಹ ಒಂದು ವಿಶೇಷ ರೂಪವನ್ನು 
ವಾಸ್ತುಶೈಅಯಲ್ರ್ಲ ಹೊಂದಿದೆ. ಇದು ನಾಗರ ಪಶಿಬರವುಳ್ಳ ದೇವಾಲಯವಾಗಿದೆ. ಲಕ್ಷ್ಮೀನರಸಿಂಹ 
ದೇವಾಲಯವು ತಿಕೂಟಾಚಲವಾಗಿದ್ದು ಹೆಚ್ಚನ ಅಲಂಕರಣೆಯನ್ನು ಹೊಂದಿದ್ದು ಇತ್ತಿ 
ಶಿಲ್ಪಗಳನ್ನು ಹೊಂದಿದೆ. ಆದರೆ ಅಲ್ಲಯ ವಿಶೇಷತೆ ಎಂದರೆ ಹೊಯ್ದಕರ ಕಾಲದಲ್ರಯೇ 
ನಿರ್ಮಾಣವಾಗಿರುವ ಮುಖ್ಯವಾದ ಮಂಟಪ ಅದೇ ರೀತಿಯಲ್ಲ ಈ ದೇವಾಲಯದ ವಾಸ್ಸು 
ಲಕ್ಷಣವು ಸಹ ವಿಶೇಷವಾಗಿ ದ್ರಾವಿಡ ಮಿಶ್ರಿತ ನಾಗರ ವಾಸ್ತುವನ್ನು ಕಾಣಬಹುದಾಗಿದೆ. 
ದೇವಾಲಯವನ್ನು ಬಳಪದ ಕಲ್ಪನಿಂದ ಕಟ್ಟಲಾಗಿದ್ದು ಇದು ಜಗತಿ ಗರ್ಭಗೃಹ. ಸುಖನಾಸಿ. 
ನವರಂಗ ಮತ್ತು ನಂದಿ ಮಂಟಪವನ್ನು ಒಳಗೊಂಡಿದೆ. ಪಾತಾಳಾಂಕಣ. ದೀಪಸ್ತಂಭ ಹಾಗೂ 
ಮುಖ್ಯದ್ವಾರ ಮಂಟಪವು ವಿಜಯನಗರ ಕಾಲದಲ್ಲ ನಿರ್ಮಾಣವಾಗಿದೆ. ಕ್ರಿಶ 1436ರ 
ಶಾಸನದ ವಿಜಯನಗರದ ಅರಸ ಶ್ರೀ ವೀರಪ್ರತಾಪ ದೇವರಾಯ ಮಹಾರಾಜರು ಆಡಳತ 
ನಡೆಸುತ್ತಿದ್ದುದು ತಿಆದು ಬರುತ್ತದೆ. ಇದರಲ್ಲ ಅವುತಿ ನಾಯಕರ ಮಕ್ಕಳಾದ ಕಟ್ಟಗೆಯ 
ಕಾಲದಲ್ಲಯೂ ಲಕ್ಷೀನರಸಿಂಹ ಹಾಗೂ ಸದಾಶಿವ ದೇವಾಲಯದ ಮುಂದುವರೆದ 


ವಾಸ್ತುಶಿಲ್ಪವನ್ನು ಕಟ್ಟಸಿದ್ದಾರೆ. (ಚಿತ್ರ ಸಂಖ್ಯೆ 32) 


ಈ ದೇವಾಲಯದ ಜಗತಿ ತಳವಿನ್ಯಾಸವು ಅಷ್ಟಮುಖ ಕೋನಗಳುಳ್ಳ 
ನಕ್ಷತ್ರಾಕಾರವನ್ನು ಹೊಂದಿದೆ. ಇಲ್ಲ ಸುಮಾರು ಮೂರು ಅಡಿ ಎತ್ತರ ಹಾಗೂ ಸುಮಾರು ಆರು 
ಅಡಿ ವಿಶಾಲತೆಯನ್ನು ಹೊಂದಿದೆ. ಇದರಲ್ಲ ಹಿಂಬಣಿ ಮತ್ತು ಮುಂಬಣಿಗಳಂದ ಕೂಡಿದ 
ಪಣ್ಲಕೆಯೊಂದಿಗೆ ಅಧಿಷ್ಠಾನದಲ್ಲರುವ ಕೆಲವು ಲಕ್ಷಣಗಳನ್ನು ಇಲ ಕಾಣಬಹುದು. ಈ 
ದೇವಾಲಯವು) ನಿರಾಧಾರ ದೇವಾಲಯವಾಗಿರುವುದರಿಂದ ಬಹುಶಃ ಹೊರಗಿನಿಂದಲೇ 
ದೇವಾಲಯದ ಪ್ರದಕ್ಷಿನೆಯನ್ನು ಮಾಡಲು ಈ ರೀತಿಯ ಜಗತಿಯನ್ನು ನಿರ್ಮಿಸಿದ್ದಾರೆ 
ಎನ್ನಬಹುದು. 


141 


ಅಧಿಷ್ಠಾನವು ಸುಮಾರು 4 ಅಡಿ ಎತ್ತರವಿದೆ. ಇಲ್ಲ ಜಗತಿ, ಉಪಾನ, ಪಟ್ಟಿಕೆ 
ಮೊನಚಾದ ತ್ರಿಪಟ್ಟ ಕುಮುದ ಹಾಗೂ ಪ್ರತಿಗಳನ್ನು ಹೊಂದಿದೆ. ಇದರಲ್ಲ ಲಕ್ಷೀನರಸಿಂಹ 
ದೇವಾಲಯದ ರೀತಿಯ ಅಲಂಕರಣ ಪಟ್ಟಿಕೆ ಇರುವುದಿಲ್ಲ. ಹೊರ ಅತ್ತಿಯ ಭಾಗದಲ್ಲ 
ಯಾವುದೇ ರೀತಿಯ ಅಲಂಕರಣ ಶಿಲ್ಪವನ್ನು ಹೊಂದಿಲ್ಲ. ಆದರೆ ವಾಸ್ತುವು ಹೊರ ಮತ್ತು 
ಹೊರ ಚಾಚುಗಳುಳ್ಳ ಅಲಂಕರಣಿಯನ್ನು ಹೊಂದಿದೆ. ಅತ್ತಿಯಲ್ಲ ಸ್ತಂಭಗಳ ಅಲಂಕರಣವಿದ್ದು 
ಇವುಗಳು ಅಷ್ಟ ಮುಖಗಳನ್ನು ಹೊಂದಿದೆ. ಅಲ್ಲಲ್ಲ ನಕ್ಷತ್ರಾಕಾರದ ಮಾದರಿಯನ್ನು ಹೊಂದಿದೆ. 
ಇದಕ್ಕೆ ಹೊಂದಿಕೊಂಡಂತೆ ಕಪೋತಬಂಧವ)ು ಸಹ ಸರಳ ವಿನ್ಯಾಸದೊಂದಿಗೆ ಅತ್ತಿಯ 
ಅಲಂಕರಣವನ್ನೇ ಅನುಸರಿಸಿದೆ. ಅತ್ತಿಯ ಉತ್ತರ ಭಾಗದಲ ಮಂಟಪದ ರಚನೆಯೊಳಗೆ 
ತಿಮುಖ ಬ್ರಹ್ಮನು ಪದ್ಮಾಸನದಲ್ಲ ಕುಆತಿರುವ ಶೀಲ್ಪವಿದೆ. ಮೇಲ್ಸಾಗದಲ್ಲ ಛತ್ರಿಯ ರೀತಿಯಲ್ಲ 
ಚಿತ್ರಿಸಿದ ಅದರ ಶಿಲ್ಪದ ಮುಖ ಹಾಗೂ ದೇಹದ RD) ಭಾಗವು ಭಗ್ಗವಾಗಿದ್ದು ಅಸ್ಪಷ್ಟವಾಗಿ 
ಕಾಣುತ್ತಿದೆ. ಮಂಟಪದ ರಚನೆಗೆ ಎರಡು ಬದಿಯಲ್ಲೂ ನಕ್ಷತ್ರಾಕಾರದ ಕಂಬಗಳ ರೀತಿಯಲ್ಲ 
ಕಡೆಯಲಬಾಗಿದೆ ಮೇಲ್ಭಾಗದ ಶಿಖರವು ಸಹ ದೇವಾಲಯದ ಮುಖ್ಯ ಶಿಖರದ ಲಕ್ಷಣವನ್ನು 
ಹೊಂದಿದೆ. 


ಈ ದೇವಾಲಯದ ಶಿಖರವು ಬಳಪದ ಕಲನಿಂದ ಕಟ್ಟಲಾಗಿದ್ದು ಇದು ಒಂದು 
ರೀತಿಯಲ್ಲ ದ್ರಾವಿಡ ಮತ್ತು ನಾಗರ ಶೈಅಯನ್ನು ಹೊಂದಿದೆ. ಶೀಖರವು ಮೂರು ಹಂತಗಕಲ್ರ 
ಸಣ್ಣದಾದ ಶಿಖರಗಳನ್ನು ಹೊಂದಿದ್ದು ಇದರ ಪ್ರತಿಯೊಂದು ಹೊರಚಾಚುವಿನಲ್ಲ ಒಂದೊಂದು 
ವಿಮಾನವನ್ನು ರಚಿಸಲಾಗಿದೆ. ಪ್ರತಿ ವಿಮಾನದ ಎರಡು ಬದಿಯಲ್ಲಯೂ ಉಊರ್ಧ್ಯಮುಖಬದ 
ಲತಾಪಟ್ಟಕೆಯನ್ನು ಹೊಂದಿದೆ. ಪ್ರತಿಯೊಂದು ವಿಮಾನವನ್ನು ಪ್ರತ್ಯೇಕವಾಗಿ 
ಅಲಂಕರಿಸಿರುವುದರಿಂದ ಶಿಖರದ ಲಕ್ಷಣವು ಅದ್ಭುತವಾಗಿ ಕಂಡುಬರುತ್ತದೆ. ಮೂರು ಹಂತದ 
ಶಿಖರದ ಕೊನೆಯ ಭಾಗದಲ ಕಮಲದ ಮಾದರಿಯ ಸ್ಲೂಪಿಯುದ್ದು ಇದು ಸಹ ಪಿಬರದ ಒಳ 
ಹಾಗೂ ಹೊರಚಾಚುವಿಗೆ ಅನುಗುಣವಾಗಿ ದಪ್ಪವಾಗಿ ನಿರ್ಮಿಸಲಾಗಿದೆ. ಈ ಅಮಲಕದ ಮೇಲೆ 
ನಾಲ್ಲು ಮೂಲೆಗಕಲ್ಲಯೂ ಶಿವನ ವಾಹನವಾದ ನಂದಿಯ ಶಿಲ್ಪವಿದೆ ನಂತರದಲ್ಲ ಪದ್ಮದ 
ಅಲಂಕರಣೆಯುದ್ದು ಅದರ ಮೇಲ್ಭಾಗದಲ್ಲ ಕಲಶವಿದೆ. ಶಿಖರದ ಮುಂಭಾಗದಲ ಸುಕನಾಶಿ 
ಇದ್ದು ಇದು ಶಿಖರದ ಮೂರನೇ ಹಂತದ ಸಮಕ್ತೆ ಇದೆ. ಇಲ ಹೊಯ್ದಕ ಲಾಂಛನವಾದ ಸಳನು 
ಹುಅಯನ್ನು ಕೊಲ್ಲುತ್ತಿರುವ ಶಿಲ್ಪವಿದೆ. ಇದರ ಮುಂಭಾಗದಲ್ಲ ಶಿವನ ನೃತ್ಯತಾಂಡವ 
ಶೀಲ್ಪವಿದ್ದು ಇದನ್ನು ವ್ಯಾ ಮುಖದಿಂದ ಹರಡಿರುವ ಲತಾ ಬಳ್ಜಗಳ ಅಲಂಕರಣದ ಮಧ್ಯದಲ್ಲ 


ಅಲಂಕರಿಸಿದೆ. 


142 


ಮೂಲ ಗರ್ಭಗೃಹದಲ್ಲ ಸುಮಾರು ಮೂರು ಅಡಿ ಎತ್ತರದ ಪಾಣಿಪೀಠದ ಮೇಲೆ 
ಒಂದು ಅಡಿ ಎತ್ತರದ ಪಾಣಿಪೀಠದ ಮೇಲೆ ಒಂದು ಅಡಿ ಎತ್ತರರದ ಶಿವಅಂಗವಿದೆ. ಇಲ್ಪಂರು 
ನಾಲ್ದು ಮೂಲೆ ಕಂಬಗಳು ಇತ್ತಿಗೆ ಹೊಂದಿಕೊಂಡಿದ್ದು ಹೋೊೋಯ್ದಕ ಮಾದರಿಯ ನಕ್ಷತ್ರಾಕಾರದ 
ಕಂ೦ಬಗಳಾಗಿದೆ. ಇಲ್ಲಯ ಭುವನೇಶ್ವರಿಯು ಪದ್ಧ ರಚನೆಯನ್ನು ಹೊಂದಿದೆ. ಇಲ್ಲಯ ದ್ದಾರ 
ಬಂಧದ ಎರಡು ಬದಿಯಲ್ಲೂ ಐದು ಶಾಖೆಗಳನ್ನು ಕಡೆಯಲಾಗಿದೆ. ಒಂದು ಶಾಖೆಯಲ್ಲ 
ಅರೆಕಂಬವನ್ನು ಉಳದ ಪಟ್ಲಕೆಗಕಲ್ಲ ಲತಾಸುರುಆಳಯ ಅಲಂಕರಣವಿದೆ. ಲಲಾಟಬಂಬದಲ 
ಲಕ್ಷ್ಮೀಯನ್ನು ಚಿತ್ರಿಸಿದ್ದು ಅದರ ಮೇಲ್ಗಾಗದಲ್ಲ ಪಾರ್ವತಿಯ ಶಿಲ್ಪವಿದೆ. ದ್ವಾರದ ಇಕ್ನೆಲಗಳಲ್ಲ 
ಶೈವದ್ಧಾರ ಪಾಲಕರನ್ನು ಕಡೆಯಲಾಗಿರುತ್ತದೆ. ನವರಂಗಕ್ಷೆ ಎರಡು ದ್ವಾರಗಳದ್ದು ಮುಖ್ಯ 
ದ್ವಾರವು ದಕ್ಷಿಣ ಭಾಗಕ್ಕಿದೆ. ಪೂರ್ವ ದ್ಲಾರವು ನಂದಿ ಮಂಟಪಕ್ಕೆ ಸಂಪರ್ಕವನ್ನು 
ಕಲ್ಪಸುವುದಾಗಿದೆ. ಇದು ೨ ಅಂಕಣಗಳನ್ನು ಹೊಂದಿದೆ. ನವರಂಗದ ಮಧ್ಯ ಭಾಗದಲಿ 
ಸುಮಾರು ಅರ್ಧ ಅಡಿ ಎತ್ತರದ ಚೌಕಾಕಾರದ ಜಗತಿ ಇದೆ. ಮಧ್ಯೆ ಭಾಗದಲ್ಲ 4 ಸ್ವತಂತ್ರ್ಯ 
ಕಂಬಗಳದ್ದು ಇವುಗಳ ಕೆಳ ಭಾಗವು ಪೀಠದ ಮೇಲಿ ಚೌಕಾಕಾರವಾಗಿದ್ದು ನಂತರದಲ 
ದಂಡಾಗಿದ್ದು ಹಲವಾರು ಒಳ ಹೊರ ಚಾಚಿದ ಬಳೆಯಾಕಾರದಲ್ಲದ್ದು ಕೆಳಮುಖ ಬೋದಿಗೆ 
ರೀತಿಯಲ್ಪದೆ. ಮೇಲ್ಲಾಗದಲ್ಲ ಮುಚ್ಛಕ ಚೌಕದ ಬೋಧಿಗೆ ಹಾಗೂ ತೊಲೆಗಳ ಕೆಕಗೆ ಚಾಚು 
ಪೀಠಗಳನ್ನು ಹೊಂದಿವೆ. ಪ್ರತಿ ತೊಲೆಗಳ ಮಧ್ಯ ಭಾಗದ ಕೆಳ ಭಾಗದಲ್ಲ ಪದ್ಮದ ಕೆತ್ತನೆಯನ್ನು 
ಕಡೆಯಲಾಗಿದೆ. ತಿಗೆ ಹೊಂದಿಕೊಂಡಂತೆ ಒಟ್ಟು 14 ಕಂಬಗಳವೆ. ಇವು ಸಹ ಹೊಯ್ದಳ 
ಕಾಲದ ಲಕ್ಷಣಗಳನ್ನು ಹೊಂದಿದ್ದು ನಕ್ಷತ್ರಾಕಾರದ ರಚನೆಯನ್ನು ಹೊಂದಿದೆ. ಇವುಗಳು ಒಳ 
ಮುಖಗಕಲ್ಪ್ಲ ಮಾತ್ರ ಅಲಂಕರಣವನ್ನು ಹೊಂದಿದ್ದು ಅತ್ತಿಗೆ ಹೊಂದಿಕೊಂಡಂತಿರುವ ಭಾಗವು 
ಅಲಂಕರಣವನ್ನು ಹೊಂದಿಲ್ಲ. ನವರಂಗದಲ ಜಡಿ ಶಿಲ್ಪ್ಲಗಳದ್ದು ಇವುಗಳು ಸಹ ಹೊಯ್ದಳರ 
ಕಾಲದ ಲಕ್ಷಣಗಳನ್ನು ಹೊಂದಿವೆ. ಇಲ ಗಣಪತಿ, ಸಪುಮಾತೃಕೆಯರು. ಮಹಿಷಮರ್ಧಿನಿ, 
ಸುಬ್ರಹ್ಮಣ್ಯ, ಸೂರ್ಯ ಮತ್ತು ಕುಳತ ಭಂಗಿಯಲ್ಪರುವ ವೀರಭದ್ರನ ಶಿಲ್ಪವಿದೆ. ಗಣಪತಿಯು 4 
ಕೈಗಳನ್ನು ಹೊಂದಿದ್ದು ಬಲಭಾಗದ ಮೇಲು ಕೈಯಲ್ಲ ಕೊಡಲ, ಕೆಳ ಕೈಯಲ್ಲಿ ಅಧ 
ದಂತವನ್ನು ಹಿಡಿದಿದ್ದು ಅಭಯ ಹಸ್ತವನ್ನು ಹೊಂದಿದೆ. ಎಡಭಾಗದ ಮೇಲು ಕೈಯಲ್ಲ 
ಗದೆಯುದ್ದು ಕೆಳ ಕೈಯಲ್ಲ ಮೋದಕ ಪಾತ್ರೆಯನ್ನು ಹಿಡಿದಿದ್ದಾನೆ. ಕೆಕ ಭಾಗದಲ್ಲೂ ಗಣೇಶನ 
ವಾಹನವಾದ ಮೂಷಿಕನನ್ನು ಕಡೆಯಲಾಗಿದೆ. ಚಿಕ್ಕಕಾಲುಗಳು ಮತ್ತು ಚಕ್ಕ ಕೈಗಳನ್ನು 
ಹೊಂದಿದೆ. ಮಹಾರಾಯ ಎಂಬ ಹೆಸರಿಗೆ ತಕ್ಕಂತೆ ದೊಡ್ಡದಾದ ದುಂಡನೆಯ ಹೊಟ್ಟೆ 
ನೈಜವಾದ ಸೊಂಡಲನಿಂದ ಕೂಡಿದ ಆನೆಯ ಮುಖ. ಅಗಲವಾದ ಕಿವಿಗಳು ಹಾಗೂ 
ಕೋಣದಂತಹ ಕಿರೀಟಗಳು ಕಂಡುಬರುತ್ತದೆ. ಯಜ್ಞೋಪವೀತ, ಉದರಬಂಧ, ಕೇಯಾರ 


143 


ಇವುಗಳು ಗಣೇಶನನ್ನು ಅಲಂಕರಿಸಿದೆ. ಇದಕ್ಕೆ ಸುಂದರವಾದ ಪಭಾವಳಯನ್ನು ಕೆತ್ತಲಾಗಿದೆ. 
ಇದೇ ರೀತಿಯ ಲಕ್ಷಣವನ್ನು ಹೊಂದಿರುವ ಮತ್ತೊಂದು ಗಣಪತಿಯು ದೇವಾಲಯದ 
ಬಲಭಾಗದಲ್ಲರುವ ಅಮ್ಮನವರ ಗುಡಿಯ ಬಲಭಾಗದಲ್ಲ ಇಡಲಾಗಿದೆ. ಸಪಮಾತೃಕೆಯರಾದ 
ಬ್ರಾಹ್ಮಿ ಮಹೇಶ್ವರಿ. ಕಾಮಾರಿ. ವೈಷ್ಣವಿ. ವರಾಹಿ. ಇಂದ್ರಾಣಿ ಮತ್ತು ಚಾಮುಂಡಿ ಇವರುಗಳನ್ನು 
ಕಡೆಯಲಾಗಿದೆ. ಇದರ ಜೊತೆಯಲ್ಲ ಗಣಪತಿ ಮತ್ತು ಬೈರವನನ್ನು ಕಡೆಯಲಾಗಿದೆ. 
ಸಾಮಾನ್ಯವಾಗಿ ಸ್ರೀ ದೇವತೆಗಳನ್ನು ಶಕ್ತಿ ದೇವತೆಗಳು ಎಂದು ಕರಯುತ್ತಾರೆ. ಇವರುಗಳು 
ಒಂದೊಂದು ದೇವರ ಶಕ್ತಿ ಎಂದು ಸಹ ಹೇಳುತ್ತಾರೆ. ಒಂದೇ ಪಟ್ರಕೆಗಕಲ್ಲ ಇವುಗಳನ್ನು 
ಕಡೆಯಲಾಗಿರುತ್ತದೆ. ಒಂದು ಪೀಠದಲ್ಲ ಬಲಗಾಲನ್ನು ಕೆಕಗೆ ಇಳಜಟ್ಟು ಎಡಗಾಲನ್ನು 
ಮಡಚಿಕೊಂಡು ಕುಆತಂತೆ ಕಂಡು ಬಂದರೂ ಅವರದರ ಕೆಳಗೆ ಅವರದಾರ ಲಾಂಛನಗಳು 
ಕಂಡುಬರುತ್ತದೆ. ಸ್ತೀಯರ ಬಗೆಗಿನ ವಿಸ್ಕಯ ಭಯ ಹಾಗೂ ಶ್ರದ್ದೆಗಳು ಭಕ್ತಿಯ 
ಭಾವ್ಯಕ್ಕತೆಯ ಸಂಕೇತವಾಗಿದೆ. ಇಂತಹ ಭಕ್ತಿಯ ಸ್ತೀಯರ ಮೇಲೆ ಇದ್ದಿತು. ಆದುದರಿಂದ 
ಇದರ ರಕ್ಷಣಿಗೆಂದೇ ಗಣಪತಿ. ಭೈರವ. ಸಂದ ಇತ್ಯಾದಿ ದೇವತೆಗಳು ಸಪ ಮಾತೃಕೆಯರ 
ಜೊತೆಯಲ್ಲ ಇರುತ್ತಿದ್ದರು. ಇವರನ್ನು ಮಾತೃದೇವತೆಗಕ ಕುಮಾರರೆಂದು ಪುರಾಣಗಳು 
ತಿಆನಿದೆ. ಮಹಿಷಮರ್ಧಿನಿ ಶಿಲ್ಪವು ಅಷ್ಣಭೂಜಗಳನ್ನು ಹೊಂದಿದ್ದಾಳೆ. ಕೈಯಲ್ಲ ಬಡ್ಪ. ಬಾಣ, 
ಘಂಲಾ. ಗುರಾಣಿ ಮತ್ತು ಬಟ್ಟಲುಗಳನ್ನು ಹಿಡಿದಿದ್ದಾಳೆ. ಶಿಲ್ಲದ ಕೆಳಗೆ ಕೋಣನನ್ನು 
ಕಡೆಯಲಾಗಿದೆ. ಕೋಣನ ಮೇಲಅರುವ ರಾಕ್ಷಸನ ತಲೆಯನ್ನು ಒಂದು ಕೈಯಲ್ಲ ಹಿಡಿದು 
ಮತ್ತೊಂದು ಕೈಯುಂದ ಭರ್ಜಯುಂದ ಅವನ ಎಡೆಗೆ ಚುಚ್ಚಿದ್ದಾಳೆ. ಎಡಕಾಲನ್ನು ಮಹಿಷನ 
ಮೇಲೆ ಇಣ್ಟದ್ದಾಳೆ. ಇದಕ್ಕೆ ಸುಂದರವಾದ ಪ್ರಭಾವಳಯುದೆ ಪೀಠದಲ್ಲ ವ್ಯಾಪ್ರದ ಚಿತ್ರವನ್ನು 
ತೋರಿಸಿರುವುದನ್ನು ಸೂಕ್ಷವಾಗಿ ಗಮನಿಸಬಹುದಾಗಿದೆ. 


ಸುಬ್ರಹ್ಮಣ್ಯನು ಮೂರು ತಲೆಯನ್ನು ಹೊಂದಿದ್ದು ನವಿಅನ ಮೇಲೆ ಕುಅತಿದ್ದಾನೆ. 
ಇವನು ನಾಲ್ಬು ಕೈಗಳನ್ನು ಹೊಂದಿದ್ದು ಕೈಯಲ್ಲ ಭರ್ಜ. ಪಾಶ ಹಾಗೂ ಬಹು ಬೀಜ ಫಲವನ್ನು 
ಹಡಿದಿದಾನೆ. ಬಲಗ್ಯೆಯನ್ನು ಅಭಯ ಹಸ್ತವನ್ನು ತೋರಿಪಿದಾನೆ. ನವಿಂನ ಬಾಯಲ ಹಣಿನ 

(೧) ಎ WE 
ಗೊಂಚಲನ್ನು ಚಿತ್ರಿಸಿರುವುದು ಕಂಡುಬರುತ್ತದೆ. ನವಿಲು ಮತ್ತು ಸುಬ್ರಹ್ಮಣ್ಯನನ್ನು ಒಂದೇ 
ಅಳತೆಯಲ್ಲ ಕಡೆಯಲಾಗಿದೆ ಹಾಗೂ ಸುಬಹ್ಹಣ್ಯ ಮತ್ತು ನವಿಲನ್ನು ಬಹಳ ಅಲಂಕಾರಿಕವಾಗಿ 
ಕಡೆಯಲಾಗಿದೆ. ಅಲ್ಲಲ್ಲ ಮಣಿಸರಗಳನ್ನು ಸಹ ಕಡೆಯಲಾಗಿದೆ. ತಲೆಯ ಮೇಲೆ ಕಿರೀಟವನ್ನು 
ಸಹ ಕಡೆಯಲಾಗಿದೆ. ಸೂರ್ಯನು ಸಪ್ತ ಅಶ್ವಗಳ ಕೆತ್ತನೆಬುರುವ ಪೀಠದ ಮೇಲೆ 


ಸಮಭಂಗಿಯಲ್ಲ ನಿಂತಿರುವುದು ಕಂಡುಬರುತ್ತದೆ. ಇವನು ಎರಡು ಕೈಗಳನ್ನು ಹೊಂದಿದ್ದು 
ಎರಡು ಕೈಗಳಲ್ಲಿ ಪದ್ಯವನ್ನು ಹಿಡಿದಿದ್ದಾನೆ. ಇದಕ್ಕೆ ಸುಂದರವಾದ ಪಭಾವಳಲಯುದ್ದು ಇಕ್ನೆಲಗಳಲ್ಲ 


144 


ಬಲ್ಲುಬಖಾಣವನ್ನು ಹಿಡಿದಿರುವ ಉಷೆ ಹಾಗೂ ಪ್ರತ್ಯುಷೆಯರನ್ನು ಕಡೆಯಲಾಗಿದೆ. ಸೂರ್ಯನಿಗೆ 
ಕಿರೀಟವನ್ನು ಹಾಕಿದ್ದು ಕಂಠಾಭರಣಗಳಂದ ಹಾಗೂ ಸೂಕ್ಷ ಕೆತ್ತನೆಬುರುವ ವಸ್ತದಿಂದ 


ಅಲಂಕರಿಸಿದ್ದಾನೆ. 


ವೀರಭದನ ಶಿಲ್ಪವು ಜೇಆನ ಚಿತ್ರವಿರುವ ಪೀಠದ ಮೇಲೆ ಇದೆ. ಇದು ಕುಳತ 
ಭಂಗಿಯಲದ್ದು ಬಲಗಾಲನ್ನು ಕೆಳಗೆ ಇಳ ಬಿಟ್ಟು ಎಡಗಾಲನ್ನು ಮಡಿಚಿಕೊಂಡಿದೆ. ಇವನು 
ನಾಲ್ಲು ಕೈಗಳನ್ನು ಹೊಂದಿದ್ದು ಕೈಗಕಲ್ಪ್ಲ ತ್ರಿಶೂಲ, ಬಡ್ಡ, ಡಮರುವನ್ನು ಹಡಿದಿದ್ದು ಮತ್ತೊಂದು 
ಕೈಯಲ್ಲ ರುಂಡವನ್ನು ಹಿಡಿದಿದ್ದಾನೆ. ವೀರಭದ್ರನನ್ನು ಕಂಠಿಹಾರಗಳ೦ದ ಅಲಂಕರಿಸಲಾಗಿದೆ. 
ಇದಕ್ಕೆ ಸುಂದರವಾದ ಪಭಾವಳಯನು ಕೆತ್ತಲಾಗಿದೆ. ಈ ಶಿಲ್ಲವು ಕುಳತ ಭಂಗಿಯಲ್ಲದ್ದು 
ಸಾಮಾನ್ಯವಾಗಿ ವೀರಭದ್ರನ ಶಿಲ್ಪವು ನಿಂತ ಭಂಗಿಯಲ್ತರುತ್ತದೆ. ಆದರೆ ಇಲ್ಲ ಕುಳತ 
ಭಂಗಿಯಲ್ಪರುವುದು ಒಂದು ವಿಶೇಷ ಎನ್ನಬಹುದು. ಹಾಗೂ ಇಂತಹ ಶೀಲ್ಲಗಳು 
ದೊರೆಯುವುದು ಬಹಳ ವಿರಳ ಎಂದು ಹೇಳಬಹುದು. ಮೇಲೆ ತಿಅಸಿದ ಶಿಲ್ಪ್ಲಗಳಲ್ಲದೆ ಎಲ್ಲ 
ಎರಡು ನಾಗರ ಕಲ್ಲುಗಳನ್ನು ಸಹ ಇಡಲಾಗಿದೆ. 


ನವರಂಗವು ೨ ಅಂಕಣವಿದ್ದು ಪ್ರತಿಯೊಂದು ಅಂಕಣವು ಸಹ ಒಂದೊಂದು ರೀತಿಯ 
ಅಂಕಣವನ್ನು ಹೊಂದಿದೆ. ಮಧ್ಯದ ಭುವನೇಶ್ವರಿಯ ಮಧ್ಯದಲ್ಲ ನೃತ್ಯ ತಾಂಡವ ಶಿವನಿದ್ದಾನೆ. 
ಸುತ್ತಲು ಆಯಾ ದಿಕ್ಕಿಗೆ ಅನುಗುಣವಾಗಿ ಅಷ್ಣದಿಕ್ಷಾಲಕರನ್ನು ಕಡೆಯಲಾಗಿರುತ್ತದೆ. ನಂತರದ 
ಭುವನೇಶ್ವರಿಗಳನ್ನು ದಕ್ಷಿಣದ ಭಾಗದಿಂದ ಗಡಿಯಾರದ ಮುಳ್ಳು ಚಆಸುವಂತೆ ವಿವರಿಸಲಾಗಿದೆ. 
ಎರಡನೇ ಭುವನೇಶ್ವರಿಯಲ್ಲ ಅಂದರೆ ಸುಕನಾಶಿಯ ಮುಂಭಾಗದ ಅಂಕಣದಲ್ಪರುವ 
ಭುವನೇಶ್ವರಿಯಲ್ಲ ಹದಿನಾರು ಕೋನಗಳುಳ್ಳ ನಕ್ಷತ್ರಾಕಾರದ ವೃತ್ತಗಳು ಮತ್ತು ಅಷ್ಟ ದಿಕ್ಟಾಲಕರ 
ಶಿಲ್ಪಗಳನ್ನು ಸುತ್ತಲೂ ಕೆತ್ತಲಾಗಿದೆ. ನಾಲ್ಕನೆಯ ಭುವನೇಶ್ವರಿಯೂ ಪದ್ಮದ ಅಲಂಕರಣಿಯನ್ನು 
ಹೊಂದಿದ್ದು ಇವುಗಕಲ್ರ್ಲಯೂ ಸಹ ನಕ್ಷತ್ರಾಕಾರದ ತಕಭಾಗವನ್ನು ಹೊಂದಿದೆ. ಐದನೆಯ 
ಭುವನೇಶ್ವರಿಯು ಚೌಕಾಕಾರವಾದ ಒಂಭತ್ತು ಪಟ್ಟಕೆಗಳನ್ನು ಹೊಂದಿದ್ದು ಮಧ್ಯದಲ್ಲ ಶಿವನನ್ನು 
ಉಳದ ಭಾಗಗಕಲ್ಲ ಆಯಾ ದಿಕ್ಷಿಗೆ ಅನುಗುಣವಾಗಿ ಅಷ್ಟದಿಕ್ಲಾಲಕರನ್ನು ಕಡೆಯಲಾಗಿದೆ. ಇಲ್ಲ 
ಅಷ್ಪದಿಕ್ತಾಲಕರನ್ನು ಸಣ್ಣದಾಗಿ ಕಡೆಯಲಾಗಿದೆ. ಅದರ ವಾಹನಗಳನ್ನು ದಪ್ಪನಾಗಿ 
ಕಡೆಯಲಾಗಿದೆ. 


ಆರನೆಯ ಭುವನೇಶ್ವರಿಯ ಕೆಕ ಭಾಗವು ನಕ್ಷತ್ರಾಕಾರವನ್ನು ಹೊಂದಿದ್ದು ಒಳಭಾಗದಲ್ಲ 
ವೃತ್ತಾಕಾರವನ್ನು ಹೊಂದಿದೆ. ಮಧ್ಯಭಾಗದಲ್ಲ ಪದ್ಧ ಮಂಡಲದ ಪಿತಾನವನ್ನು ಹೊಂದಿದೆ. 
ಏಳನೆಯ ಭುವನೇಶ್ವರಿಯು ಪದ್ಧ ಮಂಡಲದ ಪಿತಾನವನ್ನು ಹೊಂದಿದ್ದು ಕೆಕಭಾಗವು 


145 


ನಕ್ಷತ್ರಾಕಾರವನ್ನು ಹೊಂದಿದ್ದು ಇಕ ಭಾಗಗಳಲ್ಲೂ ಅಷ್ಟಮುಖಗಳನ್ನು ಹೊಂದಿರುವ ವೃತ್ತವನ್ನು 
ಹೊಂದಿದೆ ಎಂಟು ಮತ್ತು ಒಂಭತ್ತನೆಯ ಭುವನೇಶ್ವರಿಯ ವೃತ್ತ ಮತ್ತು ಚೌಕಾಕಾರದ ಒಳ 
ವಿನ್ಯಾಸಗಳನ್ನು ಹೊಂದಿದ್ದು ಮಧ್ಯದಲ್ಲಿ ಬಳ ಬಟ್ಟ ಕಮಲದ ಮೊದ್ಗನ್ನು ಕಡೆಯಲಬಾಗಿದೆ. 
ಇಲಯ ನಂದಿ ಮಂಟಪವು ದೇವಾಲಯ ನಿರ್ಮಾಣವಾದ ಕಾಲದಲುಯೇ ನಿರ್ಮಾಣವಾಗಿದ್ದು 
ಕೆಲವು ಭಾಗಗಕು ಮಾತ್ರ ಜೀರ್ಣೋದ್ದಾರವಾಗಿದೆ. ಮಧ್ಯದಲ್ಲ ಸುಮಾರು ನಾಲ್ಲು ಅಡಿ 
ಎತ್ತರದ ನಂದಿಯ ಶಿಲ್ಪವಿದೆ. ಇದನ್ನು ಸುಂದರವಾಗಿ ಅಲಂಕರಿಸಲಾಗಿದೆ. ಇದನ್ನು 
ಗರ್ಭಗುಡಿಯಲ್ಲರುವ ಅಂಗಕ್ಕಕೆ ಎದುರಾಗಿ ಇಡಲಾಗಿದೆ. ಇಲ್ಪ್ಲಯ ದ್ಹಾರಬಂಧವು ಸಹ 
ಅಲಂಕರಣವಾಸಗಿದ್ದು ಐದು ಅಲಂಕರಣ ಪಣ್ಣಕೆಯಬಿಂದ ಕೂಡಿದೆ ಒಂದರಲ್ಲ ಅರೆಗಂಬಗಳನ್ನು 
ಕಡೆಯಲಾಗಿದೆ. ಮತ್ತೆರಡರಲ್ಲ ಸಣ್ಣದಾದ ಜಾಲಾಂಧ್ರವನ್ನು ಊರ್ಧ್ಯಮುಖನಾಗಿ ಕೆತ್ತಲಾಗಿದೆ. 
ಲಲಾಟಜಂಬದಲ್ಲ ಗಜಲಕ್ಷೀಿಯ ಶಿಲ್ಪವನ್ನು ಸುಂದರವಾಗಿ ಕಡೆಯಲಾಗಿರುತ್ತದೆ. ನಂದಿ 
ಮಂಟಪದಿಂದ ನವರಂಗಕ್ಷೆ ಪ್ರವೇಶ ದ್ಹಾರವಿದ್ದು ಇಲ್ಲಯೂ ಸಹ ಸುಕನಾಶಿಯ ರೀತಿಯಲ್ಲ 
ಚಿಕ್ಕದಾದ ಒಂದು ಅಂಕಣವಿದೆ. ನವರಂಗಕ್ಕಿರುವ ದ್ಲಾರಬಂಧವು ಏಳು ಅಂಕಣ ಪಲ್ಣಕೆಯನ್ನು 
ಹೊಂದಿದ್ದು ಒಂದರಲ್ಲಿ ಅರೆಗಂಬಗಳನ್ನು ಕಡೆಯಲಾಗಿದೆ. ಉಳದವುಗಳನ್ನು ಹೂ ಬಳ್ಳಗಳ೦ಂದ 
ಅಲಂಕರಿಸಿದ್ದಾರೆ. ಲಲಾಟಜಬಂಬದಲ್ಲ ಉಮಾ ಮಹೇಶ್ವರರು ಸುಖಾನಾಸದಲ್ಲ ಕುತಿದ್ದಾರೆ. ಕೆಳ 
ಭಾಗದಲ್ಲ ಶೈವ ದ್ದಾರ ಪಾಲಕರನ್ನು ಕಡೆಯಲಾಗಿದೆ. ದ್ಹಾರಪಾಲಕರನ್ನು ಹೆಚ್ಚಿನ 
ಅಲಂಕಾರದಿಂದ ಮಾಡಲಾಗಿದೆ. ಮಂಟಪದ ಸುತ್ತಲೂ ಜಾಲಾಂಧ್ರಗಳನ್ನು ಹೊಂದಿದೆ. 
ಜಾಲಾಂಧ್ರಗಳಗೆ ಹೊಂದಿಕೊಂಡಂತೆ ಕಂಬಗಳದ್ದು ಇವುಗಳಗೆ ಹೊಂದಿಕೊಂಡಂತೆ 
ಕಕ್ಷಷಾಸನವು ಇದೆ. ಬಹುಶಃ ನಂತರದ ಕಾಲದಲ್ಲ ಇದು ಸೇರ್ಪಡೆಯಾಗಿರಬಹುದು. ಈ 
ರೀತಿಯ ನಂದಿ ಮಂಟಪಗಳನ್ನು ಬಸರಾಳು ಹಾಗೂ ಅರಸೀಕೆರೆಯ ದೇವಾಲಗಕಲ್ಲ 
ಕಾಣಬಹುದಾಗಿದೆ. ಮೂಲ ದೇವಾಲಯದ ಮುಖ್ಯದ್ದಾರವು ದಕ್ಷಿಣಕ್ಕಿದೆ. ಇಲ್ಲನ ದ್ಹಾರಬಂಧದಲ್ಲ 
ಐದು ಶಾಖೆಗಳದ್ದು ಇವುಗಳಲ್ಲ ಒಂದನ್ನು ಅರೆಗಂಬಗಳಂದ ಕಡೆಯಲಾಗಿದೆ. ಉಳದವುಗಳನ್ನು 
ಲತಾಬಳ್ಟ ಸುರಳಗಳ೦ದ ಅಲಂಕರಿಸಲಾಗಿದೆ. ದ್ಹಾರದ ಇಕ್ಷೆಲಗಕಲ್ಲ ಶೈವ ದ್ವಾರಪಾಲಕರ 
ಕೆತ್ತನೆಗಳವೆ. ಮುಂಭಾಗದಲ್ಲ ಹೊಯ್ದಕರ ಕಾಲದ 32 ಅಲಗುಗಳಂದ ಕಡೆಯಲಾಗಿರುವ 
ಎರಡು ಕಂಬಗಳದ್ದು ಇಲ ಮಂಟಪದ ರಚನೆಯನ್ನು ಮಾಡಿದ್ದಾರೆ. ಇದರ ಭುವನೇಶ್ವರಿಯಲ್ಲ 
ಪದ್ಧಮಂಡಲ ಪಿತಾನವನ್ನು ಕೆತ್ತಲಾಗಿದೆ. ಭುವನೇಶ್ವರಿಯ ಉತ್ತರ ಭಾಗದ ಕೆಳ ಪಟ್ಟಕೆಯಲ್ಲ 
ಹಾಗೂ ದೇವಾಲಯದ ಬಲಭಾಗದ ಅತ್ತಿಯಲ್ಲ ಶಾಸನವನ್ನು ಕೆತ್ತಲಾಗಿದೆ. 


ದೇವಾಲಯದ ಮೂಲ ಭಾಗವನ್ನು ಹೋಯ್ದಸಳರ ಕಾಲದಲ್ಲ ನಿರ್ಮಿಸಲಾಗಿದೆ. 
ದೇವಾಲಯದ ನೈರತ್ವ ಭಾಗದಲಿ ಪಾರ್ವತಿಯ ಗುಡಿ ಇದೆ. ಇಲ್ಲ ಚತುರ್ಭುಜೆಯರಾದ 


146 


ಪಾರ್ವತಿಯ ಶಿಲ್ಪವಿದೆ. ಸಾಮಾನ್ಯವಾಗಿ ಸ್ರೀ ದೇವತೆಗಳಗೆ ಹೊಯ್ದಕರ ಕಾಲದಲ್ಲ 
ಪ್ರತ್ಯೇಕವಾಗಿ ಗುಡಿಯನ್ನು ಕಟ್ಟುವ ಪದ್ಧತಿ ಇರಲಲ್ಲ. ಇದು ವಿಜಯನಗರ ಅರಸುರ ಕಾಲದಲ್ಲ 
ರೂಢಿಯಲ್ರದ್ದಿತು. ದೇವಾಲಯದ ಮುಂಭಾಗದಲ ಪಾತಾಳಾಂಕಣವಿದ್ದು ಇಲ್ಲ ಹದಿನಾರು 
ಸ್ವತಂತ್ರ್ಯ ಅಂಕಣಗಳವೆ. ಇಲ್ಲ ಎರಡು ಕಂಬಗಳು ವಿಶೇಷವಾಗಿದ್ದು ಇವು ವಿಜಯನಗರ 
ಕಾಲದ ವಾಸ್ಸು ಲಕ್ಷಣಗಳನ್ನು ಹೊಂದಿದೆ. ಈ ಎರಡು ಕಂಬಗಳು ನಾಲ್ಕು ಮೂಲೆಗಳಲ್ಲು 
ಉಪಕಂಬಗಳನ್ನು ಹೊಂದಿದೆ. ಇಲ್ಲ ದೇವಾಲಯಕ್ಕಕೆ ಹೋಗಲು ಸೋಪಾನವಿದ್ದು ಎರಡು 
ಬದಿಯಲ್ಲೂ ಹೋಯ್ದಕರ ಕಾಲದ ಎರಡು ಗಜಗಕ ಜಡಿಶಿಲ್ಲಗಳದೆ. ಇವುಗಳನ್ನು 
ಸೋಪುಗಲ್ರನಿಂದ ಮಾಡಲಾಗಿದ್ದು ಮೂಲ ದೇವಾಲಯದ ಮುಂದಿದ್ದ ಇವುಗಳನ್ನು ತಂದು 
ಇಲ್ಲ ಇಡಲಾಗಿದೆ. ದೇವಾಲಯಕ್ಕೆ ಮುಖದ್ದಾರ ಮಂಟಪವಿದ್ದು ಇದು ವಿಜಯನಗರ ಅರಸರ 
ಕಾಲದಲ್ಲ ಕಟ್ಟಲಾಗಿದೆ. ಇದನ್ನು ಒರಟು ಗ್ರಾನೈಟ್‌ ಶಿಲಕೆಯಿಂದ ಕಟ್ಟಲಾಗಿದ್ದು ಸುಮಾರು ಆರು 
ಅಡಿ ಎತ್ತರದ ಒಳಜಗತಿಯನ್ನು ಹೊಂದಿದೆ. ಇಅಯ ಕಂಬಗಳ ಮೇಲೆ ವಿವಿಧ ಮಾದರಿಯ 
ವಾಸ್ಸುಶಿಲ್ಪಗಳವೆ. ಮೇಲ್ಯಭಾಗದ ಚಿಪ್ಪಡಿಯಲ್ಲ ಹುಅಯು ಹಸುವನ್ನು ಕೊಂದಿರುವುದು ಹಾಗೂ 
ಸೂರ್ಯ ಮತ್ತು ಅದರ ಪಕ್ಗ್ಕದಲ್ಲ ಸರ್ಪವನ್ನು ಕೆತ್ತಲಾಗಿದೆ. ಬಹುಶಃ ಇದು 
ಸೂರ್ಯರಗ್ರಹಣವನ್ನು ತೋರಿಸುವ  ಶಿಲ್ಪವಾಗಿದೆ. ಏಕೆಂದರೆ ಪ್ರಾಚೀನ ಕಾಲದಲ್ಲ 
ಸೂರ್ಯಗ್ರಹಣ ಮತ್ತು ಚಂದಗ್ರಹಣದ ಪರಿಕಲ್ಲನೆಯು ಸೂರ್ಯ ಚಂದ್ರರನ್ನು ಹಾವು 
ನುಂಗುತ್ತದೆ ಎಂದು ನಂಬಲಾಗಿತ್ತು. ದೇವಾಲಯದ ಮಧ್ಯದಲ್ಲ ಸುಮಾರು ಐದು ಅಡಿ 
ಎತ್ತರದ ಶೈವ ದ್ವಾರಪಾಲಕರ ಜಡಿಪಿಲ್ಲಗಳವೆ. 


ಚಂದ್ರಮೌಳೇಶ್ವರ ದೇವಾಲಯ 


ಈೇ ದೇವಾಲಯವು ಸದಾಶಿವ ದೇವಾಲಯದ ಆಗ್ಗೇಯ ದಿಕ್ಷನಲ್ಲ ಹಳೆಯ ಪುಷ್ಣರಣಿ 
(ಕೊಳ) ದಡದಲ್ರೂದೆ. ಇದು ಪೂರ್ವಾಭಿಮುಬವಾಗಿದ್ದು ದೇವಾಲಯದ ಕೆಲವು ಭಾಗಗಳು 
ಶಿಥಿಲವಾಗಿದೆ. ಇದು ದ್ರಿಕೂಟಚಲ ದೇವಾಲಯವಾಗಿದೆ. (ಚಿತ್ರ ಸಂಖ್ಯೆ-33) ಇದನ್ನು 
ಸಂಪೂರ್ಣವಾಗಿ ಸೋಪುಗಲ್ಲIನಿಂದ ಕಟ್ಟಲಾಗಿದೆ. ಇದರ ಮೂಲ ಇತ್ಲಿಯು ಶಿಥಿಲವಾಗಿದ್ದು 
ಇತ್ತೀಚೆಗೆ ಇಲ್ಲಗೆ ಮತ್ತು ಗಾರೆಯಿಂದ ಕಟ್ಟಲಾಗಿದೆ. ಅದು ಸಹ ಶಿಥಿಲವಾಗಿದೆ. 
ಗರ್ಭಗುಡಿಯಲ್ಲ ಎರಡು ಅಡಿ ಪೀಠದ ಮೇಲೆ ಅರ್ಧ ಅಡಿ ಎತ್ತರದ ಶಿವಅಂಗವಿದೆ. ಇದಕೆ 
ಹೊಂದಿಕೊಂಡಂತೆ ತೆರೆದ ಸುಕನಾಸಿಯುದೆ. ಇಲ್ಲ ಸುಮಾರು ಮೂರು ಅಡಿ ಎತ್ತರದ ಗಣಪತಿ, 
ಎರಡು ಅಡಿ ಎತ್ತರದ ಭೈರವ ಶಿಲ್ಪವಿದೆ. ನವರಂಗದ ಮೇಲ್ಧಾಗದಲ್ಲ ಎರಡು ಅಡಿ ಎತ್ತರದ 
ನಂದಿ ಶಿಲ್ಪವಿದೆ. ನವರಂಗದಲ್ಲ 5.5 ಅಡಿ ಎತ್ತರದ ಹನ್ನೆರಡು ಸ್ವತಂತ್ರ್ಯ ಕಂಬಗಳವೆ. ಇದು 


147 


ಒಟ್ಟು 2೦ ಅಂಕಣವಿದ್ದು ಪ್ರತಿಯೊಂದು ಅಂಕಣವು ಒಂದೇ ಅಳತೆಯನ್ನು ಹೊಂದಿದೆ. ಇವು 
ಸುಮಾರು ಐದು ಅಡಿ ಉದ್ದ ಐದು ಅಡಿ ಅಗಲವನ್ನು ಹೊಂದಿದೆ. ದಕ್ಷಿಣ ಭಾಗದಲ್ಲ ಒಂದು 
ಗರ್ಭಗುಡಿಯುದ್ದು ಇದರಲ್ಲ ಯಾವುದೇ ಶಿಲ್ಪವಿರುವುದಿಲ್ಲ. ಇದಕ್ಕೆ ಹೊಂದಿಕೊಂಡಂತೆ 
ಗರ್ಭಗುಡಿಯಷ್ಟೇ ಅಳತೆಯ ಸುಕನಾಸಿಲಯುದೆ. ನವರಂಗದ ಮಧ್ಯದ ಅಂಕಣದ ಸುತ್ತ ಒಟ್ಟು ೨ 
ಅಂಕಣದ ಭುವನೇಶ್ವರಿಗಳಲ್ಲ ಪದ್ಮದ ಕೆತ್ತನೆಯನ್ನು ಕಡೆಯಲಾಗಿದೆ. ಎಲ್ಲಾ 
ಭುವನೇಶ್ವರಿಗಳಲ್ಲಯೂ ಸಾಮಾನ್ಯವಾಗಿ ಒಂದೇ ತೆರನಾದ ಪದ್ಯದ ಅಲಂಕರಣವನ್ನು 
ಹೊಂದಿದೆ. ನವರಂಗದ ಉತ್ತರ ಭಾಗದ ಸುಮಾರು ಮೂರು ಅಂಕಣದಷ್ಟು ಛಾವಣಿಯು 
ಕುಸಿದಿದೆ. ವಾಯುವ್ಯ ಭಾಗದಲ್ಲ ಸುಮಾರು 3 ಅಡಿ ಎತ್ತರದ ಶಿವಅಂಗವಿದೆ. ಇದರ ಪಕ್ಷದಲ್ಲ 
ಹೆಚ್ಟನ ಅಲಂಕರಣವಿಲ್ಲದೆ ಒಂದು ಅಡಿ ಎತ್ತರದ ನಂದಿ ಶಿಲ್ಪವಿದೆ. ದೇವಾಲಯದ ಎರಡು 
ಗರ್ಭಗುಡಿ ಹಾಗೂ ಸುಕನಾಪಿಗಳ ದ್ಲಾರಬಂಧಗಳಕಲ್ಲ ಯಾವುದೇ ರೀತಿಯ ಅಲಂಕರಣವಿಲ್ಲದೆ 
ಸಾಮಾನ್ಯ ಲಕ್ಷಣವನ್ನು ಹೊಂದಿದೆ. ಇಲ್ಲ ಯಾವುದೇ ರೀತಿಯ ಶಿಲ್ಪಗಳು ಇಲ್ಲದಿದ್ದರೂ ವಾಸ್ತು 
ರಚನೆಯು ಮಾತ್ರ ಚೆನ್ನಾಗಿದೆ. ಈ ದೇವಾಲಯವನ್ನು ಯಾವ ಕಾಲದಲ್ಲ ನಿರ್ಮಿಸಿದ್ದು 
ಎಂಬುದನ್ನು ತಿಆಯಲು ಇದಕ್ಕೆ ಸಂಬಂಧಿಸಿದ್ದ ಶಾಸನಗಳಲ್ಲ ಆದರೆ ಇದರ ವಾಸ್ಸು 
ಲಕ್ಷಣವನ್ನು ಅವಲೋಕಿಸಿದಾಗ ಇದು ಪ್ರಾಯಶಃ ಪೂರ್ವ ಹೋೊಯ್ದಕರ ಕಾಲದಲ್ಲ 
ನಿರ್ಮಾಣವಾಗಿರಬಹುದು. ದೇವಾಲಯವು ಎತ್ತರದಲ್ಲ ಕುಳ್ಳಾಗಿದ್ದು ಹಾಗೂ ನವರಂಗದಲ್ಲರುವ 
ಕಂಬಗಳು ಕೆಳಭಾಗ ಚೌಕಾಕಾರವಾಗಿದ್ದು ಮೇಲ್ಭಾಗವು ದುಂಡಾಗಿದೆ. ಯಾವುದೇ ಲಕ್ಷಣಗಳಅಲ್ಲ 
ಈ ಎರಡು ವಾಸ್ತು ಲಕ್ಷಣಗಳನ್ನು ಗಂಗರ ಕಾಲದ ವಾಸ್ತು ಶೈಅಲಯ ಹೋಲಕೆ 
ಕಂಡುಬಂದರೂ ದೇವಾಲಯದ ನಿರ್ಮಾಣಕ್ಕೆ ಬಳಸಿರುವ ಮಧ್ಯಮ ಸೋಪುಗಲ್ದು 
ಆದದರಿಂದ ಇದು ಪೂರ್ವ ಹೊಯ್ದಕ ಕಾಲದಲ್ಲ ನಿರ್ಮಿಸಿರಬಹುದು. ಈ ರೀತಿಯ 
ಕಂಬಗಳು ಹೋೊಯ್ದಕರ ಕಾಲದಲ್ಲ ನಿರ್ಮಿತವಾದ ಕೆಲವೊಂದು ದೇವಾಲಯಗಳನ್ನು 
ಉದಾಹರಣಿ ಸಹಿತ ನೀಡಬಹುದು. ಬಹುಶಃ ಇಲ್ಲ ಆಡಳತ ನಡೆಸುತ್ತಿದ್ದ ಹೋೊಯ್ದಳರು ಪೂರ್ವ 
ಭಾಗದಲ್ಲ ಅಂದರೆ ಲಕ್ಷಿನರಸಿಂಹ ಮತ್ತು ಸದಾಶಿವ ದೇವಾಲಯವನ್ನು ನಿರ್ಮಿಸುವುದಕ್ಲೂ 
ಮುಂಚಿತವಾಗಿಯೇ ನಿರ್ಮಿಸಲಾಗಿದೆ ಎಂದು ಹೇಕಬಹುದನ್ನು 


ಚನ್ನಕೇಶವ ದೇವಾಲಯ- ಆನೆಕೆರೆ 


ಚನ್ನರಾಯಪಟ್ಟಣದಿಂದ ಸುಮಾರು ಮೂರು ಕಿಲೋ ಮೀಟರ್‌ ದೂರದಲ್ಲ ಹಾಸನಕ್ಷೆ 
ಹೋಗುವ ಮಾರ್ಗದ ಕಡೆಗೆ ಅನೆಕೆರೆ ಇದೆ. ಅನೆಕೆರೆ ಅಥವಾ ಅನೆಗಳ ಕೆರೆ ಮತ್ತು 
ಶಾಸನಗಕಲ ಕೇಶವಪುರ ಎಂದು ಕರೆಯಲಾಗಿದೆ. ಈ ಗ್ರಾಮದ ಮಧ್ಯದಲ್ಲ ಎತ್ತರವಾದ 


148 


ದಿಣ್ಣೆಯ ಮೇಲೆ ಕೇಶವ ದೇವಾಲಯವಿದೆ. (ಚಿತ್ರ ಸಂಖ್ಯೆ-34) ಈ ದೇವಾಲಯವು 
ಪೂರ್ವಾಭಿಮುಖವಾಗಿ ನಿರ್ಮಿಸಲ್ಪಟ್ಟದೆ. ಕೇಶವ ದೇವಾಲಯಕ್ಕೆ ಆ ಕಾಲದಲ್ಲಯೇ ನಿರ್ಮಿಸಿದ 
ಪ್ರಾಕಾರ ಗೋಡೆಯುದ್ದು ಸುತ್ತಲೂ ಒಳಕಭಾಗದಲ್ಲ ಮಂಟಪವನ್ನು ಹೊಂದಿಕೊಂಡಂತೆ 
ಪೂರ್ವಾ ಭಮುಬವಾಗಿ ದ್ದಾರ ಮಂಟಪವು ಹೊರಚಾಚಿಕೊಂಡಿದೆ. (ಚಿತ್ರ 35, 36) ಈ 
ದೇವಾಲಯವು ಕ್ರಿ.ಶ. 1೨1ರಲ ನಿರ್ಮಣವಾಗಿರಬಹುದೆಂದು ಹೇಕಲಾಗಿದೆ. ಏಕೆಂದರೆ ಆ 
ಕಾಲದ ಶಾಸನ ಒಂದರಲ್ಲ ಇಲ್ಲನ ಭೈರಪ್ಲನಾಯಕ ಎಂಬುವವನು ಹಲವಾರು ದೇವಾಲಯಕ್ಷೆ 
ಸಂಬಂಧಿಸಿದ ಜೀರ್ಣೋದ್ದಾರ ಕಾರ್ಯವನ್ನು ಮಾಡಿಸಿದನೆಂದು ತಿಆದುಬರುತ್ತದೆ. 
ಆದುದರಿಂದಲೇ ದೇವಾಲಯವು ಕ್ರಿ.ಶ. 1191ರ ಮೊದಲೇ ನಿರ್ಮಾಣವಾದಂತೆ ತಿಆದುಬರುತ್ತದೆ. 
 ನೆಕೆರೆಯ ಕೇಶವ ದೇವಾಲಯವು ಚನ್ನರಾಯಪಟ್ಟದ ಕೇಶವ ದೇವಾಲಯದಂತೆಯೇ 
ಒಂದು ಸರಳವಾದ ಹಾಗೂ ನಿರಾಡಂಬರವಾದ ದೇವಾಲಯವಾಗಿದೆ. ತಳವಿನ್ಯಾಸದಲ್ಲ 
ಗರ್ಭಗೃಹ, ಸುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲ 
ಚನ್ನಕೇಶವ ಶಿಲ್ಪವಿದೆ. ಮೇಲ್ಭಾಗದಲ್ಲ ಸುಂದರವಾದ ಭುವನೇಶ್ವರಿ ಇದೆ. ಇದರ 


ಲಲಾಟಜಂಬದಲ್ಲಿ ಪದ್ಮಾಸನದಲ್ಲ ಕುಳಅತಿರುವ ಕೇಶವನ ಉಬ್ಬುಪಿಲ್ಪವಿದೆ. 


ಸುಕನಾಸ ಅಂಕಣದಲ್ಪ್ಲ ಯಾವುದೇ ಶಿಲ್ಲವಾಗಅ ಕಂಡು ಬರುವುದಿಲ್ಲ. ಗರ್ಭಗೃಹದ 
ಮಾದರಿಯಲ್ಪ್ಲಯೇ ಸುಕನಾಸಿಯ ಮೇಲ್ಭಾಗದಲ್ಲ ಭುವನೇಶ್ವರಿಯನ್ನು ಸುಂದರವಾಗಿ 
ಕಡೆಯಲಾಗಿದೆ. ಸುಕನಾಸಿಯ ದ್ವಾರದ ಇಕ್ಕೆಲಗಕಲ್ರ ದ್ವಾರಪಾಲಕರ ಶಿಲ್ಪ್ಲಗಳವೆ. ನವರಂಗದ 
ಭಾಗದಲ್ಲ ಮಧ್ಯದಲ್ಲ ನಾಲ್ದು ಹೊಯ್ಸಳರ ಶೈೈೇಅಯ ಕಂಬಗಳವೆ. (ಚಿತ್ರ ಸಂಖ್ಯೆ 37, 38) 
ಗೋಡೆಯ ಸುತ್ತಲೂ ಸುಮಾರು 12 ಗೋಡೆ ಕಂಬಗಳವೆ. ಮುಂಭಾಗದಲ್ಲ 
ಮುಖಮಂಟಪವಿದ್ದು ಮುಖಮಂಟಪಕ್ಕೆ ಪ್ರವೇಶದ್ಧಾರವನ್ನು ಸೇರಿಸಲಾಗಿರುತ್ತದೆ. ಇಲ್ಲಯೂ 
ಸಹ ಎರಡು ಕಂಬಗಳವೆ. ಏರು ವಿನ್ಯಾಸದಲ್ಲಿ ಅಧಿಷ್ಲಾನ. ಅಧಿಷ್ಲಾನದಲ್ಲ ಉಪಾನ, ಕುಮುದ, 
ಚಾಚು ಕುಮುದ, ದಂಥಪಕ್ತಿ ಹಾಗೂ ಜಗತಿಗಳನ್ನು ಹೊಂದಿದ್ದು ಭತ್ತಿಯು ನಿರಾಡಂ೦ಬರವಾದ 
ಹಾಗೂ ತೆಳು ಕಳಶಗಳನ್ನು ಹೊಂದಿದೆ. ದೇವಾಲಯದ ಹೊರ ಮೂಲೆಗಳ ಮಾತ್ರ ತುಸು 
ದಪ್ಪವೆನಿಸಿದ ಆಕರ್ಷಕ ಕಂಬಗಳನ್ನು ಹೊಂದಿದೆ. ಭತ್ತಿಯ ಮೇಲ್ಲಾಗದಲ್ಲ ಕಪೋತವಿದ್ದು 
ಗರ್ಭಗೃಹದ ಮೇಲ್ಯಾಗಕ್ಷೆ ತಿಕಾಲ ನಿರಾಡಂಬರ ದ್ರಾವಿಡ ಮಾದರಿಯ ಅಮೃತ ಕಳಸದ 
ಪಿಖರವಿಪೆ. ಅಮ್ಯೃತಕಳಸ ಹೆಚ್ಚು ಪಮುಖವಾದದ್ದು ಆಗಿದೆ. ಪಿಬರದ ಮೊದಲನೆಯ ಭಾಗಕ್ಕೆ 
ಅನುಗುಣವಾಗಿಯೇ ಅತಿಯ ಹಾಗೂ ಮುಖಮಂಟಪದವರೆಗೂ ಹಾರದ ನಿರ್ಮಿತಿ ಇದೆ. 
ಇನ್ನೂ ಸುಕನಾಪಿಯ ಎರಡನೆಯ ಭಾಗಕ್ಕೆ ಸೀಮಿತವಾಗಿದ್ದು ಹೊರ ಚಾಚಿದ ಶಾಲ 
ಮಾದರಿಯ ವಿನ್ಯಾಸವನ್ನು ಹೊಂದಿದೆ. ಶಿಖರದ ತಲಗಳಲ ಪಂಥ ಪಂಕ್ತಿಗಳು ಇಲ 


149 


ಬಂದಿರುವುದು ವಿಶೇಷವೆನಿಸುತ್ತದೆ. ಆದರೆ ಯಾವುದೇ ತರಹದ ಅಲಂಕಾರಿಕ ಕೆತನೆಗಳು 
ಇಲ್ಲದೆ ಇರುವುದು ವಿಶೇಷವೆನೆನ್ನಬಹುದು. ಈ ದೇವಾಲಯದ ಸುತ್ತಲೂ ಪ್ರಾಕಾರ 
ಗೋಡೆಯುದ್ದು ಇದಕ್ಕೆ ಮಂಟಪವನ್ನು ಸಹ ಸೇರಿಸಲಾಗಿದೆ. 


ಪ್ರಾಕಾರಕ್ಕೆ ಪಶ್ತಿಮ ದಿಕ್ಕಿನಲ್ಲ 10 ಕಂಬಗಳವೆ. ಉತ್ತರ ದಿಕ್ಕಿಗೆ 1೦ ಕಂಬಗಳವೆ ಹಾಗೂ 


Ky 


ದಕ್ಷಿಣ ದಿಕ್ಕಿಗೆ 1 ಕಂಬಗಳೀವೆ ಪ್ರಾಕಾರಕ್ಕೆ ಹೊಂದಿಕೊಂಡಂತೆ ಮತ್ತೊಂದು ಮಂಟಪವನ್ನು 
ಸಹ ಸೇರಿಸಲಾಗಿದೆ. ಒಟ್ದಾರೆ ಆನೆಕೆರೆಯ ಈ ದೇವಾಲಯವನ್ನು ನೋಡಿದರೆ ಇದು ಕೂಡ 
ಸುಮಾರು ಕ್ರಿ.ಶ. 180೦ರ ಆಸುಪಾಸಿನಲ್ಲಯೇ ನಿರ್ಮಾಣವಾಗಿದ್ದು 11೨1ರಲ್ಲ ಕೆಲವು 
ಜೀರ್ಣೋದ್ಧಾರ ಕೆಲಸಗಳು ನಡೆದಿರಬಹುದೆಂದು ಹೇಳಬಹುದಾಗಿದೆ. ಇದಕ್ಷೆ ಪೂರಕವಾಗಿ 
ಚನ್ನರಾಯಪಟ್ಟಣದ ಕೇಶವ ದೇವಾಲಯವನ್ನು ತೆಗೆದುಕೊಳ್ಳಬಹುದು. ಈ ದೇವಾಲಯದ 
ಗರ್ಭಗೃಹದಲ್ಪದ್ದ ಕೇಶವನ ಮೂಲಶಿಲ್ಪ ಈಗ ಉಳದಕೊಂಡು ಬಂದಿಲ್ಲ. ಆದರೆ ಅದರ 
ಸ್ಥಾನದಲ್ಲ ಕಳೆದ ಶತಮಾನದ ಕೊನೆಯ ದಶಕದಲ್ಪ ನಿರ್ಮಾಣಮಾಡಿದ ಜನಾರ್ಧನನ್ನು ಇಲ್ಲ 


ಪತಿಷ್ಲಾಪಿಸಲಾಗಿದೆ. 
ಚೆನ್ನರಾಯಪಟ್ಟಣ ನಗರದ ಚೆನ್ನಕೇಶವ ಮತ್ತು ಶಾಂತಲೇಶ್ವರ ದೇವಾಲಯಗಳು 


ಚೆನ್ನರಾಯಪಟ್ಟಣ ಪಟ್ಟಣದ ನವರಂಗ ಮಧ್ಯಭಾಗದಲ್ಲರುವ ಚೆನ್ನಕೇಶವ 
ದೇವಾಲಯ ಮತ್ತು ಶಾಂತಲೇಶ್ವರ ದೇವಾಲಯಗಳು ಕ್ರಿ.ಶ.132೭ ರಲ್ಲ ನಿರ್ಮಾಣವಾಗಿದೆ. 
ಇವುಗಳಲ ಚೆನ್ನಕೇಶವ ದೇವಾಲಯವು) ವಿಶಾಲವಾದ ದೇವಾಲಯವಾಗಿದ್ದು ಅತ್ಯಂತ ಸುರಳ 
ವಾಸ್ಸು ವಿನ್ಯಾಸವನ್ನು ಹೊಂದಿದೆ. ದೇವಾಲಯವು ಪೂರ್ವಾ ಭಮುಬವಾಗಿದೆ. ಸರಕ ದಂಥಪಕ್ಷಿ 
ಇರುವ ಅಧಿಷ್ಠಾನದ ಮೇಲೆ ನಿರ್ಮಾಣವಾಗಿದೆ. ಇದೊಂದು ದ್ಧಾವಿಡ ಮಾದರಿಯ ಏಕಕೂಟ 
ಅಮ್ಯತಕಳಶ ಮಾದರಿಯ ದೇವಾಲಯವಾಗಿದೆ. (ಚಿತ್ರ ಸಂಖ್ಯೆ 3೨) ತಳವಿನ್ಯಾಸದಲ್ಲ 
ಚತುರಸವಾದ ವಿನ್ಯಾಸವನ್ನು ಹೊಂದಿದ್ದು, ಹಲವಾರು ಹೊಸ ಮತ್ತು ಒಳಚಾಚುಗಆ೦ದ 
ಕೂಡಿದೆ. ಈ: ದೇವಾಲಯವು ಗರ್ಭಗೃಹ. ಸುಕನಾಸಿ, ನವರಂಗ ಮತ್ತು ಮುಖಮಂಟಪವನ್ನು 
ಹೊಂದಿದ್ದು ಮುಖಮಂಟಪದ ಭಾಗಕ್ಕೆ ನಂತರದಲ್ಲ ಹಲವಾರು ಜೋಡಣೆಗಳನ್ನು 
ಸೇರಿಸಲಾಗಿದೆ. ಏರುವಿನ್ಯಾಸದಲ್ಲ ಉಪಾನ, ಕಪೋತ, ಕುಮುದ, ಪತಿ, ದಂಥಪಂಕ್ಷಿ, 
ಜಗತಿಗಳನ್ನು ಹೊಂದಿದೆ. ಭತ್ತಿಯಲ್ಲ ಯಾವುದೇ ತರಹದ ಶಿಲ್ಪಗಳು ಅಥವಾ ಕೋಷ್ಠ ಪಂಜರ 
ವಿನ್ಯಾಸಗಳಾಗಲಅ ಕಂಡುಬರುವುದಿಲ್ಲ. ಅತ್ತಿಯ ಹೊರಚಾಚುಗಳಗೆ ಅನುಗುಣವಾಗಿ ನೀಕವಾದ 
ಕಂಬಗಳು ಕಂಡುಬರುತ್ತವೆ. ದೇವಾಲಯದ ಒಳಚಾಚುವಿನ ಭಾಗದಲ್ರ ಮಾತ್ರ ದಪ್ಪವಾಗಿರುವ 
ಅಲಂಕಾರಿಕ ಕಂಬಗಳು ಕೆತ್ತಲ್ಪಲ್ಪದೆ. ದೇವಾಲಯದ ಶಿಖರ ಮತ್ತು ಸುಕನಾಸಿಯೂ ಅತ್ಯ೦ತ 


150 


ಸರಕ ನಿರಾಡಂಬರ ಕೆತ್ತನೆಗಳಂದ ಕೂಡಿದ್ದು, ಸ್ಲೂಪಿಯ ಮೇಲೆ ಅಮೃತ ಕಳಶ ಜೋಡಣೆ 
ಕಂಡುಬರುತ್ತದೆ. ದೇವಾಲಯದ ಒಳಭಾಗದಲ್ಲ ವಿಶೇಷವಾಗಿ ನವರಂಗದಲ್ಲ ನಾಲ್ದು ಸುಂದರ 
ಕಂಬಗಳವೆ. ಇವು ಸಹ ಲೇತ್‌ ಯಂತ್ರದ ತಯಾರಿಸಿದ ಕಂಬಗಳಕೇ ಆಗಿದ್ದು ಕಂಬವು 
ಕಂಠದಲ್ಲ ಕುಂಭ ಮಾದರಿಯ ಬಾಹ್ಯವಿನ್ಯಾಸವನ್ನು ಹೊಂದಿದೆ. ಕುಷನ್‌ ಬೋದಿಗೆ, ಪಾಲಗ್ಯೆ 
ಅಭ್ಯಾಕಸ್‌ ಹಾಗೂ ಮೇಲ್ಭಾಗದಲ್ಲ ಅಲಂಕೃತ ಉಪಬೋದಿಗೆ ಕಂಬದ ಅಂದವನ್ನು ಮತ್ತಷ್ಟು 
ಹೆಚ್ಚಿಸುತ್ತದೆ. ನವರಂಗದ &೩ಒಳಗೋಡೆಗಳು ಸಾಕಷ್ಟು ಜೀಣ್ಣೋದ್ದಾರವಾಗಿದ್ದು, 
ಸುಣ್ಣಬಣ್ಣಗಳ೦ದ ಕೂಡಿದೆ. ಹೀಗಾಗಿ ಅವುಗಳ ಮೂಲರಚನೆಯ ಸ್ಪಷ್ಟತೆ ಇಲ್ಲ ಅಸಾಧ್ಯ. ಆದರೆ 
ಸುಕನಾಸಿಯ ದ್ಲಾರಬಂಧದ ಇಕ್ಷೆಲಗಳಲ್ಲ ವೈಷ್ಣವ ದ್ಹಾರಪಾಲಕರಾದ ಜಯ-ವಿಜಯ 
ಶಿಲ್ಪ್ಲಗಳರುವುದು ಕಂಡುಬರುತ್ತದೆ. ದೇವಾಲಯದ ನವರಂಗದ ಭುವನೇಶ್ವರಿಗಳು ಸಾಧಾರಣ 
ಅಲಂಕರಣಗಳನ್ನು ಹೊಂದಿದೆ. ಭುವನೇಶ್ವರಿಗಳಲ್ಲ ಪಿಬರ ಮಾದರಿ ಇದ್ದು ಇವುಗಳಗೆ 
ಪೂರಕವಾಗಿ ಅರಳದ ಕಮಲದ ಮಾದರಿ ಆಕೃತಿಗಳು ನಿರ್ಮಾಣವಾಗಿವೆ. ಮಧ್ಯದಲ್ಲ 
ಕೆಳಮುಖವಾಗಿ ಇಳಬದ್ದ ಕಮಲದ ಮೊಗ್ಗು ನೋಡಲು ಶಂಬಖಾಕೃತಿಯ ಜ್ಞಾಪಕವನ್ನು 
ತರುತ್ತದೆ. ಮುಖಮಂಟಪ ಮೂಲತಃ ಎರಡು ಕಂಬಗಳನ್ನು ಹೊಂದಿದ್ದು, ನಂತರದಲ್ಲ ಹೊಸ 
ಜೋಡಣಿಗಳಾಗಿವೆ. ಮುಖಮಂಟಪ ಕಂಬಗಳು ಸಹ ನವರಂಗದಲ್ಲನ ಕಂಬಗಳಂತೆಯೇ 
ಆಕರ್ಷಕವಾಗಿದ್ದು. ಇಲ ಕಂಬದ ದಿಂಡಿನಲ್ಲ ಘಂಬಾಕ್ಕತಿ ಹಾಗೂ ಕುಂಭಾಕೃತಿಗಳನ್ನು 
ಗಮನಿಸಬಹುದು. ಕುಷನ್‌ ಬೋದಿಗೆಯು ಇಲ್ಲ ಇಲ್ಲ. ಬದಲಾಗಿ ಅದನ್ನು ಕುಂಭಾಕೃತಿಗೆ 
ಸೇರಿಸಲಾಗಿದೆ. ಪಾಲಗ್ಯೆ ಅಬಾಕಸ್‌ ಕೂಡ ತುಸು ಚಿಕ್ಕದಾಗಿಯೇ ಇದೆ. ಇನ್ನೂ ದ್ಹಾರಬಂಧವು 
ಅತ್ಯಂತ ಸರಳ ರೀತಿಯದಾಗಿದ್ದು ಲಲಾಟಜಂಬದಲ್ಲ ಗಜಲಕ್ಷಿ | ಹಾಗೂ ಲಲಾಟಪಣ್ಣಕೆಯ 
ಮೇಲೆ ಪ೦ಚವಿಮಾನಗಳ ಕೆತ್ತನೆಯು ಕಂಡುಬರುತ್ತದೆ. ಈ ದೇವಾಲಯಕ್ಷೆ ಆ ಕಾಲದಲ್ಲಯೇ 
ನಿರ್ಮಿಸಿದ ಪ್ರಕಾರ ಇಂದು ಅದು ಸಹಜ ಜೀಣೋದ್ದಾರವಾಗಿ ಇತ್ತೀಚಿಗೆ ಹೊಸದಾದ 
ಗೋಡೆಗಳನ್ನು ಹಾಗೂ ಮುಖದ್ಧಾರವನ್ನು ಸೇರಿಸಲಾಗಿದೆ. 


ಚೆನ್ನರಾಯಪಟ್ಟಣದ ಕೆರೆಯ ಹತ್ತಿರದಲ್ಲಯೇ ಇರುವ ಶಾಂತೇಶ್ವರ ದೇವಾಲಯ ಆ 
ಕಾಲದಲ್ಲ ಪ್ರಾಯಶಃ ಅತ್ಯಂತ ಪ್ರಮುಖವಾದ ದೇವಾಲಯವಾಗಿತ್ತೆಂದು ತೋರುತ್ತದೆ. 
ವಿನ್ಯಾಸದಲ್ಲ ತುಂಬಾ ಚಿಕ್ಕದಾದ ದೇವಾಲಯವಾಗಿದ್ದು. ಈಗ ಇದರ ಹೊರ ಭಾಗವನ್ನು 
ಸಂಪೂರ್ಣವಾಗಿ ಸಿಮೆಂಟು ಗಾರೆಯಿಂದ ಹೊಸದಾಗಿ ಪುನರ್‌ ನಿರ್ಮಾಣ ಮಾಡಿದ್ದಾರೆ. 
ಹೀಗಾಗಿ ದೇವಾಲಯದ ಬಾಹ್ಯ ವಿನ್ಯಾಸ ಸಂಪೂರ್ಣವಾಗಿ ಅಸ್ಪಷ್ಟವಾಗಿದೆ. ದೇವಾಲಯದ 
ಒಕಭಾಗದಲ್ಲ ಗರ್ಭಗೃಹದಲ್ಲ ಪಶಿವಅಂಗ ಚಿಕ್ಕದಾದ ಸುಕನಾಸಿ, ಸುಕನಾನಸಿಗೆ 
ಹೊಂದಿಕೊಂಡಂತೆ ಕಿರಿದಾದ ನವರಂಗ ಮತ್ತು ನವರಂಗದಲ್ರ ಕಂಡುಬರುವ ಕಿರಿದಾದ ನಾಲ್ದು 


151 


ಕಂಬಗಳು ಇವೆ. ಸುಕನಾಸಿಯು ಜಾಲಂದ್ರಗಳನ್ನು ಹೊಂದಿದ್ದು, ಲಲಾಟಪಟ್ಟಕೆ ಸರಳವಾಗಿದ್ದು 
ಮೇಲ್ಭಾಗದಲ್ಲ ಸಣ್ಣಸಣ್ಣ ಶಿಖರಗಳ ಉಬ್ಬುಕೆತ್ತನೆಗಳವೆ. ನವರಂಗದಲ್ಲರುವ ನಾಲು ಕಂಬಗಳ 
ಮಧ್ಯದಲ್ಲರುವ ಭುವನೇಶ್ವರಿಯೂ ಚೌಕಾಕರವನ್ನು ಹೊಂದಿದ್ದು, ಮಧ್ಯದಲ್ಲ ನಾಭಶ್ವರದ 
ಹೂವನ್ನು ಕಡೆಯಲಾಗಿದೆ. ದೇವಾಲಯದ ಮುಂಭಾಗ ಈಗ ಸಂಪೂರ್ಣವಾಗಿ 
ಬದಲಾವಣೆಯನ್ನು ಹೊಂದಿದೆ. ಅದರ ವಾಸ್ತು ಕಲ್ಲನೆಯೂ ಕೂಡ ಅಸ್ಪಷ್ಟವಾಗಿದೆ. 


ಮಲೇಶರ ದೇವಾಲಯ-ಕಬಳ 
ಇ ವ ಐಳಅ 


ಚನ್ನರಾಯಪಟ್ಟಣ ತಾಲ್ಲೂಕು ಕಬ್ಗಳ್ಟ್ಳಯಲ್ಲ ಊರಿನಿಂದ ಹೊರಗೆ ಕ್ರಿ.ಪ.1186ರ ಒಂದು 
ಶಾಸನವಿದೆ. ಈ ಶಾಸನದಲ್ಲ ಮಲ್ಲೇಶ್ವರ ದೇವಾಲಯಕ್ಷೆ ಪೂರಕವಾಗಿ ದಾನ ಧರ್ಮ 
ನೀಡಿರುವ ವಿಚಾರ ತಿಆದುಬರುತ್ತದೆ.'' ಅಲ್ಲದೆ ಕ್ರಿ.ಶ.15೨8 ರ ಮತ್ತೊಂದು ಶಾಸನವಿದೆ. ಇದು 
ಸಹ ದೇವರಿಗೆ ಸೇರಿದ ವಿಚಾರ ತಿಆಸುವ ಶಾಸನವಾಗಿದೆ. ಈ ಊರಿನಿಂದ ಹೊರಗೆ ಒಂದು 
ಏರಿಯ ಕೆಳಗೆ ದುಃ್ಥಿತಿಯಾಗಿರುವ ಮಲ್ಲೇಶ್ವರ ದೇವಾಲಯವಿದೆ. ಈಗ ಇದರ ವಾಸ್ತು 
ಯಾವುದು ಉಳದುಕೊಂಡು ಬಂದಿಲ್ಲ. ಇದು ಗರ್ಭಗೃಹ ಮತ್ತು ಶುಕನಾಸವನ್ನು ಮಾತ್ರ 
ಹೊಂದಿದೆ. ಇದೊಂದು ಶೈವ ದೇವಾಲಯವಾಗಿದೆ. 


ನಾಗೇಶ್ವರ ದೇವಾಲಯ-ಬಾಗೂರು 


ಚನ್ನರಾಯಪಟ್ಟಣದ ಪ್ರದೇಶದಲ್ಲನ ಬಾಗೂರು ಗ್ರಾಮದಲ್ಲ ಊರಿನಿಂದ ಹೊರಗೆ 
ಗ್ರಾಮದ ಕೆರೆಯ ಏರಿಯ ಹಿಂದೆ ನಾಗೇಶ್ವರ ದೇವಾಲಯವಿದೆ. ಇದು ಹೊಯ್ದಕರ ಕಾಲಕೆ 
ಸೇರಿದ್ದು ಒಂದನೇ ನರಸಿಂಹ ಕ್ರ.ಶ.॥42 ರ ಶಾಸನ ಕಂಡು ಬಂದಿದೆ. * ನಾಗೇಶ್ವರ 
ದೇವಾಲಯವು ಪ್ರಾಚೀನ ಕಾಲದ ದೇವಾಲಯವಾಗಿದ್ದು. ತಳವಿನ್ಯಾಸದಲ್ಲ ಗರ್ಭಗೃಹ. 
ಪುಕನಾಸ., ನವರಂಗವನ್ನು ಹೊಂದಿದೆ. ಮೂಲ ಗರ್ಭಗೃಹದಲ್ಪ ಪಶಿವಅಂಗ ಇರಿಸಲಾಗಿದೆ. 
ಶುಕನಾಸಿಯ ಭಾಗದಲ್ಲ ನಂದಿ ಶಿಲ್ಪವಿದೆ. ಪುಕನಾಪಿಯ ಇಕ್ಕೆಲಗಳ ದ್ವಾರದ ನಿಲುವು ಕಂಬಗಳ 
ಪಕ್ಕದಲ್ಲ ಸಣ್ಣ ಸಣ್ಣ ಜಾಲೇಂದ್ರಗಳದ್ದು. ಪಕ್ಕದಲ್ಲಯೇ ಅರೆಕಂಬಗಳನ್ನು ಸೇರಿಸಲಾಗಿರುತ್ತದೆ. 


ಇಲ್ಲರುವ ನಂದಿಯು ಅಲಂಕ್ಯೃತವಾಗಿ ಕೆತ್ತನೆಯನ್ನು ಮಾಡಲಾಗಿರುತ್ತದೆ. 


ನವರಂಗದ ಭಾಗದ ಮಧ್ಯೆದಲ್ಲಿ ನಾಲ್ದು ಕಂಬಗಳವೆ. ಕಂಬಗಳ ಮಧ್ಯದಲ್ಲ 
ಇನ್ನೊಂದು ನಂದಿ ಶಿಲ್ಪವಿದೆ. ನವರಂಗ ಅಂಕಣದ ೨ ಭುವನೇಶ್ವರಿಗಳನ್ನು 
ಕಡೆಯಲಾಗಿರುತ್ತದೆ. 


152 


ದೇವಾಲಯವು) ದಕ್ಷಿಣಾಭಿಮುಬವಾಗಿದೆ. ದೇವಾಲಯದ ಮುಖ್ಯ ಪ್ರವೇಶದ್ಧಾರವು 
ಸರಳವಾಗಿದೆ. ಇದರ ಮುಂದೆ ಒಂದು ಬಅಪೀಠವನ್ನು ಸಹ ಇರಿಸಲಾಗಿರುತ್ತದೆ. ಈ 
ದೇವಾಲಯ ಸಂಪೂರ್ಣವಾಗಿ ದುಃನ್ನಿತಿ ಹೊಂದಿದೆ ಹಾಗೂ ಕೆಲಪೊೋಂದು ಭಾಗಗಳು 
ಇಟ್ಟಿಗೆಯಿಂದ ನಿರ್ಮಿೀತಗೊಂಡಿದೆ. ಕಾರಣವೇನೆಂದರೆ, ಈ ದೇವಾಲಯವು ದುಃ್ಳಿತಿ ಹೊಂದಿದ 
ಕಾರಣ ನಂತರ ಕಾಲದಲ್ಲ ಇಟ್ಟಗೆಯನ್ನು ಬಳಸಿರುವುದು ಕಂಡುಬರುತ್ತದೆ. ದೇವಾಲಯದ 
ಮೇಲೆ ಅಂದರೆ ಗರ್ಭಗುಡಿಗೆ ಸೇರಿದಂತೆ ಇಟ್ಟಿಗೆಯಿಂದ ನಿರ್ಮಿಸಿದ ದ್ರಾವಿಡ ವಿಮಾನವಿದೆ. 
ಇದೊಂದು ಹೊಯ್ದಕರ ಕಾಲದಲ್ಲ ಒಂದು ಪಮುಖ ಶೈವ ದೇವಾಲಯವಾಗಿತ್ತು. 


ದೇವಾಲಯದ ದ್ದಾರದ ಪಕ್ಷದಲ್ಲಯೇ ಒಂದು ಶಾಸನವಿರುವ ಚಪ್ಪುಡಿಯನ್ನು 
ನಿಲ್ಲಸಲಾಗಿದೆ. ಇದು ಸಹ ಶೈವಪರಂಪರೆಯನ್ನು ತಿಆಸುವಂತಹ ಶಾಸನ ಚಪ್ಪಡಿಯಾಗಿದೆ 
ಎನ್ನಬಹುದು. ಈ ಚಪ್ಪಡಿಯಲ್ಲ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಶಾಸನ ಹೊರಡಿಸಿದ್ದು. 
ಶಿವಭಕ್ತ, ಪೂಜೆ ಮಾಡುತ್ತಿರುವುದು ನಂದಿಯುದ್ದು. ಕರುವಿಗೆ ಹಾಲು ಕುಡಿಸುತ್ತಿರುವುದನ್ನು ಸಹ 
ಚಿತ್ರವಲ್ಲ ತೋರಿಸಲಾಗಿದೆ. 


ವೇಣುಗೋಪಾಲ ಸ್ವಾಮಿ ದೇವಾಲಯ-ಬಾಗೂರು 


ಬಾಗೂರು ಗ್ರಾಮದಲ್ಲ ವೇಣುಗೋಪಾಲ ಸ್ತಾಮಿ ದೇವಾಲಯವಿದೆ. ಈ 
ದೇವಾಲಯವು) ಗರ್ಭಗೃಹ. ಪುಕನಾಸ, ತೆರೆದ ಶುಕನಾಸ, ನವರಂಗ, ಮುಖಮಂಟಪವನ್ನು 
ಹೊಂದಿದೆ ಹಾಗೂ ಬಅಪೀಠ ಗರುಡಗಂಬ ಅಲ್ಲದೆ ದ್ಹಾರ ಮಂಟಪವನ್ನು ಒಳಗೊಂಡಿದೆ. 
ಮೂಲಗರ್ಭಗುಡಿಯಲ್ಲ ಏಳುತಲೆಯ ಸರ್ಪವುಜ್ಳ ವೇಣುಗೋಪಾಲನ ಶಿಲ್ಪವಿದೆ. ಇದು ನತ್ತ£ನ 
ಭಂಗಿಯಲ್ಪದ್ದ ಶುಕನಾಸಿಯ ಲಲಾಟಜಬಂಬದಲ್ಲ ಗಜಲಕ್ಷಿ «ಯ ಉಬ್ಬು ಶಿಲ್ಪವಿದೆ. ನವರಂಗದ 
ಒಟ್ಟು ಆರು ಕಂಬಗಳವೆ. ನವರಂಗಕ್ಷ್ಕೆ ಹೊಂದಿಕೊಂಡಂತೆ ಮಹಾಲಕ್ಷಿ | ಗುಡಿಯನ್ನು ಸಹ 
ಸ್ಥಾಪಿಸಲಾಗಿದೆ. ಮುಖಮಂಟಪದಲ್ಲ ನಾಲ್ಲು ಕಂಬಗಳದ್ದು. ಮೂರು ಕಡೆ ದ್ಹಾರಗಳವೆ, ಮೂರು 
ಕಡೆಯೂ ಆನೆಯ ಮುಖವನ್ನು ಹೊಂದಿರುವ ಚಪ್ಪಡಿಗಳದ್ದು, ದೇವಾಲಯದ ಸೊಬಗನ್ನು 
ಹೆಚ್ಚಿಸುತ್ತದೆ. ಅಲ್ಲದೆ ದ್ವಾರಪಾಲಕರ  ಶಿಲ್ಲಗಳವೆ. ಮುಖಮಂಟಪದಲ್ಪರುವ ನಾಲು 
ಕಂಬಗಳಲ್ಲಯೂ ಸಿಂಹ ಮುಖವನ್ನು ಕಡೆಯಲಾಗಿರುತ್ತದೆ. ಅದರ ಮುಂದೆ ಮತ್ತೊಂದು 
ದ್ದಾರಮಂಟಪವನ್ನು ಸಹ ನಿರ್ಮಿಸಲಾಗಿದೆ. ಇಲ್ಲರುವ ಗರುಡಗಂಭ ವಿಶೇಷತೆಯನ್ನು 
ಹೊಂದಿದೆ. (ಚಿತ್ರ-46) ದೇವಾಲಯದ ಮೇಲ್ಯಾಗದಲ್ಲ ದ್ರಾವಿಡ ಶಲಯ ವಿಮಾನವನ್ನು 
ಹೊಂದಿದೆ. ವೇಣುಗೋಪಾಲಸ್ವಾಮಿ ದೇವಾಲಯವು ಪ್ರಾಯಶಃ ಪ್ರಾಚೀನತೆಯನ್ನು ಹೊಂದಿದೆ. 


153 


ಈ ದೇವಾಲಯಕ್ಷೆ ಪೂರಕವಾಗಿ ಕ್ರಿ.ಶ.165೦ ರ ಒಂದು ಶಿಲಾಶಾಸನವಿದೆ. *” ಈ ಶಾಸನವು 
ವೈಷ್ಣವ ಧರ್ಮಕ್ಷೆ ಪೂರಕವಾಗಿ ಕಡೆಯಲಾಗಿದೆ ಎಂಬುದನ್ನು ತಿಅಸುತ್ತದೆ. (ಚಿತ್ರ 47) 


ಬಾಗೂರು ಕೊಳ 


ಬಾಗೂರು ಗ್ರಾಮದಲ್ಲ ಒಂದು ಪ್ರಾಚೀನ ಕೊಳವಿದೆ. ಇದು ದುಃಸ್ಟಿತಿ ಹೊಂದಿ 
ಇತ್ತೀಚೆಗೆ ಜೀರ್ಣೋದ್ದಾರಗೊಂಡಿದೆ. ಇಲ್ಲ ತಲಕಾಡಿನ ಗಂಗರ ಕಾಲಕ್ಕೆ ಸೇರಿದ ಕಂಬ 
ಕಂಡುಬಂದಿದೆ. ಆದ ಕಾರಣ ಈ ಊರು ತಲಕಾಡಿನ ಗಂಗರ ಕಾಲದಿಂದಲೂ 
ಹೆಸರುವಾಸಿಯಾಗಿತ್ತೆಂಬುದನ್ನು ದೃಢಪಡಿಸುತ್ತದೆ. ಕೊಳದಲ್ಲ ಕೇಶವನ ಒಂದು ಬಡಿ ಶಿಲ್ಪವಿದೆ. 


(ಚಿತ್ರ-48) 
ಪಾಲು ಶಂಭುಲಂಗ ದೇವಾಲಂಯ-ಬಳಗಟ್ಟೆ 


ಬಕಗಟ್ಟಯ ಊರಿನಿಂದ ಹೊರಗೆ ಪ್ರಾಚೀನ ಕಾಲದ ಶಂಭುಅ೦ಗ ದೇವಾಲಯ ಈಗ 
ಸಂಪೂರ್ಣವಾಗಿ ನಾಶವಾಗಿದೆ. ಆದರೆ ಈಗ ಅದರ ಅವಶೇಷಗಳು ಮಾತ್ರ ಉಳದುಬಂದಿದೆ. 
ಈ ದೇವಾಲಯಕ್ಕೆ ಪೂರಕವಾಗಿ ಹೊಯ್ದಕರ ಅರಸ ಎರಡನೇ ಬಲ್ಲಾಕನ ಸುಮಾರು 5೨ 
ಸಾಲುಗಳನ್ನು ಹೊಂದಿರುವ ಶಿಲಾಶಾಸನವಿದೆ. ಈ ನೆಲೆಯಲ್ಲ ಒಂದು ಆಲದ ಮರದ ಕೆಳಗೆ 
ದೇವಾಲಯವಿತ್ತೆಂದು ಸ್ಥಳೀಯರು ಹೇಳುತ್ತಾರೆ. ಆದರೆ ಈಗ ಕೆಲವೊಂದು ಚಪ್ಪಡಿಗಳು 
ಶಿವಅಂ೦ಗ ದುಃಫ್ಳಿತಿಯಾಗಿರುವ ನಂದಿ ಶಿಲ್ಪವಿದೆ. ಹೊಯ್ದಕರ ಕಾಲಕ್ಷೆ ಸೇರಿಸಬಹುದಾದ 
ದುಃಸ್ಥಿತಿ ಹೊಂದಿರುವ ಕಂಬಗಳವೆ.(ಚಿತ್ರ -49. 5೦) ಅಲ್ಲದೆ ಹುಅಯನ್ನು ಕೊಲ್ಲುತ್ತಿರುವ 
ದುಃತ್ಥಿತಿ ಹೊಂದಿರುವ ಶಿಲ್ಪವನ್ನು ಕಾಣಬಹುದಾಗಿದೆ. (ಚಿತ್ರ-51) ಹೊಯ್ದಕರ ಲಾಂಛನ ಸಳ 
ಹುಅಯನ್ನು ಕೊಲ್ಲುತ್ತಿರುವ ಜಿಹ್ನೆಯಾಗಿರುವುದರಿಂದ ಇದು ಈ  ನೆಲೆಯಲ್ರ 
ದೊರೆತಿರುವುದರಿಂದ ಅಲ್ಲದೆ ಕ್ರಿ.ಶ.178 ರ ಕಾಲಕ್ಷೆ ಸೇರಿದ ಹೊಯ್ದಕ ಎರಡನೆಯ ಬಲ್ಲಾಕನ 
ಶಾಸನವಿರುವುದರಿಂದ ಪಾಳು ಶಂಭುಲಂಂಗ ದೇವಾಲಯ ಇದೆ ಎಂಬುದು ತಿಆದು ಬರುತ್ತದೆ. 


ಈಶ್ವರ ದೇವಾಲಯ-ಬಸವನಪುರ 


ಈಶ್ವರ ದೇವಾಲಯ ಬಸವನಪುರ ಇಲ್ಲ ಗಂಗರ ಕಾಲಕ್ಷೆ ಸೇರಿದ ದೇವಾಲಯವಿದೆ. 
ಈ ದೇವಾಲಯವನ್ನು ಬಸವೇಶ್ವರ ದೇವಾಲಯವೆಂದೂ ಸಹ ಕರೆಯುತ್ತಾರೆ. ಈ 
ದೇವಾಲಯಕ್ಷೆ ಪೂರಕವಾಗಿ ಕ್ರಿ.ಶ.1೦ನೇ ಶತಮಾನಕ್ಕೆ ಸೇರಿದ ಒಂದು ಪಿಲಾಶಾಸನವಿದೆ.(ಚಿತ್ರ- 
ರಂ) ಈ ಶಾಸನವು 16 ಸಾಲುಗಳನ್ನು ಹೊಂದಿದೆ. ಇದು ಸತ್ಯವಾಕ್ಕ ಪೆರ್ಮಾಡಿಯ ಬಗ್ಗೆ 


154 


ತಿಅಸುವ ಶಾಸನವು ಹೌದು. *” ಈ ದೇವಾಲಯವು ಗರ್ಭಗೃಹ ಮತ್ತು ತೆರೆದ ನವರಂಗವನ್ನು 
ಮಾತ್ರ ಹೊಂದಿದೆ. ಗರ್ಭಗೃಹದಲ್ಲ ಶಿವಅಂಗವನ್ನು ಇರಿಸಲಾಗಿದೆ. ತೆರೆದ ನವರಂಗದಲ್ರ ನಂದಿ 
ಶಿಲ್ಪವಿದ್ದು. ನಾಲ್ದು ಕಂಬಗಳನ್ನು ಸೇರಿಸಲಾಗಿದೆ. ಈ ದೇವಾಲಯ ಸಂಪೂರ್ಣವಾಗಿ ಹೊಸ 
ನಿರ್ಮಿಸಲ್ಪಟ್ಟದೆ. ಮೇಲ್ಗಾಗದಲ್ಲ ಮೂರು ಕೋಷ್ಠರುಡಿಯನ್ನು ನಿರ್ಮಿಸಲಾಗಿರುತ್ತದೆ. 


ಸೋಮೇಶ್ವರ ದೇವಾಲಯ ಅಥವಾ ಅಕ್ಕನಹಳ್ಳಿ 


ಅಕ್ಕನಹಳ್ಳ ಕೆರೆಯ ಹಿಂದೆ ಸೋಮೇಶ್ವರ ದೇವಾಲಯ ಇದೆ. ಈ ದೇವಾಲಯಕ್ಕೆ 
ಪೂರಕವಾಗಿ ಕ್ರಿಶ.1281-1282 ಕ್ಥೆ ಸೇರಿದ ಶಿಲಾಶಾಸನವಿದೆ. ಇದು ಹೊಯ್ದಕ 
ತಿಬುವನಮಲ್ಲನ ಬಣ್ಣೆ ತಿಆಸುವ ಶಾಸನವಾಗಿದೆ. *” ಸೋಮೇಶ್ವರ ದೇವಾಲಯವು 
ಸಂಪೂರ್ಣವಾಗಿ ಹೊಸದಾಗಿ ಜೀರ್ಣೋದ್ದಾರಗೊಂಡಿದೆ. ಊರಿನ ಒಳಗೆ ಒಂದು 
ಮಂಅಪವಿದೆ. ಅದು ಸಹ ಈಗ ದುಃಸ್ಥಿತಿಯನ್ನು ಹೊಂದಿದೆ. ಇದರ ಮುಂದೆ 
ದೇವಾಲಯವಿತ್ರೆಂದು ಕಂಡುಬಂದರೂ ಈಗ ಈ ನೆಲೆ ಸಂಪೂರ್ಣವಾಗಿ ನಾಶವಾಗಿದೆ. (ಚಿತ್ರ- 
53) ಅದರ ಪಕ್ಷದಲ್ಲಿಯೇ ಒಂದು ಗರುಡಗಂಭವಿದೆ. ಈ ಗರುಡಗಂಭಕ್ಕೆ ದ್ವಾರವನ್ನು 
ನಿರ್ಮಿಸಲಾಗಿತ್ತೆಂದು ತೋರುತ್ತದೆ. ಆದರೆ ಅದು ಸಹ ದುಃಸ್ಥಿತಿಯನ್ನು ಹೊಂದಿದೆ. ಈ ದ್ವಾರಕ್ಕೆ 
ಸುತ್ತಲೂ ಕಲ್ಲು ಚಪ್ಪಡಿಯನ್ನು ಕೂರಿಸಲಾಗಿರುತ್ತದೆ. ಇದು ಸ್ಥಳೀಯರ ನಂಜಕೆಗೆ ಪೂರಕವಾಗಿ 
ಪೂಜೆಪುನಸ್ಥಾರಗಳು ನಡೆಯುತ್ತಿವೆ. (ಚಿತ್ರ-54) ಠೀ ಊರಿನ ಒಂದು ಪ್ರಾಚೀನ 
ದೇವಾಲಯವಿದ್ದು, ಅದು ಸಹ ದುಃಸ್ಥಿತಿಯಾಗಿ ಒಂದು ಮನೆಯ ರೀತಿಯಲ್ಲ 
ಪರಿವರ್ತನೆಯಾಗಿದೆ. ಆ ಮನೆಯಲ್ಲ ಭೈರವನ ಶಿಲ್ಪವಿದೆ. ಇದು ಭೈರವ ಮತ್ತು ವೀರಭದ್ರನನ್ನು 
ಹೋಲುತ್ತದೆ. ಇದು ಅತ್ಯಂತ ಪ್ರಾಚೀನ ಕಾಲದ ಶಿಲ್ಪವಾಗಿದೆ. ಆದರೆ ದೇವಾಲಯಗಳು ಮಾತ್ರ 


ಈ ಊರಿನಲ್ಪ ನಾಶವಾಗಿವೆ. (ಚಿತ್ರ-55) 
ಗಂಜಗೆರೆ (ಗಂಜಲ ಘಟ್ಟ) ಅಂಗದೇವರ ಪಾಳು ಶಿವಾಲಯ 


ಗಂಜಗೆರೆ (ಗಂಜಲ ಫಟ್ಟ) ಗ್ರಾಮದಲ ಒಂದು ಅಂಗದೇವರ ದೇವಾಲಯವಿತ್ಸು 
ಎಂದು ತಿಆದುಬರುತ್ತದೆ. ಆದರೆ ಈಗ ಈ ದೇವಾಲಯ ಸಂಪೂರ್ಣ ನಾಶವಾಗಿದೆ. ಈ 
ದೇವಾಲಯದ ಬದ್ಳೆ ತಿಆಯಬೇಕಾದರೆ ಚಾಲುಕ್ಕ ತಿಭುವನ ಮಲ್ಲನ ಆದೇಶದ ಮೇರೆಗೆ 
ಹೋೊಯ್ದಕ ಅರಸ ಒಂದನೇ ನರಸಿಂಹನು ಕ್ರಿ.ಶ.1153 ರಲ್ರ ಶಾಸನ ಬರೆಸಿರುವುದು 
ತಿಆದುಬರುತ್ತದೆ. *" ಆದರೆ ಇಲ್ಲ ವೀರಭದ್ರನ ಶಿಲ್ಪವಿದೆ. ಇದು ಕೆಂಪು ಶಿಲೆಬಂದ ಕೂಡಿದೆ. 


155 


ಮೊದಲಗೆರೆ: ಈಶ್ವರ ದೇವಾಲಯ 


ಮೊದಲಗೆರೆಯ ಈಶ್ವರ ದೇವಾಲಯ ಈಗ ಸಂಪೂರ್ಣ ನಾಶವಾಗಿದೆ. ಈಗ 
ಹೊಸದಾಗಿ ಜೀರ್ಣೋದ್ಧಾರಗೊಂಡಿದೆ. ಈ ದೇವಾಲಯದ ಬಳ ವೀರಗಲ್ಲದ್ದು, ಆ ವೀರಗಲ್ಲನ 
ಶಾಸನದ ಪ್ರಕಾರ ಇದು 12-13ನೇ ಶತಮಾನದ ವೀರಗಲ್ಲಾಗಿದೆ. * ದೇವಾಲಯದ 
ಮೂಲಗರ್ಭಗೃಹದಲ್ಲ ಶಿವಅ೦ಂಗವಿದೆ. ನವರಂಗದಲ್ಲ ಯಾವುದೇ ರೀತಿಯ ಶಿಲ್ಪ್ಲವಾಗಲಅ 
ಕಂಬವಾಗಆ ಕಂಡುಬಂದಿಲ್ಲ. ಮುಂಭಾಗದಲ್ಲ ದೇವಾಲಯದ ಮೇಲೆ ಮೂರು 
ಕೋಷ್ಠಗುಡಿಗಳನ್ನು ನಿರ್ಮಿಸಲಾಗಿದೆ. ಇವುಗಕಲ್ರ ಶಿವ ಪಾರ್ವತಿ, ಗಣೇಶ ಮತ್ತು ಕುಮಾರನ 
ಗಾರೆ ಶಿಲ್ಪ್ಲಗಳವೆ. ಪ್ರಾಯಶಃ ಈ ದೇವಾಲಯ ಗಂಗರ ಕಾಲದಲ್ಲ ನಿರ್ಮಿಸಿರಬೇಕು. 
ತದನಂತರ ಸಂಪೂರ್ಣ ದುಃಸ್ಥಿತಿ ಹೊಂದಿ ಈಗ ಮತ್ತೆ ಜೀರ್ಣೋದ್ಧಾರಗೊಂಡಿದೆ. 


ಸುಬ್ರಹ್ಮಣ್ಯ ದೇವಾಲಯ-ಕುಂದೂರು 


ಚನ್ನರಾಯಪಟ್ಟಣ ಕುಂದೂರು ಗ್ರಾಮದಲ್ಲ ಸುಬಹ್ಯಣ್ಣ ದೇವಾಲಯವಿದೆ. ಈ 
ದೇವಾಲಯವು) ಒಂದೇ ಅಂಕಣವನ್ನು ಹೊಂದಿದೆ. ಗರ್ಭಗೃಹದಲ್ಲ ಸುಬಹ್ಮಣ್ಯಸ್ವಾಮಿಯನ್ನು 
ಕುಆರಿಸಲಾಗಿದೆ. ಅದರ  ಮುಂದೆರಡು ಕಂಬಗಳನ್ನು ನಿರ್ಮಿಸಿದ್ದು ಗಾರೆಯಿಂದ 
ಮೇಲ್ಭಾಗವನ್ನು ಮುಚ್ಚಲಾಗಿದೆ. ಗರ್ಭಗೃಹ ಮೇಲ್ಲಾಗದಲ್ಲ ದ್ರಾವಿಡ ಹಾಗೂ ನಾಗರ ಶೈೈೇಅಯ 
ವಿಮಾನವನ್ನು ಹೊಂದಿದೆ. ವಿಮಾನವು ಇಟ್ಟಗೆ ಮತ್ತು ಗಾರೆಯಿಂದ ನಿರ್ಮಿಸಲ್ಪಟ್ಟಿದ್ದು ಕೆಳ 
ಭಾಗ ದ್ರಾವಿಡ ಮಾದರಿಯನ್ನು ಮೇಲೆ ಹೋದಂತೆ ವೃತ್ತಾಕಾರವಾಗಿದೆ. ಇದರ ಮೇಲೆ ಸ್ತೂಪಿ 
ಇದೆ. (ಚಿತ್ರ-57) ಠೇ ದೇವಾಲಯದ ಮುಂದೆ ಒಂದು ಗರುಡಗಂಬವಿದೆ. ಈ ಕಂಬದಲ್ಲ 
ಕ್ರಿ.ಶ.16-17ನೇ ಶತಮಾನಕ್ಕೆ ಸೇರಿದ ಶಾಸನವಿದೆ. ಈ ಶಾಸನವು 1೨ ಸಾಲುಗಳನ್ನು 
ಹೊಂದಿದ್ದು. ದೇವಾಲಯಕ್ಷೆ ಸೇರಿದ ಭೂಮಿ ಮತ್ತು ಧರ್ಮದ ಬಗ್ಗೆ ಮಾಹಿತಿಯನ್ನು 
ಒದಗಿಸುತ್ತದೆ. 


ಚನ್ನಕೇಶವ ದೇವಾಲಯ 


ಕುಂದೂರು ಗ್ರಾಮದಲ್ಲ ಇನ್ನೊಂದು ದೇವಾಲಯವಿದೆ. ಇದನ್ನು ಚನ್ನಕೇಶವ 
ದೇವಾಲಯವೆಂದು ಕರೆಯಲಾಗಿದ್ದು. ತಳವಿನ್ಯಾಸದಲ್ಲ ಗರ್ಭಗೃಹ. ಸುಕನಾಸಿ ಮತ್ತು 
ನವರಂಗವನ್ನು ಹೊಂದಿದೆ. ಗರ್ಭಗುಡಿಯಲ್ಲ ಚನ್ನಕೇಶವನ ಶಿಲ್ಪವನ್ನು ಇಡಲಾಗಿದೆ. 
ಶುಕನಾಸಿ ಅಂಕಣವೂ ಖಾಲ ಇದೆ. ನವರಂಗದಲ್ಲ ಎರಡು ಚೌಕಕಾಕಾರದ ಕಂಬಗಳನ್ನು 


156 


ಸೇರಿಸಲಾಗಿದೆ. ವಾಸ್ತು ಕಲೆಯಬುಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿಲ್ಲವೆಂದು 
ಹೇಳಬಹುದಾಗಿದೆ. 


ಈಶ್ವರ ದೇವಾಲಯ 


ಕುಂದೂರು ಗ್ರಾಮದಲ್ಲ ಮತ್ತೊಂದು ಶೈವ ದೇವಾಲಯವಿದೆ. ಈ ದೇವಾಲಯಕ್ಕೆ 
ಈಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಈ ದೇವಾಲಯಕ್ಷೆ ಪೂರಕವಾಗಿ ಯಾವುದೇ 
ಶಾಸನವಿಲ್ಲ. ಆದರೆ ಗ್ರಾಮದ ತೋಟಪೊಂದರಲ್ಲರುವ ಕಲ್ಲು ಚಪ್ಪಡಿಯ ಶಾಸನದ ಪ್ರಕಾರ, 
ಎರಡನೇ ವೀರಬಲ್ಲಾಕನ ಕಾಲದಲ್ಲ ಶಾಸನವನ್ನು ಬರೆಸಲಾಗಿದೆ. ಈ ಶಾಸನದ ಕಾಲ 
ಕ್ರಿ.ಪ.168*'ಮತ್ತೊಂದು ಮಠದ ಶ್ರೀ ನಂಜಯ್ಯ ಪರದೇಶಿ ಸ್ಥಾಮಿಗಳ ವಶದಲ್ಪದ್ದ 
ತಾಮ್ರಶಾಸನದ ಪ್ರಕಾರ ಹೊಯ್ದಕ ಎರಡನೆಯ ವೀರಬಲ್ಲಾಳನ ಶಾಸನವಾಗಿದ್ದು, ಇದರ ಕಾಲ 
1911 ಎರಡು ಶಾಸನಗಳಲಯೂ ದೇವಾಲಯಕ್ಕೆ ಬಟ್ಟ ದಾನಧರ್ಮಗಳಕ ಬಗ್ಗೆ ಜಮೀನಿನ ಬಗ್ಗೆ 
ತಿಆಸುತ್ತದೆ. ಅದು ಅಲ್ಲದೆ ಈ ಕುಂದೂರು ಗ್ರಾಮದಲ್ಲ ಹೊಯ್ದಕರ ವಾಸ್ತುಶ್ಯೈಅಯನ್ನು 
ಹೊಂದಿರುವ ಶಿವ ದೇವಾಲಯವಿದೆ. ಈ ದೇವಾಲಯವು ಗರ್ಭಗುಡಿ ಮತ್ತು ತೆರೆದ 
ನವರಂಗವನ್ನು ಹೊಂದಿದೆ. ಗರ್ಭಗುಡಿಯಲ ಶಿವಅಂಗವನ್ನು ಪತಿಷ್ಠಾಪಿಸಲಾಗಿದೆ. 
ನವರಂಗದಲ್ಲ ಶಿವಅಂಗಕ್ಷೆ ಎದುರಾಗಿ ನಂದಿ ಶಿಲ್ಪವನ್ನು ಕುಳಅರಿಸಲಾಗಿದೆ. ಗರ್ಭಗೃಹದ 
ದ್ಹಾರದಲ್ಲ ಅನೇಕ ವಿನ್ಯಾಸಗಳನ್ನು ಹೊಂದಿರುವ ಕೆತ್ತನೆಗಳು ಕಂಡುಬರುತ್ತವೆ. ನವರಂಗದಲ್ಲ 
ಹೋಯ್ದಳ ಶಲಯ ನಾಲ್ಲು ಕಂಬಗಳವೆ. ಈ ದೇವಾಲಯ ಜೀರ್ಣೋದ್ದಾರಗೊಂಡಿದೆ. 


ಪಿವ ದೇವಾಲಯ 


ಕುಂದೂರು ಗ್ರಾಮದ ಮತ್ತೊಂದು  ಶಿವಾಲಯವಿದೆ. ಇದು ಮೂರು 
ಗರ್ಭಗುಡಿಯನ್ನು ಹೊಂದಿದ್ದು. ಮಧ್ಯದ ಗರ್ಭಗುಡಿಯ್ಲ ಶಪಿವಅಂಗವಿದೆ. ಒಂದು 
ಗರ್ಭಗುಡಿಯಲ್ಲ ಪಾರ್ವತಿ ಶಿಲವನ್ನು ಮತೊಂದು ಗರ್ಭಗುಡಿಯಲ್ಲ ಗಣಪತಿ ಶಿಲ್ಪವನ್ನು 
ಇಡಲಾಗಿದೆ. ಮಧ್ಯದ ಗರ್ಭಗುಡಿಯ ದ್ದಾರವು ಬಳ ಸುರುಆಯುಂದ ಕೂಡಿದ್ದು ಇಕ್ನೆಲಗಕಲ್ಲ 
ದ್ಹಾರಪಾಲಕರ ಉಬ್ಬು ಶಿಲ್ಪಗಳವೆ. ಗರ್ಭಗುಡಿಗೆ ಎದುರಾಗಿ ನಂದಿಯ ಶಿಲ್ಪವನ್ನು ಇರಿಸಲಾಗಿದೆ. 
ನವರಂಗದ ಮಧ್ಯದಲ್ಲ ಎರಡು ಕಂಬಗಳವೆ. ಮುಂಭಾಗಕ್ಕೆ ಹೊಂದಿಕೊಂಡಂತೆ ಎರಡು 
ಕಂ೦ಬಗಳವೆ. 


157 


ಕುಂದೂರು ಮಠ 


ಕುಂದೂರಿನಲ್ಲ ಮತ್ತೊಂದು ಮಠವಿದ್ದು, ಇದನ್ನು ಕುಂದೂರು ಮಠವೆಂದೇ 
ಹೆಸರುಗಳಸಿದೆ. ಈ ಮಠವು ತಳಕವಿನ್ಯಾಸದಲ್ಲ ಗರ್ಭಗೃಹ. ನವರಂಗ ಮುಖಮಂಟಪವನ್ನು 
ಹೊಂದಿದೆ. ಈ ಮಠವು ಮೂರು ಗರ್ಭಗೃಹವನ್ನು ಹೊಂದಿದೆ. ಮಧ್ಯದಲ್ಲ ರಾಮ. ಬಲಕ್ಕೆ 
ಲಕ್ಷ £9. ಎಡಕ್ಕೆ ಸೀತೆಯನ್ನು ಇರಿಸಲಾಗಿದೆ. ನವರಂಗದಲ್ಲ ನಾಲ್ಲು ಕಂಬಗಳವೆ. 
ಮುಖಮಂಟಪಕ್ಕೆ ನಾಲ್ಗು ಕಂಬಗಳನ್ನು ಸೇರಿಸಲಾಗಿದ್ದು. ಮೇಲ್ಭಾಗದಲ್ಲ ಗಾರೆಯಿಂದ ಮಾಡಿದ 
ಕೋಷ್ನಗುಡಿಗಳವೆ. ಗುಡಿಯಲು ಶಿಲ್ಪಗಳನ್ನು ಕಡೆಯಲಾಗಿದೆ (ಚಿತ್ರ-57) 


ಕುಂದೂರಿನ್ರ ಒಂದು ವಿಷ್ಣು ಶಿಲ್ಪವಿದೆ. ಈ ಶಿಲ್ಪವು ಹೋೊಯ್ದಕರ ಕಾಲಕ್ಕೆ ಸೇರಿದ 
ಶಿಲ್ಪವಾಗಿದ್ದು. ತುಮ್ಹಾ ಸೊಗಸಾಗಿ ಮೂಡಿಬಂದಿದೆ. ವಿಷ್ಣುವು ಚತುರ್ಭುಜವನ್ನು ಹೊಂದಿದ್ದು. 
ಶಂ. ಚಕ್ರ. ಅಭಯ ಮತ್ತು ಫಲವನ್ನು ಹಿಡಿದಿರುವುದು ಕಂಡುಬರುತ್ತದೆ. ಕಂಠದಲ್ರ 
ಹಾರವನ್ನು ಧರಿಸಲಾಗಿದೆ. ತಲೆಯಮೇಲೆ ಸೊಗಸಾದ ಕಿರೀಟವನ್ನು ಧರಿಸಿದ್ದಾರೆ. ವಸ್ತವು ಸಹ 
ಉತ್ತಮ ರೀತಿಯಲ್ಲ ಮೂಡಿಬಂದಿದೆ. ಶಿಲ್ಪದ ಹಿಂದೆ ಪಭಾವಳಯು ಸಹ ಸಿಂಹಮುಖ ಮತ್ತು 
ಬಳ ಸುರು ಕೆತ್ತನೆಯುಂದ ಅಲಂಕೃತಗೊಂಡಿದೆ. (ಚಿತ್ರ-57) 


ಶಂಭುಅಂಗೇಶ್ವರ ದೇವಾಲಯ-ಮರಗೂರು 


ಮರಗೂರು ಗ್ರಾಮದಲ್ಲ ವಿಜಯನಗರ ಅರಸರ ಕಾಲಕ್ಷೆ ಸೇರಿದ ಎರಡು ಶಾಸನಗಳವೆ. 
ಎರಡನೇ ಹರಿಹರ ಕಾಲದ ಕ್ರಿ.ಶ.1398 ರಲ್ಲ ದೇವಾಲಯಕ್ಷೆ ದಾನ ನೀಡಿರುವುದರ ಬಗ್ಗೆ 
ತಿಅದುಬರುತ್ತದೆ. *  ಮರಗೂರಿನಲ್ಲ ಶಂಭುಅಂಗೇಶ್ವರ ದೇವಾಲಯವಿದ್ದು, ಅದಯ 
ತಳವಿನ್ಯಾಸದಲ್ಲ ಗರ್ಭಗೃಹ. ಸುಕನಾಸಿ, ನವರಂಗ, ಮುಖಮಂಟಪವನ್ನು ಹೊಂದಿದೆ. 
ಗರ್ಭಗುಡಿಯಲ್ಪ್ಲ ಶಿವಅ೦ಗವಿದೆ. ಮೇಲ್ಮಾಗದಲ್ಲ ಭುವನೇಶ್ವರಿ ಇದೆ. ಶುಕನಾಸಿ ಅಂಕಣದಲ 
ಕೂಡ ಭುವನೇಶ್ವರಿಯನ್ನು ಹೊಂದಿದೆ. ನವರಂಗದ ಭಾಗದಲ್ಲ ನಾಲ್ಲು ಕಂಬಗಳದ್ದು, 
ಕೆಲವೊಂದು ಬಡಿ ಶಿಲ್ಪಗಳು ಸಹ ಕಂಡುಬರುತ್ತವೆ. ಅವುಗಳಲ್ಲ ಭೈರವ. ಗಂಗಮಾಳಮ್ಮ 
ಶಿಲ್ಪ್ಲಗಳಾಗಿವೆ. ಅಲ್ಲದೆ ಒಂದು ಶಾಸನವನ್ನು ಹೊಂದಿರುವ ಕಲ್ಲು ಸಹ ಇದೆ. ದ್ವಾರದ 
ಇಕ್ಕೆಲಗಕಲ ಜಯ ಮತ್ತು ವಿಜಯ ದ್ಧಾರಪಾಲಕರ ಉಬ್ಬು ಶಿಲ್ಪ್ಲಗಳವೆ. ಮುಖಮಂಟಪಕ್ಷೆ 
ಹೊಂದಿಕೊಂಡಂತೆ ನಾಲ್ಕು ಕಂಬಗಳದ್ದು, ಅದರ ಮುಂದೆ ಒಂದೇ ನೇರವಾಗಿ ಸಾಲಾಗಿ ನಾಲ್ದು 
ಕಂಬಗಳವೆ. ಮಧ್ಯದಲ್ಲರುವ ಒಂದು ಕಂಬದಲ್ರ ಭಕ್ತ (ಸೇವಕ) ಇರುವುದನ್ನು 
ಗಮನಿಸಬಹುದಾಗಿದೆ. ಇದರ ಮುಂದೆ ದೀಪ ಸ್ತಂಭವನ್ನು ನಿಲ್ಲಿಸಲಾಗಿದೆ. 


158 


ಈಶ್ವರ ದೇವಾಲಯ-ಜದಿರೆ (ಅದರೆ) 


ಅದರೆಯಲ್ಪರುವ ಈಶ್ವರ ದೇವಾಲಯವು ದಕ್ಷಿಣಾಭಮುಬವಾಗಿದೆ. ಈ ಊರಿನ 
ಕಣಿಗಲನಾಥ ದೇವಾಲಯದ ಮುಂದೆ ನೆಟ್ಟ ಕಲ್ಲು ಶಾಸನದ ಪ್ರಕಾರ ಹೋಯ್ದಕ ಮೊದಲನೆಯ 
ನರಸಿಂಹನ ಕಾಲದ ಕ್ರಿ.ಶ.1॥65 ರ ಶಾಸನವಿದೆ. ಈ ಶಾಸನವು 7೦ ಸಾಲುಗಳನ್ನು ಹೊಂದಿದೆ. 
ಆದರೆ ಠಶ್ವರ ದೇವಾಲಯದ ಬಗ್ಯೆ ಉಲ್ಲೇಖವಿಲ್ಲ. 


ಅದರೆಯ ಈಶ್ವರ ದೇವಾಲಯವು ತಳವಿನ್ಯಾಸದಲ್ಲ ಗರ್ಭಗೃಹ. ಶುಕನಾಸಿ. 
ನವರಂಗವನ್ನು ಹೊಂದಿದೆ. ಗರ್ಭಗುಡಿಯಲ್ಲ ಪಿವಅಂಗವಿದೆ. ಪುಕನಾಸಿ ಅಂಕಣದಲ್ಲ 
ನಂದಿಶಿಲ್ಲವನ್ನು ಇಡಲಾಗಿದೆ. ನವರಂಗದ ಮಧ್ಯದಲ್ಲ ನಾಲ್ದು ಕಂಬಗಳದ್ದು. ಸುತ್ತಲೂ 12 
ಗೋಡೆ ಕಂಬಗಳವೆ. ನವರಂಗದಲ ಭೈರವ ಮತ್ತು ವಿಷ್ಣುವಿನ ಬಡಿ ಶಿಲ್ಲಗಳವೆ. 


ಸೋಮೇಶ್ವರ ದೇವಾಲಯ - ಅಣತಿ 


ಅಣತಿ ಗ್ರಾಮದ ಕೆರೆಯ ಹಿಂದೆ ಸೋಮೇಶ್ವರ ದೇವಾಲಯವಿದೆ. ಈ ದೇವಾಲಯದ 
ದಕ್ಷಿಣದಲ್ಲರುವ ಕಲ್ಲು ಚಪ್ಪಡಿ ಶಾಸನದ ಪ್ರಕಾರ ಮೈಸೂರು ಒಡೆಯರ ಕಾಲಕ್ಷೆ ಸೇರಿದ 
ನಂಜರಾಜಯ್ಯ ಒಡೆಯರ್‌ ಮೈಸೂರು ಅವರ ಆದೇಶ ಮೇರೆಗೆ ಚನ್ನರಾಯಪಟ್ಟಣ ಪ್ರಾಂತ್ಯದ 
ಲಕ್ಷಣ್ಣಯ್ಯ ಮತ್ತು ಚಂದನಯ್ಯ ಎಂಬುವವರು ಶಾಸನ ಹಾಕಿಸಿರುವುದು ತಿಆದುಬರುತ್ತದೆ.” 
ಆದರೆ ಅಣತಿಯ ಸೋಮೇಶ್ವರ ದೇವಾಲಯದ ಬಗ್ಗೆ ತಿಆದು ಬರುವುದಿಲ್ಲ. ಇಲ್ಲರುವ 
ಸೋಮೇಶ್ವರ ದೇವಾಲಯವು) ಗರ್ಭಗೃಹ. ನವರಂಗ ಮತ್ತು ಮುಕಮಂಟಪವನ್ನು ಹೊಂದಿದೆ. 


ಗರ್ಭಗುಡಿಯಲ್ಲ ಶಿವಅಂಗವನ್ನು ಪತಿಷ್ಣಾಪಿಸಲಾಗಿದೆ. ನವರಂಗದಲ್ಲ ನಾಲ್ದು 
ಕಂಬಗಳವೆ. ಈ ಕಂಬಗಳ ಮಧ್ಯದಲ್ಲ ನಂದಿಯ ಶಿಲ್ಪವನ್ನು ಇಡಲಾಗಿದೆ. ಅಲ್ಲದೆ ಗಣಪತಿ 
ಮತ್ತು ಸೂರ್ಯ  ಶಿಲ್ಪ್ಲಗಳವೆ. ನವರಂಗದ ಕಂಬಗಳು ಚೌಕ ಮತ್ತು ವೃತ್ತಾಕಾರವಾಗಿ 
ಮೂಡಿಬಂದಿದೆ. ಮುಖಮಂಟಪದಲ್ಲ ಗಂಗರ ಕಾಲದ ಮಾದರಿಯ ಕಂಬಗಳನ್ನು 
ಸೇರಿಸಲಾಗಿದೆ. ದೇವಾಲಯ ಮೇಲ್ಮಾಗದಲ್ಲ ಮೂರು ಕೋಷ್ಟಗುಡಿಗಳವೆ. ಗರ್ಭಗೃಹ 
ಮೇಲ್ಭಾಗದಲ್ಲ ದ್ರಾವಿಡ ಶಲಯ ವಿಮಾನವನ್ನು ನಿರ್ಮಿಸಲಾಗಿದೆ. ಈ ದೇವಾಲಯದ 
ಪಕ್ಕದಲ್ಲಿಯೇ ಒಂದು ಕೊಳವಿದ್ದು, ಇಲ್ಲ ಗಂಗರ ಕಾಲದ ಕಂಬಗಳನ್ನು ಕಾಣಬಹುದು. 
ಇದರಿಂದ ಈ ಭಾಗದಲ್ಲೂ ಗಂಗರ ಕಾಲಕ್ಷೆ ಸೇರಿದ ದೇವಾಲಯವಿಧದ್ದಿರಬಹುದು. ಪ್ರಾಯಶಃ 
ನಂತರ ಕಾಲಮಾನದ ದೇವಾಲಯ ದುಃಸ್ಥಿತಿ ಹೊಂದಿ ಈ ರೀತಿಯ ಬೆಳವಣಿಗೆಗೆ 
ಕಾರಣವಾಗಿರಬಹುದೆಂದು ಗಮನಿಸಲಾಗಿದೆ. 


159 


ಲಕ್ಷ್ಮೀಕಾಂತ ದೇವಾಲಯ-ಅಣತಿ 


ಚನ್ನರಾಯಪಟ್ಟಣ ಪ್ರಾಂತ್ಯದ ಅಣತಿ ಗ್ರಾಮದಲ್ಲ ಲಕ್ಷೀಕಾಂತಸ್ವಾಮಿ 
ದೇವಾಲಯವಿದೆ. ಈ: ದೇವಾಲಯದ ಗರ್ಭಂಕ ಣದ ಬಾಗಿಲ ಮೇಲೆ ದಕ್ಷಿಕೋತ್ಪರ ತೊಲೆಗಳ 
ಮೇಲೆ ವಿಷ್ಣುವರ್ಧನನ ಆಡಳತದ ಕಾಲದ ಕ್ರಿ.ಶ.113೨ ರ ಶಾಸನವಿದೆ. ಈ ಶಾಸನದಲ 
ಹೋೊಯ್ದಕರ ವಿಷ್ಣುವರ್ಧನನ ಜರುದುಗಳು ಕಂಡುಬರುತ್ತವೆ. ' ಅಲ್ಲದೆ ಅದೇ ಬಾಗಿಲ 
ಪೂರ್ವಪಶ್ಲಿಮ ತೊಲೆಗಳ ಮೇಲೆ ಹೊಯ್ದಳ ವಿಷ್ಣುವರ್ಧನ ಆಡಳತ ಕುರಿತು ಮತ್ತೊಂದು 
ಶಾಸನವಿದೆ. ಇದು ಸಹ ಜರುದು ಬಾವಳಗಳನ್ನು ತಿಆಸುತ್ತದೆ.*” ಈ ದೇವಾಲಯವು 
ಗರ್ಭಗೃಹ.  ಶುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. 
ಮೂಲಗರ್ಭಗೃಹದಲ್ಲ ಲಕ್ಷಿ €ನರಸಿಂಹನ ಮೂರ್ತಿ ಶಿಲ್ಪವಿದೆ. ಇಲಿಯ ಲಲಾಟ ಜಂಬದಲ್ಲ 
ನರಸಿಂಹನ ಉಬ್ಬು ಶಿಲ್ಪವಿದೆ. ಪುಕನಾಪಿಯ ಮೇಲ್ಲಾಗದಲ್ಲ ಭುವನೇಶ್ವರಿಯನ್ನು 
ಕಡೆಯಲಾಗಿದೆ. ನವರಂಗದ ಮಧ್ಯದಲ್ಲ ಹೊಯ್ದಕ ಶೈಆಯ ಮಾದರಿಯನ್ನು ಹೊಂದಿರುವ 
ನಾಲ್ಲು ಕಂಬಗಳವೆ. ನವರಂಗಕ್ಷೆ ಹೊಂದಿಕೊಂಡಂತೆ ಮುಖಮಂಟಪದಲ್ಲಯೂ ನಾಲ್ದು 
ಕಂಬಗಳವೆ. ಮುಂದೆ ದ್ಲಾರಮಂಟಪವು ಕೂಡಿದ್ದು, ದ್ಹಾರಮಂಟಪಕ್ಕೆ ನಾಲ್ದು ಕಂಬಗಳನ್ನು 
ಸೇರಿಸಲಾಗಿದ್ದು. ಪ್ರವೇಶದ್ಧಾರದ ಮೆಟ್ಟಲುಗಳನ್ನು ಸಹ ಸೇರಿಸಲಾಗಿದೆ. 


ನಾಗೇಶ್ವರ ದೇವಾಲಯ -ನವಿಲೆ 


ನವಿಲೆ ಗ್ರಾಮದಲ್ಲ ನಾಗೇಶ್ವರ ಶಿವದೇವಾಲಯವಿದೆ. ಈ ದೇವಾಲಯಕ್ಷೆ ಪೂರಕವಾಗಿ 
ಇಲ್ಲಯ ಕೆರೆಯ ಕೆಳಗೆ ನಾಗೇಶ್ವರ ದೇವಾಲಯದ ಮುಂದೆ ಇರುವ ಒಂದು ಕಲ್ಲುಕಂಬದ 
ಮೇಲೆ ಹೋಯ್ದಳ ವಿಷ್ಣುವರ್ಧನನ ಕಾಲದ ಶಾಸನವಾಗಿದೆ. ಇದು ಸಹ ಬರುದುಬಾವಳಯನ್ನು 
ತಿಃಸುವಂತಹ ಶಾಸನವಾಗಿರುತ್ತದೆ. ಅಲ್ಲದೆ ನಾಗೇಶ್ವರ ದೇವರಿಗೆ ಪೂಜೆ ಪುನಸ್ಥಾರಕ್ಟೋಸ್ಥರ 
ಭೂಮಿಯನ್ನು ದಾನ ನೀಡಿರುವುದರ ಬಗ್ಗೆ ತಿಆಸುತ್ತದೆ. 


ಅದೇ ದೇವಾಲಯಕ್ಕೆ ಸಂಬಂಧಿಸಿದ ಕ್ರಿ.ಶ.16-17ನೇ ಶತಮಾನಕ್ಷೆ ಸೇರಿದ ಶಾಸನವಿದೆ. 
ಇದು ಇಲ್ಲನ ಎಲ್ಲಾ ಜನರಿಗೂ ಒಳ್ಳೆಯದು ಆಗಲ ಎಂಬ ವಿಚಾರವನ್ನು ವ್ಯಕ್ತಪಡಿಸುತ್ತದೆ. *" 


ನಾಗೇಶ್ವರ ದೇವಾಲಯದ ಗರ್ಭಗುಡಿಯಲ್ಲ ಶಿವಅಂಗವಿದೆ. ಶುಕನಾಸಿಯ 
ಅಂಕಣದಲ್ಲ ನಂದಿಶಿಲ್ಲವನ್ನು ಇರಿಸಲಾಗಿದೆ. ಇಲ್ಪ್ಲಯ ದ್ದಾರದ ಇಕ್ನೆಲಗಳಲ್ಲ ದ್ಹಾರಪಾಲಕರ 
ಉಬ್ಬುಶಿಲ್ಲಗಳನ್ನು ಕೊರೆದು ನಿಲಅಸಲಾಗಿದೆ. ನವರಂಗವು ವಿಶಾಲವಾಗಿದ್ದು, ನವರಂಗದ 
ಮಧ್ಯದಲ್ಲಿ ನಾಲ್ಲು ಕಂಬಗಳವೆ. ಅಲ್ಲದೆ ನವರಂಗಕ್ಷೆ ಹೊಂದಿಕೊಂಡಂತೆ ಒಂದು ಗುಡಿಯುದ್ದು, 


160 


ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದಲ್ಲ ಗಣಪತಿ. ಸೂರ್ಯ. ನಾಗದೇವತೆ, ಕುಮಾರ 
ಅಥವಾ ಸುಬಹ್ನಣ್ಯ ಬಡಿ ಶಿಲ್ಪಗಳವೆ. ದೇವಾಲಯದ ಮುಖಮಂಟಪವು ಚೆನ್ನಾಗಿದ್ದು. ನಾಲ್ದು 
ಕಂಬಗಳು ಸೇರಿದ್ದು ಎರಡು ಗೋಡೆ ಕಂಬಗಳನ್ನು ಸಹ ಸೇರಿಸಲಾಗಿದೆ. ಇದರ ಮುಂದೆ 
ಒಂದು ಗರುಡ ಕಂ೦ಬವಿದೆ. 


ಪಾರ್ವತಿ ದೇವಾಲಯ-ನವಿಲೆ 


ಪಾರ್ವತಿ ದೇವಾಲಯವು ಗರ್ಭಗೃಹ ತೆರೆದ ಶುಕನಾಸಿ ನವರಂಗ ಮತ್ತು 
ಮುಖಮಂಟಪವನ್ನು ಹೊಂದಿದೆ. ಮುಖಮಂಟಪಕ್ಷೆ ಎದುರಾಗಿ ನಾಲ್ಲು ಕಂಬಗಳವೆ. 
ಮೂಲಗರ್ಭಗುಡಿಯಲ್ಲ ಪೀಠದ ಮೇಲೆ ಪಾರ್ವತಿ ಶಿಲ್ಪವನ್ನು ಇರಿಸಲಾಗಿದೆ. ಇದೇ ರೀತಿಯ 
ವಾಸ್ತು ಮಾದರಿಯನ್ನು ಸೋಮೇಶ್ವರ ದೇವಾಲಯ ಹೊಂದಿದೆ. 


ಲಕ್ಷ್ಮೀಕಾಂತ ದೇವಾಲಯ-ನವಿಲೆ 


ಚನ್ನರಾಯಪಟ್ಟಣ ಪ್ರದೇಶದಲ್ಲನ ನವಿಲೆ ಗ್ರಾಮದಲ್ಲರುವ ಲಕ್ಷ್ಮೀಕಾಂತ 
ದೇವಾಲಯದ ಮುಂದೆ ಇರುವ ಕಲ್ಪನ ಶಾಸನದ ಪ್ರಕಾರ ಹೊಯ್ದಕ ಅರಸ ಎರಡನೆಯ 
ಬಲ್ಲಾಕ ಕಾಲದ ಶಾಸನವಿದೆ. ಇದರ ಕಾಲ ಕ್ರಿ.ಶ.1೭18” ಈ ದೇವಾಲಯವು 
ಉತ್ತರಾಭಿಮುಬಖವಾಗಿದೆ. ತಳವಿನ್ಯಾಸದಲ್ಲ ಗರ್ಭಗೃಹ. ಸುಕನಾಸಿ, ನವರಂಗವನ್ನು 
ಹೊಂದಿದೆ.(ಚಿತ್ರ-5೨) ಮೂಲಗರ್ಭಗೃಹದಲ್ಲ ಲಕ್ಷಿ ಕಾಂತ ದೇವರ ಶಿಲ್ಪವನ್ನು 
ಪತಿಷ್ಠಾಪಿಸಲಾಗಿದೆ. ಶುಕನಾಸಪಿ ಭಾಗದಲ್ಲ ಯಾವುದೇ ರೀತಿಯ ಶಿಲ್ಲವಾಗಅ 
ಕಂಡುಬರುವುದಿಲ್ಲ. ಆದರೆ ಶುಕನಾಸಿಯ ದ್ಲಾರದ ನಿಲುವು) ಕಂಬದ ಮೇಲ್ಭಾಗದ ಲಲಾಟ 
ಅಂಬದಲ್ಲ ಗಜಲಕ್ಷಿ «ಯ ಉಬ್ಬು ಶಿಲ್ಪವಿದೆ. ನವರಂಗವು ವಿಶಾಲವಾಗಿದ್ದು, ಮಧ್ಯದಲ್ಲ 
ಸುಂದರವಾದ ನಾಲ್ಲುಕಂಬಗಳವೆ. ಠೀ ನಾಲ್ಲು ಕಂಬಗಳ ಮೇಲ್ಲಾಗದಲ್ಲರುವ 
ಭುವನೇಶ್ವರಿಯನ್ನು ಕಡೆಯಲಾಗಿದೆ. ನವರಂಗದ ಒಕಭಾಗದ ಗೋಡೆಯ ಸುತ್ತಲೂ 12 
ಗೋಡೆಗಂ೦ಬಗಳನ್ನು ಸೇರಿಸಲಾಗಿರುತ್ತದೆ. 


ಮಲ್ಲೇಶ್ವರ ದೇವಾಲಯ-ಸಂತೆಪಿವರ 


ಸಂತೆ ಶಿವರ ಗ್ರಾಮದಲ್ಲ. ಅಮೃತೇಶ್ವರ ದೇವಾಲಯ. ಮಲ್ಲೇಶ್ವರ ದೇವಾಲಯ. 
ಗಂಗದೇಶ್ವರ ದೇವಾಲಯಗಳವೆ. ಅವುಗಳ ಮಲ್ಲೇಶ್ವರ ದೇವಾಲಯವು ಸಹ ಒಂದು 
ಪ್ರಾಚೀನ ಕಾಲದ ದೇವಾಲಯವಾಗಿದೆ. ಸಂತೆಶಿವರದ ಕೆರೆಯ ಬಳ ಇರುವ ಮಲ್ಲೇಶ್ವರ 


161 


ದೇವಾಲಯದ ಮುಂದೆ ಇರುವ ಶಾಸನದ ಪ್ರಕಾರವಾಗಿ ನೋಡುವುದಾದರೆ ಕ್ರಿ.ಶ.1236ರ 
ಡಿಸೆಂಬರ್‌ ೭5 ರ ಪ್ರಕಾರ ಹೊಯ್ದಳರ ದೊರೆ ಸೋಮೇಶ್ವರ ದೇವಾಲಯಕ್ಷೆ ದಾನಧರ್ಮ 
ನೀಡಿರುವುದರ ಬಗ್ಗೆ ತಿಅಸುತ್ತದೆ. ಸ ಮಲ್ಲೇಶರ ದೇವಾಲಯವು ಶುದ್ಧ ದ್ರಾವಿಡ ಶ್ಯೈೇಅಯ 
ದೇವಾಲಯವಾಗಿದೆ. ಇದು ಗರ್ಭಗೃಹ. ಶುಕನಾಸ ಮತ್ತು ನವರಂಗವನ್ನು ಹೊಂದಿದೆ. 
ಗರ್ಭಗೃಹದಲ್ಲ ಶಿವಅಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಶುಕನಾಸಿಯಲ ನಂದಿಯ ಶಿಲ್ಪವನ್ನು 
ಕೂರಿಸಲಾಗಿದೆ. ನವರಂಗದಲ್ಲ ನಾಲ್ಲು ಕಂಬಗಳನ್ನು ಸೇರಿಸಲಾಗಿದ್ದು. ಮೇಲ್ಯಾಗದಲ್ಲ 
ಭುವನೇಶ್ವರಿಯನ್ನು ಕಡೆಯಲಾಗಿದೆ. ನವರಂಗದಲ್ಲ ಸಪ್ರಮಾತೃಕೆಯರ ಶಿಲ್ಪ್ಲಗಳವೆ. ಗಣಪತಿ, 
ವೀರಭದ್ರ, ಭೈರವ. ಸೂರ್ಯ ಶಿಲ್ಲಗಳವೆ. ಇಲರುವ ಗಂಗದೇಶ್ವರ ದೇವಾಲಯವು ಸಹ 
ಹೊಯ್ಸಳರ ಕಾಲದ ದೇವಾಲಯವಾಗಿದೆ. 


ಬಸದಿಗಳು 


ಶ್ರವಣಬೆಳಗೊಳ 

ಶ್ರವಣಬೆಕಗೊಳವು ಕ್ರಿ. ಪೂರ್ವ ಮೂರನೇ ಶತಮಾನದಿಂದ ಇಂದಿನವರೆಗೆ ಭಾರತದ 
ಧಾರ್ಮಿಕ ಪರಂಪರೆಯ ಉಜ್ಬಲತೆಯನ್ನು ಎತ್ತಿ ಹಿಡಿರುವ ಕ್ಷೇತ್ರವಾಗಿದೆ. ಶ್ರವಣಬೆಕಗೊಕದಲ್ಲ 
ಒಬ್ಬ ಮುನಿಯು ಮರಣವನ್ನಪ್ಲಿದ ದಿನದಿಂದ ಬೆಕ್ಲೊಕದ ಇತಿಹಾಸ ಪ್ರಾರಂಭವಾಗುತ್ತದೆ. 
ಸಮಾಧಿ ನಿಶಿಧಿ, ಸಲ್ಲೇಖನ, ಸನ್ಯಾಸ. ಆರಾಧನಾ, ಪಂಚನಮಸ್ಸಾರ, ಇಂಗಿಣೀ ಮುಂತಾದ 
ಹೆಸರುಗಆ೦ದ ಕರೆಸಿಕೊಂಡಿರುವ ಮರಣದ ವಿಧಿಗಳವೆ. ನಿಪಿದಿ ಎಂದರೆ ಸ್ಕಾರಕವೆಂದರ್ಥ. 
ಶಾಸನಗಳಲ್ಲ ಶ್ರವಣ ಬೆಳಗೊಳವನ್ನು ಕಟವಸ್ತ, ಕಟಪ, ಕಟ್ಟಪ್ಪು. ವೆಳ್ಲೊಳ, ಬೆಳ್ಳೂಳ, 
ದವಳಕತೀರ್ಥ. ಶೇತ ಸರೋವರ ಇತ್ಯಾದಿ ಹೆಸರುಗಳ೦ದ ಕರೆಯುತ್ತಾರೆ. ಶವಣಬೆಕಗೊಳವು 
ಹಾಸನ ಜಲ್ಲಿಯ ಚನ್ನರಾಯಪಟ್ಟಣ ತಾಲ್ಲೂಕಿಗೆ ಸೇರಿದ ಒಂದು ಪ್ರಾಚೀನ ಊರು. ದಕ್ಷಿಣ 
ಭಾರತದ ಜೈನರ ಕೇಂದಗಳಲ್ಲ ಇದು ಅತ್ಯಂತ ಪ್ರಮುಖವಾದ ನೆಲೆಯಾಗಿದೆ. ಶ್ರವಣ 
ಬೆಕಗೊಳವು ಪ್ರಕೃತಿಯ ಹಿನ್ನೆಲೆಯಿಂದ ಎರಡು ಬೆಟ್ಟಗಳವೆ. ಈ ಬೆಟ್ಟಗಳಗಿ ಇಂದಗಿರಿ 
(ವಿಂದ್ಯಗಿರಿ) ಮತ್ತು ಚಂದ್ರಗಿರಿ (ಚಿಕ್ಕಬೆಟ್ಟು ಎಂದು ಕರೆಯಲಾಗಿದೆ. ದೊಡ್ಡಬೆಟ್ಟವು ಸಮುದ್ರ 
ಮಟ್ಟದಿಂದ ಸುಮಾರು 3347 ಅಡಿ ಎತ್ತರವಿದೆ. ಚಿಕ್ಕಬೆಟ್ಟವು ಸಮುದ್ರಮಟ್ಟದಿಂದ 3೦ರಂ 


ಅಡಿಗಳಷ್ಟು ಎತ್ತರವಾಗಿದೆ. 


ಶ್ರವಣಬೆಳಗೊಳ ಚಾವುಂಡರಾಯನ ಕಾಲದಲ್ಲ ಕೆತ್ತಿದ ಗೊಮ್ಮಟನಿಂದ ಹೆಸರು 
ಪಡೆದಿದೆ ಎಂದಾದರೂ ಸಹ ಅದಕ್ಕೂ ಹಿಂದೆ ಇದು ಮೋಕ್ಷ ಭೂಮಿಯಾಗಿತ್ತು. ಬಹುದೂರದ 
ಪ್ರದೇಶದಿಂದ ಪ್ರತ ಪ್ಪೀಕರಣಿ ಮಾಡಿ ದೇಹ ತ್ಯಾಗಕ್ಸಾಗಿಯೇ ಮುನಿಗಳು ಶ್ರಾವಕರು ಇಲ್ಲಗೆ 


162 


ಬರುತಿದ್ದರು. ಹೀಗಾಗಿ ಚಾವುಂಡರಾಯನಿಗಿಂತಲೂ ಹಿಂದಿಗಿಂತಲೂ ಇದು ಜನ ಸಂಪರ್ಕ 
ಹೊಂದಿದ್ದ ನೆಲೆಯಾಗಿತ್ತು. ಚಿಕ್ಕಬೆಟ್ಟ ದೊಡ್ಡಬೆಟ್ಟ ಹಾಗೂ ಶ್ರವಣಬೆಕಗೊಳ ಗ್ರಾಮದಲ್ಪರುವ 
ಬಸದಿಗಳ ಬಳ್ಳ. ಹಾಗೂ ಬಂಡೆಗಳ ಮೇಲೆ ದೊರೆತಿರುವ ಶಾಸನಗಳು ಬೇರೆ ಎಲ್ಲೂ 
ಕಂಡುಬಂದಿಲ್ಲ. ಕ್ರಿಶ. ಸುಮಾರು 5ನೇ ಶತಮಾನದಿಂದ ಕ್ರಿ.ಶ.1೨ನೇ ಶತಮಾನದವರೆಗೆ 
ನಿರಂತರವಾದ ಶಾಸನಗಳು ಕಂಡುಬಂದಿವೆ. ಸುಮಾರು 5೭5 ಶಾಸನಗಳು ದೊರೆತಿವೆ. 
ಶ್ರವಣಬೆಳಗೊಳದ ಇತಿಹಾಸ ನಮಗೆ ತಿಆದುಬರುವುದು ಚಿಕ್ಕಬೆಟ್ಟದಲ್ಲ ಕೆತ್ತಿರುವ ಕ್ರಿ.ಪ.6ನೇ 
ಶತಮಾನದ ಶಾಸನದಿಂದ ಚಿಕ್ಕಬೆಟ್ಟ ಅಥವಾ ದೊಡ್ಡಬೆಟ್ಟದ ಮಧ್ಯೆ ನೀರಿನ ಮೊರಡಿಗಳು 


ಇದ್ದವು.” 


ಪುತಕೇವಅಯಾದ ಭದ್ರಬಾಹು ಮುನಿಗಳು ಉಜ್ಟೆಯಿನಿಯಲ್ಲದ್ದಾಗ ಉತ್ತರ 
ಭಾರತದಲ್ಲೂ 12 ವರ್ಷಗಳ ಕಾಲ ಭೀಕರ ಕ್ಥಾಮಬರುವುದಾಗಿ ತಿಆದಿತ್ತ. ಆಗ 
ಭದಬಾಹುಮುನಿಯು ಮುನಿ ಸಂಘದೊಂದಿಗೆ ದಕ್ಷಿಣಕ್ಕೆ ಬರುತ್ತಾರೆ. ಶ್ರವಣಬಿಕಗೊಕದಲ್ಲ 
ನೆಲೆನಿಂತಾಗ ಉಳದ ಮುನಿ ಸಮುದಾಯ ಮತ್ತು ದಕ್ಷಿಣಕ್ಕೆ ಸಾಗಿ ಮಧುರೆ ಬಳಅ ಸೇವೆ 
ನಿಲ್ಲುತ್ತಾರೆ. ಭದಬಾಹು ಮುನಿ ಶ್ರವಣಬಿಕಗೊಳದ ಕಲ್ಲಪ್ಪುವಿನಲ್ಲ ನೆಲೆ ನಿಂತ ಮೇಲೆ ಅಲ್ಲೇ 
ದೇಹಾವಸಾನವಾಗುತ್ತದೆ. ಈ ಭದ್ರಬಾಹುವಿನೊಂದಿಗೆ ಚಂದಗುಪ್ತ ಮುನಿ ನಿಲ್ಲುತ್ತಾನೆ. ತನ್ನು 
ಗುರು ಅರ್ಹತ್‌ ಪದವಿ ಪಡೆದ ಮೇಲೆ ಚಂದ್ರಗುಪ್ತ ಮುನಿಯು ಚಿಕ್ಕಬೆಟ್ಟದಲ್ಲಯೇ ನೆಲೆ ನಿಂತು 
ಸಲ್ಲೇಖನ ಪ್ರತ ಪ್ಟೀಕರಿಸಿ ದೇಹತ್ಯಾಗ ಮಾಡುತ್ತಾನೆ. ಇಲ್ಲಂದಾಚೆಗೆ ಈ ಬೆಟ್ಟ ಜೈನರಿಗೆ ಬಹು 
ಪವಿತ್ರ ಹ್ಥಕವಾಗಿ ಹೆಸರುವಾಸಿಯಾಗಿದೆ. 

ಭದಬಾಹುವಿನ ನಂತರ ಅನೇಕ ವ್ಯಕ್ತಿಗಳು ಈ ಸ್ಥಳದ ಪಾವಿತ್ರತೆಗೆ ಕಾರಣರಾಗಿದ್ದಾರೆ. 
ಪರಂಪರಾಗತರಾಗಿ ಬಂದಿರುವ ನಂಚಕೆಯಂತೆ ಭದಬಾಹುಮುನಿಗಳು ಇಲ್ಲ ಬಂದು ನೆಲೆಸಿ 
ಈ ಕ್ಷೇತ್ರ ತೀರ್ಥಕ್ಷೇತವಾಗಲು ಕಾರಣರಾಗಿರುತ್ತಾರೆ. ಇದರ ನಂತರ ಅವರ ಶಿಷ್ಯ ಚಂದ್ರಗುಪ್ತ 
ಮುನಿ ಇಲ್ಲೇ ಇದ್ದು, ದೇಹತ್ಯಾಗ ಮಾಡಿದ್ದು ಈ ಕ್ಷೇತ್ರಕ್ಕೆ ಮುನಿಗಳು ಬಂದು ಹೋಗಲು 


ಕಾರಣವಾಲಯುತು. 


163 


ಚಿಕ್ಕಬೆಟ್ಟದ ಮೇಲಅರುವ ಬಸದಿಗಳು 


pa 


ಭದಬಾಹು ಗುಹೆ 

2. ಚಂದಗುಪ್ಪ ಬಸದಿ 

3. ಚಂದಪ್ರಭ ಬನುದಿ 

4. ಎರಡು ಕಟ್ಟೆ ಬಸದಿ 

5. ಮಜ್ಞಗಣ ಬಸದಿ 

6. ಸುಪಾಶ್ಥ್ಯನಾಥ ಬಸದಿ 

7. ಸವತಿ ಗಂಧವಾರಣ ಬಸದಿ 
8. ಕತ್ತಲೆ ಬಸದಿ 

೨. ತೇರಿನ ಬಸದಿ 

10. ಚಾವುಂಡರಾಯ ಬಸದಿ 
11. ಶಾಸನ ಬಸದಿ 

12. ಇರುವ ಬಹ್ಮದೇವರ ಗುಡಿ 
13. ಶಾಂತೀಶ್ವರ ಬಸದಿ 

14. ಪಾಶ್ಶ್ರ್ಯನಾಥ ಬಸದಿ 

15. ಶಾಂತನಾಥ ಬಸದಿ 

16. ಕೊಗೆ ಬಹ್ನದೇವರ ಕಂಬ 
17. ಮಾನಸ್ಪಂಭ 

18. ಕಂಚಿನ ದೋಣಿ 

1೨. ಲಕ್ಕಿ ದೋಣಿ 

೨೦. ಈನನ ದೊಣಿ 

21. ಗಂಗರಾಜನ ಮಂಟಪ 
೨೭. ಮಹಾನವಮಿ ಮಂಟಪ 


1 ಭದಬಾಹು ಗುಹೆ 


ಎರಡು ಸ್ಕಾರಕಗಳನ್ನುಅದ ಚಿಕ್ಕಬೆಟ್ಟದ ಎಲ್ಲಾ ಕಟ್ಟಡಗಳು ಕೋಟಿಯ ಒಳಗೆ 
ಕಂಡುಬರುತ್ತದೆ. ಭದಬಾಹು ಮುನಿಗಳು ಕಳ್ತಪ್ಪಿನ್‌ ಅಂದರೆ (ಚಿಕ್ಕಬೆಟ್ಟದ) (ಚಂದಗಿರಿಬೆಟ್ಟದ) 
ಮೇಲೆ ನೆಲೆ ನಿಂತಾಗ ಅದರ ಶಿಷ್ಯವರ್ಗ, ಧರ್ಮ ಅನುಯಾಲಯುಗಳು ಭದ್ರಬಾಹು ಮುನಿಗಳ 


164 


Re 


ಪಭಾವಕ್ನೆ ಒಳಗಾದ ಸ್ಥಳೀಯರು ಕಳ್ತಪ್ಪಿನ್‌ ಬೆಟ್ಟದಲ್ಲ ಸ್ಥಕವತ್ತ ಬಂದು ಹೋಗುತ್ತಾರೆ. ಈ ಪ್ಯಳ 
ಸಹಜ ಗುಹೆಯಾಗಿದ್ದು. ದಕ್ಷಿಣ ಮತ್ತು ಪ 


ಶ್ಲಿಮಕ್ಕೆ ಖಮಾಡಿ ನಿಂತಿದೆ. ಭದಬಾಹು ಮತ್ತು 
ಚಂದಗುಪ್ತ ಮುನಿಗಳು ಕ್ರಿಶ.3ನೆಯ ಶತಮಾನದಲ್ರ ಇಲ್ಲದ್ದು ಸಮಾಧಿ ಮರಣ 
ಹೊಂದಿದರೆಂದು ಐತಿಹ್ಯದಿಂದ ತಿಆದುಬರುತ್ತದೆ. ಗುಹೆಯಲ್ಲ ಕಂಡುಬರುವ ಪಾದ 
ಮುದ್ರಿಕೆಗಳು ಭದಬಾಹು ಮುನಿಯ ಸಾಂಕೇತಿಕ ಚಿನ್ನೆಗಕಾಗಿವೆ. ಅವುಗಳ ಬಳ ಇರುವ 
ಶಾಸನವನ್ನು ಕ್ರಿ.ಶ.1ನೆಯ ಶತಮಾನದಲ್ಲ ಜನಚಂದ್ರ ಮುನಿ ಕೆತ್ತಿಸಿದನೆಂದು ತಿಃಸಲಾಗಿದೆ. 
ಈಗ ಜನಸಾಮಾನ್ಯರು ಭದ್ರಬಾಹು ಗುಹೆಯೆಂದು ಮುನಿಗಳು ತಪಸು ಮಾಡಿದ ಸ್ಥಳವೆಂದು 
ಗುಹೆಯ ದ್ಧಾರವು ಕ್ರಿ.ಶ.16ನೆಯ ಶತಮಾನದಲ್ಲ ನಿರ್ಮಿಸಿರಬೇಕೆಂದು ಹೇಕಬಹುದಾಗಿದೆ. 
ಇದಕ್ಕೆ ಪೂರಕವಾಗಿ ಕ್ರಿ. ಶ.6ನೇ ಶತಮಾನದಲ ಕರ್ನಾಕರ್ಣಿತವಾಗಿದ್ದ ಭದಬಾಹು ಕಥೆಗೆ 
ರೂಪ ನೀಡಿ ಕಳ್ಳಪ್ಪುವಿನಲ್ಲ ಪ್ರಭಾಚಂದ್ರಮುನಿಯ ವಿಷಯವನ್ನು ತಿಅಸುವ ಹಿನ್ನೆಲೆಬುಂದ 
ಭದಬಾಹುವಿನ ವಿಚಾರವನ್ನು ಸೇರಿಸಿ ಶಾಸನವನ್ನು ಬರೆಸಲಾಗಿದೆ. ಶ್ರವಣಬೆಕಗೊಕದಲ್ಲ ಇದು 
ಅತ್ಯಂತ ಪ್ರಾಚೀನ ಶಾಸನವಾಗಿದೆ. ಗುಹೆಯ ಮೇಲ್ಲಾಗದಲ್ಲರುವ ಮುಂಛಾವಣಿಯನ್ನು 
ಗಮನಿಸಿದರೆ ಇದು ಕ್ರಿ.ಶ.17ನೇ ಶತಮಾನಕ್ಷೆ ಸೇರಿಸಬಹುದಾಗಿದೆ. 


2. ಚಂದಗುಪ್ತ ಬಸದಿ 


ಚಂದಗಿರಿ ಬೆಟ್ಟದ ಮೇಲಆರುವ ಈ ಬಸದಿಯನ್ನು ಚೆಂದ್ರಗುಪನು ಇಲ್ಲವೆ ಅವನ ನೆನಪಿಗಾಗಿ 
ಆತನ ಶಿಷ್ಯರು ನಿರ್ಮಿಸಿದ್ದರೆಂದು ಕ್ಲಳಪುರಾಣಗಳಂದ ತಿಆದುಬರುತ್ತದೆ. ಇದರಿಂದ ಇದನ್ನು 
ಚಂದಗುಪ್ತ ಬಸದಿ ಎಂದು ಕರೆಯಲಾಗಿದೆ. ಇದರ ವಾಸ್ತು ಲಕ್ಷಣಗಳನ್ನು ಗಮನಿಸಿದರೆ, ಇದು 
ಕ್ರಿ.ಪ೨ನೇ ಶತಮಾನಕ್ಕೆ ಸೇರಿರುತ್ತದೆ ಎಂದು ಹೇಕಬಹುದು. ಪ್ರಾಯಶಃ ಇದನ್ನು ಗಂಗರ 
ಮನೆತನದ ಇಮ್ಮಡಿ ಪಿವಮಾರನ ಪುತ್ರ ಶ್ರೀಪುರುಷನು ನಿರ್ಮಿಸಿದ್ದನೆಂದು ಸಹ 
ತಿಆದುಬರುತ್ತದೆ. ತಳಕವಿನ್ಯಾಸದಲ್ಲ ಮೂರು ಗರ್ಭಗೃಹಗಳನ್ನು ಹೊಂದಿದ್ದು, ಶುಕನಾಸ., 
ಆಯತಾಕಾರದ ಸಭಾಮಂಟಪ. ಮುಖಮಂಟಪವನ್ನು ಹೊಂದಿದೆ. ಮಧ್ಯದ ಗರ್ಭಗೃಹದಲ್ಲ 
ಪಾರ್ಶ್ರನಾಥ ತೀರ್ಥ೦ಕರನ ಪರ್ಯಂಕಾಸೀನ ಶಿಲ್ಪವಿದೆ. ಈ ಮಂಟಪದಲ ಪದ್ಯಕಾಂತ 
ಪಕಾರದ ಕಂಬಗಳು ಗಮನಾರ್ಹವಾಗಿವೆ. ಈ ಬಸದಿಯ ಪಮುಖ ಆಕರ್ಷಣಿ ಕೈಸಾಲೆಗೆ 
ಹಾಕಿರುವ ಜಾಲಂಥ್ರ ಹಾಗೂ ಬಾಗಿಲವಾಡ ಜಾಲಂಥ್ರದ ಬಲಗಡೆ ದಾಸೋಜ ಎಂಬ ಹೊಯ್ದಳ 
ಕಾಲದ ಪಶಿಲ್ಪೈೇಯ ಹೆಸರಿದೆ. ಈ ಜಾಲಂಧ್ರವು ಜೈನ ಕಥೆಯನ್ನು ಹೇಳುವುದಾಗಿದ್ದು, ಚಿಕಣಿ 
ಶಿಲ್ಪ್ಲಗಳ೦ದ ತುಂಜದೆ. ಡಾ.ಆರ್‌.ಸುಂದರವರು ಚಂದಗುಪ್ತ ಬಸದಿ ಗರ್ಭಗೃಹವನ್ನು ಕ್ರಿ.ಶ.10- 
11ನೇ ಶತಮಾನದಲ್ಲ ಮೂರು ಗರ್ಭಗೃಹಗಳಾಗಿ ವಿಂಗಡಿಸಿರುತ್ತಾರೆಂದು ಹೇಳರುತ್ತಾರೆ.' 


165 


ಬಸದಿಯ ಒಳಗೆ ಇರುವ ಮೂರು ಗರ್ಥಗೃಹಗಕಲ್ಲ ಮಧ್ಯದಲ್ಲರುವುದು ದೊಡ್ಡದಾಗಿದೆ. 
ಶುಕನಾಸದ ಬಾಗಿಲವಾಡ ಕೆಲಸೂರ ಚಂದಪ್ರಭ ಬಸದಿಯ ಸಪ್ರಮಾತೃಕಾ ದೇವಾಲಯದ 
ಬಾಗಿಲವಾಡವನ್ನು ಹೋಲುತ್ತದೆ. ಇಲ್ಲ ಕಂಬಗಳ ಮೇಲೆ ವಲ್ಲಭಕಪೋತ ಬಂದಿದ್ದು ಬಹು 
ಅಲಂಕ್ಯ್ಕತವಾಗಿದೆ. ಇದಕ್ಕೆ ಹೊಂದಿಕೊಂಡಂತೆ ಇರುವ ಜಾಲಂಧ್ರವನ್ನು ಅಲ್ಲನ ದಾಸೋಜ 
ಎಂಬ ಹೆಸರನ್ನು ಗಮನಿಸಿದರೆ ಹೊಯ್ದಕರ ಕಾಲಕ್ಷೆ ಸೇರುತ್ತದೆ. * 


3. ಚಂದಪ್ರಭ ಬಸದಿ 


ಚಂದಗಿರಿ ಬೆಟದ ಮೇಅರುವ ಈ ಬಸದಿಯು ಗಂಗ ಮನೆತನದ ಶ್ರೀಪುರಷನ ಪುತ್ರ 
ಶಿವಮಾರನ ಕಾಲದಲ್ಲ ಅಂದರೆ ಕ್ರಿ.ಶ.ಸುಮಾರು 8ನೆಯ ಶತಮಾನದ ನಿರ್ಮಾಣವಾಗಿದೆ. ಈ 
ಬಸದಿಯ ಪಶ್ರಿಮಕ್ಕೆ ಶಿವಮಾರನ ಬಸದಿಯೆಂಬ ಶಾಸನ ದೊರೆತಿದೆ. ಇದನ್ನು ವಕ್ರಗಚ್ಛದ 
ಬಸದಿ ಎಂದು ಸಹ ಕರೆಯಲಾಗಿದೆ. ಕ್ಲ.ಶೆಟ್ಟರ್‌ರವರು ಶಾಸನಕ್ಸೂ ಬಸದಿಗೂ ಸಂಬಂಧವಿಲ್ಲ 
ಎಂದು ಹೇಳದ್ದಾರೆ. ಆ ಸುಂದರವರು 11ನೇ ಶತಮಾನದ ಕೊನೆಯ ಕಾಲಕ್ಷೆ ಸೇರಿಸಬಹುದು 
ಎಂದಿದ್ದಾರೆ. ಎಂ.ಎಚ್‌ .ಕೃಷ್ಣರವರು ಇದರ ಕಾಲವನ್ನು ಕ್ರಿ.ಶ. ಸುಮಾರು 8೦೦ ಎಂದಿದ್ದಾರೆ. ಈ 
ಬಸದಿ ಗಂಗರ ಕಾಲದ ಅನೇಕ ಲಕ್ಷಣಗಳನ್ನು ಪಡೆದುಕೊಂಡಿರುವುದರಿಂದ ಇದನ್ನು ಗಂಗರ 
ಕಾಲದ ಬಸದಿಗಕಲಛ ಒಂದು ಎಂದು ಹೇಕಬಹುದಾಗಿದೆ. * ತಳವಿನ್ಯಾಸದಲ್ಲ ಗರ್ಭಗೃಹ. 
ಶುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹದಲ್ಲ 
ಚಂದಪ್ರಭನಾಥ ತೀರ್ಥಂಕರನ ಪರ್ಯಂಕಾಸೀನ ಶಿಲ್ಪವಿದೆ. ನವರಂಗದಲ ಬಹ್ಕಕಾಂತ 
ಪ್ರಕಾರದ ಸುಂಭಗಳವೆ. ಅಧಿಷ್ಲಾನ ಭಾಗ ಈಗ ಉಳದು ಬಂದಿಲ್ಲ. ಗೋಡೆಗಕು ಇಂದಿಗೂ 
ಇಟ್ಟಗೆಯದಾಗಿದೆ. ಇದರ ಬಾಗಿಲುವಾಡವು ಮೂಲ ರೂಪದಲ್ಲ. ನವರಂಗದ ಕಂಬಗಳು 
ಬಹ್ಯಕಾಂತ ರೀತಿಯ ಕಂಬಗಳಕಂತಿದ್ದು. ಚೌಕಾಕಾರದ ಪಿಂಡಿ, ವೃತ್ತಾಕಾರದ ಶಲಾಕ, ಕುಂಭ 
ಮುಚ್ಚಕವನ್ನು ಹೊಂದಿದೆ. ಈ ಬಸದಿಯ ಬೋದಿಗೆ ಗಂಗರ ಕಾಲದ ಸರಳ 
ಬೋದಿಗೆಯಾಗಿದೆ. ನವರಂಗದಲ್ಲ ಶ್ಯಾಮಾಯಕ್ಷ ಮತ್ತು ಜ್ಞಾಅನೀ ಯಕ್ಷಿಯೆಂದಿರುತ್ತಾರೆ. 
ಎರಡು ಶಿಲಗಳೂ ಸಹ ಆಭರಣಗಳ ಹೆಚ್ಚನ ಅಲಂಕಾರವಿದೆ. ಇಬ್ಬರು ಕುಅತಿದ್ದು ಯಕ್ಷಿಯ 
ವೈಭವವನ್ನು ಸಾರುವಂತೆ ವಿಸ್ಮಯ ಹಸ್ತವನ್ನು ಹೊಂದಿರುತ್ತಾಳೆ. 


4. ಎರಡುಕಟ್ಟೆ ಬಸದಿ 


ಚಂದಗಿರಿ ಬೆಟ್ಟದ ಮೇಲರುವ ಈ ಬಸದಿಯನ್ನು ಗಂಗರಾಜ ಹೆಂಡತಿ ಲಕ್ಷೋಮತಿ 
ಎಂಬುವವಳು ಕ್ರಿ.ಶ.1117 -18 ರಲ್ಲ ಕಟ್ಟನಿದಳು. ಗರ್ಭಗೃಹದಲ್ಲ ಆದಿನಾಥ ತೀರ್ಥ೦ಕರನ 


166 


ಶಿಲ್ಪವನ್ನು ಇಡಲಾಗಿದೆ. ಈ ಬಸದಿಗೆ ಆದಿನಾಥ ಬಸದಿ ಎಂತಲೂ ಸಹ ಕರೆಯುತ್ತಾರೆ. 
ಡಾ.ದೇವರಕೊಂಡರೆಡ್ಡಿರವರ ಪ್ರಕಾರವಾಗಿ ಗಂಗ ಶ್ರೀಪುರುಷನ ಮಗನಾದ ದುಗ್ಧ ಮಾರನು 
ಕಟ್ಟನಿರಬೇಕೆಂದು ತಿಆಸಿದ್ದಾರೆ. ಬಸದಿಯ ನವರಂಗ ಕಂಬವೊಂದರಲ್ಲ ಅಪ್ರಕಟತ ಶಾಸನದ್ದಅ 
'ನವಒಣ್ಣದ ನಾಲ್ದು ಕಮ್ಮಮನ್‌ ಗುಗ್ಗ್ದಮಾರೋವಜ- ಮಾಡಿದೋನ್‌' ಎಂದು ಬರೆದಿದೆ. ಈ 
ಶಾಸನದ ಬಗ್ಗೆ ಷ-ಶೆಟ್ಟರ್‌ರವರು ಇದರ ಅಪಿ ಹಿನ್ನೆಲೆಯಿಂದ ೨-1೦ನೆಯ ಶತಮಾನಕ್ಕೆ 
ಸೇರಿದ್ದೆಂದು ತಿಆಅಸುತ್ತಾನೆ. ದಗ್ಗಮಾರನ ಕಾಲ ಕ್ರಿ.ಶ.ಸುಮಾರು 77೦ ಈ ಶಾಸನದ ಅಪಿ ಆ 
ಕಾಲಕ್ಷೆ ಸೇರಿರುವಂತಿದೆ. ಆದ ಕಾರಣ ಈ ಕಂಬಗಳನ್ನು 8ನೆಯ ಶತಮಾನದ ಉತ್ತರಾರ್ಧಕ್ಷೆ 
ಸೇರಿಸಬಹುದಾಗಿದೆ. ಈ ಎರಡು ಕಲ್ಟೆಬಸದಿ ಬಆಯುರುವ ಶಾಸನದಲ್ಲ ಗಂಗರಾಜ ತನ್ನ ಪತ್ನಿ 
ಹಾಗೂ ತಾಲ ಕಟ್ಟಸಿದ ಬಸದಿಗೆ ಪರಮ ಎಂಬ ಗ್ರಾಮವನ್ನು ದಾನ ನೀಡಿದ ವಿಚಾರ 
ತಿಆಮಬರುತ್ತದೆ. ಆದರೆ ಇಲ್ಲ ಕಣ್ಣಸಿದ ಎಂಬ ಪದಕ್ಕಿಂತಲೂ ಜೀರ್ಣೋದ್ದಾರ ಎಂದು 
ತಿಆಯುವುದು ಒಳ್ಳೆಯದು. ಈೇ ಬಸದಿಯು ಉತ್ತರಾಭಮುಖವಾಗಿದ್ದು. ಇದರ ತಳವಿನ್ಯಾಸದಲ್ಲ 
ಶುಕನಾಸ, ನವರಂಗ ಮತ್ತು ಮುಖಮಂಟಪವನ್ನು ಹೊಂದಿದೆ. ಗರ್ಭಗೃಹ ಮತ್ತು ಶುಕನಾಸ 
ಒಂದೇ ಅಳತೆಯನ್ನು ಹೊಂದಿದೆ. ನವರಂಗ ಆಯತಾಕಾರವಾಗಿದ್ದು. ಮಧ್ಯದಲ್ಲ ಆರು 
ಕಂಬಗಳನ್ನು ಸೇರಿಸಲಾಗಿರುತ್ತದೆ. ಈ ನಾಲ್ದು ಕಂಬಗಳು ದಪ್ಪವಾಗಿದ್ದು, ಗಂಗರ ಕಾಲದ 
ಸ್ತಂಭಗಕ ವಾಸ್ತು ರಚನೆಗಳನ್ನು ಹೊಂದಿದೆ. ಉಳದ ಎರಡು ಕಂಬಗಳು ಆಕಾರದಲ್ಲ 
ಚಿಕ್ಕದಾಗಿದೆ. ಗರ್ಭಗೃಹದಲ್ರ ದೇವರ ಪೀಠ ಹಳೆಯದಾಗಿದ್ದು, ಯಕ್ಷ-ಯಕ್ಷಿಯರ ಶಿಲ್ಪಗಳು 
ಸಹ ನಂತರದ ಕಾಲದ್ದು. ಹಿಂಬದಿಯ ಚಪ್ಪಡಿಗಲ್ಲನ ಪೀಠಕ್ಷೆ ಹೊಂದಿಕೊಳ್ಳುವಂತೆ ಮುಂದಿನ 
ಪೀಥವನ್ನು ಕೆತ್ತಿ ಜೋಡಿಸಲಾಗಿದೆ. ಗರ್ಭಗೃಹದಲ್ಲ ಆದಿನಾಥನ ಶಿಲ್ಪವಿದೆ. ಇದಕೆ 
ಪಭಾವಳಲಯುದ್ದು ಇಕ್ನೆಲಗಳಲ್ಲ ಚಾಮರಧಾರಿಯರನ್ನು ಕಡೆಯಲಾಗಿದೆ. ಇದು ಅಲ್ಲದೆ 


ಕೂಷ್ಯಾಂಡಿನಿಯ ಶಿಲ್ಪವಿದೆ. 
ಪ್ರ; ಮಜ್ಞಗಣ ಬಸದಿ 


ಚಂದಗಿರಿ ಬೆಟ್ಟದ ಮೇಲೆ ಮಜ್ಞಗಣ ಬಸದಿ ಇದೆ. ಠಈ ಬಸದಿ ಕ್ರಿ.ಶ.1ನೆಯ ಶತಮಾನದಲ್ಲ 
ನಿರ್ಮಾಣವಾಗಿದೆ. ಕಾಲಾನಂತರದಲ ಜೀರ್ನೋದ್ದಾರಗೊಂಡಿದೆ. ಸ್ಥಳೀಯ 
ಶಾಸನವೊಂದರ್ಲ೯ಲಆ ಉಲ್ಲೇಖತ ನವಿಲೂರಾಸಿರಿ ಸಂಘ ರಾಜಗಣದಾ ಎಂಬ ಪದದೊಳಗಿನ 
ಅಜಗಣವೇ ಈ ಬಸದಿಯ ಹೆಸರಿನ ಮೂಲವಾದೆ. ಶ್ರೀಮತ್‌ ಮತ್ತು ಅಜಗಣ ಎಂಬೆರಡು 
ಪದಗಳ ಸಂಯೋಗದಿಂದ ಮಜ್ಜಗಣವಾದಂತೆ ತಿಆದುಬರುತ್ತದೆ. ನವಿಲೂರ ಸಂಘ 
ಪರಂಪರೆಯ ಹಲವು ಮುನಿಗಳು ಈ ಬಸದಿಯಲ್ಲ ಸಲ್ಲೇಖನದಿಂದ ಸಮಾಧಿ ಮರಣವನ್ನಪ್ತಿದ 


167 


ಕುರಿತು ಕೆಲವು ಶಾಸನಗಕಲ್ಲ ಪ್ರಸ್ಲಾಪಗಳವೆ. ಪ್ರಾಯಶಃ ಆ ಸಂಘದ ಆಜಗಣ ಪರಂಪರೆಯ 
ಶಿಶ್ಯರು ಈ ಬಸದಿಯನ್ನು ನಿರ್ಮಿಸಿರಬಹುದು. ಈಗಿನ ಮಜ್ಞ್ಜಗಣ ಬಸದಿಯು ಹಲವಾರು 
ಬಾರಿ ಜೀರ್ಣೋದ್ಧಾರಗೊಂಡಿರಬಹುದು. ಕ್ರಿ.ಶ.15ನೆಯ ಶತಮಾನದ ಮಂಗಾಯ ಬಸದಿಯ 
ಶಾಸನದಂತೆ ಚಿಕ್ಕಬೆಟ್ಟದಲ್ಲ ಚಿಕ್ಕಬಸ್ತಿಯನ್ನು ಕಲ್ಲುಕಟ್ಟಸಿ ಜೀರ್ಣೋದ್ದಾರ ಮಾಡಿಸಿದಂತೆ, 
ತಿಆದುಬರುತ್ತದೆ. ಈ ಬಸದಿಯೂ ಗರ್ಭಗೃಹ, ತೆರೆದ ಶುಕನಾಸ, ನವರಂಗಗಳನ್ನು 
ಒಳಗೊಂಡಿದೆ. ಸಣ್ಣಮುಖ ಮಂಟಪವನ್ನು ಹೊಂದಿದೆ. ಮೂಲಗರ್ಭಗೃಹದಲ್ಲ ಅನಂತನಾಥನ 
ಶಿಲ್ಪವನ್ನು ಇಡಲಾಗಿದೆ. ಇದು ಹೊಯ್ದಕರ ಕಾಲದ್ದು, ಬಾಗಿಲವಾಡದ ಎರಡು ಕಡೆಯ ನಿಲುವು 
ಕಂಬಗಳು ಪದ್ಯದಳಾಲಂಕಾರಗಆ೦ದ ಅಲಂಕ್ಕೃತಗೊಂಡಿದೆ. ಮೇಲ್ಲಾಗದಲ್ಲ ಲಲಾಟ ಕಲ್ಲು 
ಬೇರೆಯದಾಗಿದೆ. ಪ್ರಾಯಶಃ ಜೀರ್ಣೋದ್ಧಾರ ಸಮಯದಲ್ಲ ಬೇರೆ ಸೇರಿಸಿರಬಹುದು. ಇದರ 
ಕಾಲವನ್ನು ಗಂಗರ ಅಂತ್ಯ ಹಾಗೂ ಹೊಯ್ದಕರ ಆರಂಭದ ಕಾಲದೆಂದು ತಿಕಯಬಹುದಾಗಿದೆ. 
ಷ.ಶೆಟ್ಟರ್‌ರವರು ಇದನ್ನು 1ನೆಯ ಶತಮಾನದ ಕಾಲಕ್ಷೆ ಸೇರಿಸಬಹುದು ಎಂದಿದ್ದಾನೆ. ಅ. 
ಸುಂದರರವರು 12ನೆಯ ಶತಮಾನವಿಂದಿರುತ್ತಾರೆ. ಆದರೆ ಮೊದಲೇ ಹೇಆರುವಂತೆ ಆಜಗಣದ 
ಶಾಸನಗಳು ಈ ಬಸದಿಯ ಬಳ ಇರುವುದರಿಂದ ಇದನ್ನು ಆಜಗಣದ ಬಸದಿ ಎಂದು 
ಕರೆಯಲಾಗಿದೆ. 


6. ಸುಪಾರ್ಶ್ರನಾಥ ಬಸದಿ 


ಸುಪಾರ್ಥನಾಥ ಬಸದಿಯು ಪೂರ್ವಾಭಮುಖವಾಗಿದ್ದು. ಇದನ್ನು ಯಾರು ಕಟ್ಟಸಿದರೆ೦ಬ 
ವಿಚಾರ ತಿಆದುಬಂದಿಲ್ಲ. ಎಂ.ಎಚ್‌. ಕೃಷ್ಣರವರ ಪ್ರಕಾರ ಈ ಬಸದಿಯ ಹತ್ತಿರ ಕ್ರಿ.ಶ.1೦ನೆಯ 
ಶತಮಾನಕ್ಷೆ ಸೇರಿದ ಶಾಸನದ ಅಪಿಗಳು ಇರುವುದರಿಂದ ಇದನ್ನು ಕ್ರಿ.ಶ.1೦ನೆಯ ಶತಮಾನಕ್ಕೆ 
ಸೇರಿಸಬಹುದೆಂದು ಅಭಿಪ್ರಾಯಪ್ಪದ್ದಾರೆ. ಈ ಬಸದಿಯ ಗೋಡೆಗಳು ಇಟ್ಲಗೆ ಗಾರೆಯುಂದ 
ಕೂಡಿದೆ. ಗೋಡೆಗಕಲ ಯಾವುದೇ ರೀತಿಯ ಅಲಂಕಾರ ಕಂಡುಬರುವುದಿಲ್ಲ ಸರಳವಾಗಿದೆ. 
ಇದು ಗರ್ಭಗೃಹ. ಶುಕನಾಸ ಮತ್ತು ಮುಖಮಂಟಪವನ್ನು ಹೊಂದಿದೆ. ಮೂಲಗರ್ಭಗೃಹದಲ್ಲ 
ಕ್ರಿ.ಶ.10ನೆಯ ಶತಮಾನಕ್ಕೆ ಸೇರಿಸಬಹುದಾದ ಪಾಶ್ಪ್ಯನಾಥನ ಶಿಲ್ಪವಿದೆ. ಕುಆತಿರುವ 
ಪಾರ್ತನಾಥನ ತಲೆಯ ಮೇಲೆ ಏಳು ಹೆಡೆಯ ಸರ್ಪವಿದ್ದು, ಇದರ ಕಲೆ ಬಹು ಸುಂದರವಾಗಿ 
ಕೆತ್ತಲ್ಲಟ್ದದೆ. ಸರ್ಪದ ಇಕ್ಜೆಲಗಕಲ್ಲ ಚಾಮರದಾರಿಯರು ಇದ್ದಾರೆ. ಇದರ ಒಂದು ಕೈಯಲ್ಲ 
ಚಾಮರವನ್ನು ಇನ್ನೊಂದು ಕೈಯಲ್ಲ ಕಟೀ ಹಸ್ತವನ್ನು ಉಳ್ಳವರಾಗಿರುತ್ತಾರೆ. 
ಚಾಮರಧಾರಿಯರ ವಸ್ತಾಲಂಕಾರವು ಕೆಿ.ಪ.1೦ನೆಯ ಶತಮಾನದ ಗಂಗರ ಕಾಲದ ಶಿಲ್ಪಗಳ 
ಹೋಲಕೆಯನ್ನು ಹೊಂದಿರುತ್ತದೆ. ತೀರ್ಥ ೦ಕರರ ಪೀಠವು ಕಲಾತ್ಯಕವಾಗಿ ಮೂಡಿಬಂದಿದೆ. 


168 


ಹಾವಿನ ಶರೀರದ ಇಕ್ಷೆಲಗಕಲ್ಪ್ಲ ನಿಂತ ಸಿಂಹದ ಅಲಂಕಾರ ಸೊಗಸಾಗಿದೆ. ಇದರ ಮೇಲೆ 
ವ್ಯಾಆಗಳ ಕೆತ್ತನೆಯನ್ನು ಸುಂದರವಾಗಿ ಕೆತ್ತಲಾಗಿರುತ್ತದೆ. ಸುಪಾರಶ್ಶ್ಯನಾಥ ತಪಸ್ತಿಗೆ ಕುಳತ 
ಶಾಂತ ಭಾವದಿಂದ ಮೂಡಿಬಂದಿದೆ. ಈ ಬಂಬದ ಸಿಂಹಪೀಠ ಅತ್ಯಂತ ಗಮನಾರ್ಹವಾದದ್ದು. 
ಸಿಂಹಗಳಂದ ಅಲಂಕೃತವಾಗಿದ್ದು. ಇದು ಪಲ್ಲವರ ಕಾಲದ ದೇವಾಲಯಗಕಲ್ಲ ಕಂಡುಬರುವ 
ಮಾದರಿಯಲ್ಲ ಇಲ್ಪ್ಲಯೂ ಕಂಡುಬರುತ್ತದೆ. ಆದರೆ ಮುಖಮಂಟಪ ಚಿಕ್ಕದಾಗಿದ್ದು ಗಂಗರ 
ಕಾಲದ ಕಂಬಗಳು ಹೋಲುತ್ತದೆ. ಇಲಯ ಬಾಗಿಲವಾಡವು ಹೊಯ್ಸಳರ ಕಾಲದ್ದಾಗಿದ್ದು 


ಸುಂದರವಾಗಿದೆ. 
7. ಪಸವತಿಗಂಧವಾರಣ ಬಸದಿ 


ಚಂದಗಿರಿಬೆಟ್ಟದ ಮೇಲರುವ ಈ ಬಸದಿಯನ್ನು ಹೋಯ್ದಕ ರಾಜ ವಿಷ್ಣುವರ್ಧನನ 
ಪಟ್ಟದರಾಣಿ (ಪಟ್ಟದರಸಿ) ಶಾಂತಲಾದೇವಿ ಕಕ್ರಿ.ಶ.1123ರಲ್ಪ ಕಟ್ಟಸಿರುತ್ತಾಕೆ. ಶಾಂತಲಾಡೇವಿಯ 
ಕೆಲವು ಜರುದುಗಳಲ್ಲೊಂದಾದ ಸವತಿಗಂಥಾವಾರಣ ಎಂಬ ಜರುದಿನಿಂದಲೇ ಈ 
ಬಸದಿಯನ್ನು ಕರೆಯಲಾಗಿದೆ. ಇದು ಉತ್ತರಾಭಿಮುಬವಾಗಿದೆ. ಇದರ ಕೆಲವು ಆಂತರಿಕ ವಾಸ್ತು 
ಲಕ್ಷಣಗಳನ್ನು ಪರಿಶೀಲಸಿದರೆ. ಇದು ಕ್ರಿ.ಶ. ಸುಮಾರು 12ನೇ ಶತಮಾನದ ಪೂರ್ವದಲ್ರಯೇ 
ನಿರ್ಮಿಸಿರುವಂತೆ ಕಂಡುಬರುತ್ತದೆ. ಶಾಂತಲಾದೇವಿಯು ಪ್ರಭಾಚಂದ್ರ ಮುನಿಗಳ 
ಶಿಷ್ಕೇಯಾಗಿದ್ದು, ಆದ ಕಾರಣ ಇಲ್ಲರುವ ಶಿಲ್ಪವನ್ನು ಈಕೆ ಮಾಡಿಸಿದ್ದಾಳೆ. ಇನ್ನೊಂದು ಶಾಸನದ 
ಪ್ರಕಾರವಾಗಿ ಶಕೆ ಕಟ್ಟಸಿರುವ ಬಸದಿಯಲ್ಲ ಆಹಾರ ಧಾನ್ಯ ಇತ್ಯಾದಿಗಳ ಏರ್ಪಾತಿಗೆ 
ಮೊಲ್ಲೆನವಿಲೆ ಎ೦ಬ ಗ್ರಾಮವನ್ನು ದತ್ತಿಯಾಗಿ ನೀಡಿದಳೆಂದು ತಿಆದುಬರುತ್ತದೆ. ಕ್ರಿ.ಶ.1ರನೆಯ 
ಶತಮಾನದಲ್ಲ ಗೇರುಸೊಪ್ಲೆಯ ಗುಂಮಟಣನು ಈ ಬಸದಿಯನ್ನು ಜೀರ್ಣೋದ್ದಾರ 
ಮಾಡಿರಬೇಕು. ಹಾಗಾಗಿ ಇದರ ಮೂಲರೂಪ ಯಾವ ರೀತಿ ಇತ್ತೆಂದು ಹೇಳುವುದು 
ಸಾಧ್ಯವಿಲ್ಲ. ಈ ಬಸದಿಯನ್ನು ಶಾಂತಲೆ ಕಣ್ಟಸಿದಳು ಎಂದು ಹೇಕುವುದಕ್ಷಿಂತ ಕೆ 
ಜೀರ್ಣೋದ್ಧಾರ ಮಾಡಿಸಿದಳೆಂದು ಹೇಳುವುದು ಒಳ್ಳೆಯದು. ಇದು ಕ್ರಿ.ಶ.1೦ನೆಯ ಶತಮಾನದ 
ಆದಿಯಲ್ಲ ನಿರ್ಮಿತವಾದ ಬಸದಿಯೆನ್ನಬಹುದಾಗಿದೆ. 


ತಳವಿನ್ಯಾಸದಲ್ಲ ಬಸದಿಯು ಗರ್ಭಗೃಹ. ಸುಕನಾಪಿ, ನವರಂಗ ಅಥವಾ ಸಭಾಮಂಟಪ 
ಮತ್ತು ಮುಖಮಂಟಪವನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲ ಶಾಂತಿನಾಥ ತೀರ್ಥ೦ಕರನ 
ಶಿಲ್ಪವಿದೆ. ಮುಂಭಾಗದಲ್ಲ ಎತ್ತರವಾದ ವೇದಿಕೆಯುದೆ. ದೇವಾಲಯದ ಗೋಡೆ ಇಟ್ಟಗೆ 
ಗಾರೆಯಾಗಿದ್ದು, ಬಹ್ಕಾಕಾಂತ ಮಾದರಿಯ ಉಬ್ಬುಕಂಬಗಳವೆ. ಇಲ್ಲನ ದೇವಕೋಷ್ಠಗಳು 
ಅಲಂಕಾರಿಕವಾಗಿಲ್ಲ. ಗರ್ಭಗೃಹದ ಮೇಲ್ಲಾಗದಲ್ಲ ತ್ರಿತಳವಿಮಾನವಿದೆ. ಗರ್ಭಗೃಹವು ಚಿಕ್ಕದಾಗಿ 


169 


ಆಯತಾಕಾರವಾಗಿದೆ. ಇದಕ್ಷಿಂತ ಚಿಕ್ಕದಾಗಿ ಪುಕವಾಸಿ ಇದೆ. ನವರಂಗವು 
ಆಯತಾಕಾರವಾಗಿದ್ದು ಎಂಟು ಕಂಬಗಳಂದ ಕೂಡಿದೆ. ಹೊೋಯ್ತ್ದಕರ ಪೂರ್ವಕಾಲದ 
ಮಾದರಿಯಲ್ಲರುವ ಮೊದಲ ಎರಡು ಕಂಬಗಳು ಸಣ್ಣದಾಗಿದ್ದು ಚತುರ, ಅಷ್ಟ ಮತ್ತು 
ಚೌಕಾಕಾರವಾಗಿ ಎಂಟು ಮೂಲೆಗಳನ್ನು ಒಳಗೊಂಡಿದೆ. ಬಾಗಿಲ ಕಡೆಯ ನಾಲ್ಲು ಕಂಬಗಳು 
16 ಮೂಲೆಯದಾಗಿದೆ. ಬಸದಿಯು ಜೀರ್ಣೋದ್ದಾರಗೊಂಡಿರುವುದರಿಂದ ಕಂಬಗಳ ಜೋಡಣೆ 
ಬೇರೆ ಬೇರೆಯಾಗಿ ಮೂಡಿಬಂದಿದೆ. 


8. ತೇರಿನ ಬಸದಿ 


ಚಂದಗಿರಿ ಬೆಟ್ಟದ ಮೇಲಅರುವ ಈ ಬಸದಿಯನ್ನು ಹೊಯ್ದಕ ಮನೆತನದ ರಾಜಶ್ರೇಷ್ಟಿಗಳಾದ 
ಹೋೊಯ್ದಕ ಸೆಟ್ಟ ಮತ್ತು ನೇಮಿಸೆಟ್ರಯರ ಮಾತೆಯರಾದ ಮಾಚಿಕಚ್ಛೆ ಹಾಗೂ ಶಾಂತಿಕಭ್ಛಿಯರು 
ಕ್ರಿ.ಶ.1117 ರಲ್ರ ನಿರ್ಮಿಸಿದ್ದಾರೆ. ಬಾಹುಬಲಅ ತೀರ್ಥಂ೦ಕರನಾಗಿರದೆ ಒಬ್ಬ ಕೇವಅಯಾಗಿದ್ದ 
ಅವನನ್ನು ಪೂಜಾರ್ಹನೆಂದು ಪರಿಗಣಿಸಿ ಆತನಿಗೆ ದೇವಾಲಯವನ್ನು ಕಟ್ಟಿಸಿದ ಅಪರೂಪ 
ನಿದರ್ಶನವಿದು. ಈ ತೇರಿನ ಬಸದಿಯ ನಿರ್ಮಾಣದಲ್ರ್ಲ ಬೇರೆ ಬೇರೆ ಕಾಲದ ವಾಸ್ತು ಲಕ್ಷಣಗಳ 
ಮಿಶ್ರಣ ಗೋಚರಿಸುತ್ತದೆ. ಹಾಗಾಗಿ ಇದು ಕಾಲಾಂತರದಲ್ಲ ಜೀರ್ಣೋದ್ದಾರವಾಗಿರುವುದು 
ಬಚಿತವಾಗುತ್ತದೆ. ಇದನ್ನು  ಕ್ರಿ.ಶ.ಸುಮಾರು 15ನೆಯ ಶತಮಾನದಲ್ಲ ಗೊಮ್ಮಟಣ್ಣನ 
ಜೀರ್ಣೋದ್ಧಾರ ಮಾಡಿಸಿದ್ದಾನೆ. ಇದರ ಮುಂಭಾಗದಲ್ರ ಹೊಯ್ದಕರ ಕಾಲದ ತೇರಿನಾಕಾರದ 
ಆಕರ್ಷಕ ಬಅಪೀಠವಿದೆ. ಆದ ಕಾರಣ ಇದನ್ನು ತೇರಿನ ಬಸದಿ ಎಂದು ಕರೆಯಲಾಗಿದೆ. ಈ 
ಬಸದಿಯನ್ನು ಹಲವಾರು ಬಾರಿ ಜೀರ್ಣೋದ್ಧಾರ ಮಾಡಿರುವ ಬಗ್ಗೆ ತಿಆದುಬರುತ್ತದೆ. ಈ 
ಬಸದಿಗೆ ಒರಗಿಸಿರುವ ಎರಡು ವೀರಗಲ್ಲುಗಳು ಗಂಗರ ಕಾಲಕ್ಕೆ ಸೇರಿವೆ. ನವರಂಗದಲ್ಲ 
ಕಂಡುಬರುವ ಕಂಬಗಳಂದ ಇದನ್ನು ಕ್ರಿ.ಶ.೨೦5೦ ಕ್ಷೆ ಸೇರಿಸಬಹುದಾಗಿದೆ. ಈ ಬಸದಿಯು 
ಎರಡು ಕಟ್ಟಿ ಮತ್ತು ಸವತಿಗಂಧವಾರಣ ಬಸದಿಗಿಂತ ಚಿಕ್ಷದಾಗಿದೆ. ತಳವಿನ್ಯಾಸದಲ್ಲ 
ಗರ್ಭಗೃಹ, ತೆರೆದ ಮಾದರಿ ಶುಕನಾಸ, ನವರಂಗವನ್ನು ಹೊಂದಿದೆ. ತ್ತಿ ರಚನೆಯಲ್ರ 
ಇಟ್ಟಗೆಗಳನ್ನು ಬಳಸಲಾಗಿದೆ. ಗರ್ಭಗೃಹದಲ್ಲ ಬಾಹುಬಲ ಶಿಲ್ಪವಿದೆ. ಇಲ ಬಾಹುಬಲ 
ತೀರ್ಥಂ೦ಕರನಾಗಿರದೇ ಒಬ್ಬ ಕೇವಅಯಾಗಿದ್ದಾನೆ. ಬಸದಿಯ ಮುಂದಿನ ತೇರು ಹೊಯ್ತಳ 
ಕಾಲದಾಗಿದ್ದು, ಜಗತಿ. ತಿಪಟ್ಟಕುಮುದ. ಪಟ್ಟಕಾದಿಂದ ಅಲಂಕೃತವಾಗಿದೆ. ಅದರ ಮೇಲೆ ವೇದಿ 
ಬಂದು ವೀರಕಂಠ, ಸೂಪ್ತಿ ಬಂದಿದೆ. ಇದರ ಮೇಲನ ಭಾಗವನ್ನು ಅದೋ ಮುಖ ಕಮಲವನ್ನು 


ಬಡಿಸಿ ಬೋಕಳಾಗಿರಿಸುತ್ತಾರೆ. ಆನೆ, ಸಿಂಹಗಕ ಶಿಲ್ಲಗಳ೦ದ ಅಲಂಕೃತವಾಗಿದೆ. 


170 


೨. ಚಾವುಂಡರಾಯ ಬಸದಿ (ನೇಮಿನಾಥ ಬಸದಿ) 


ಐತಿಹಾಸಿಕವಾಗಿ ಚಾವುಂಡರಾಯ ದಕ್ಷಣ ಮಧುರೆಯ ಬಹ್ಯಕ್ಷತ್ರಿಯ ವಂಶದ 
ಮಹಾಬಲಯ್ಯ ಮತ್ತು ಕಾಕಲಾದೇವಿ ದಂಪತಿಗಳ ಪುತ್ರನಾದ ಚಾವುಂಡರಾಯನು 
ರಾಜಕೀಯ ಆಡಳತ, ಧಾರ್ಮಿಕ, ಸಾಮಾಜಕ, ಆರ್ಥಿಕ, ಸಾಹಿತ್ಯಿಕ, ವಾಸ್ತುಕಲೆ, ಮತ್ತು 
ಶಿಲ್ಪಕಲೆ ಕ್ಲೇತ್ರಗಳಲ್ಲ ಗಣನೀಯ ಸಾಧನೆಗೈದು ಅಜರಾಮರನಾಗಿದ್ದಾರೆ. ತಲಕಾಡಿನ ಗಂಗ 
ಮನೆತನದ ಮರುಲದೇವ, ಇಮ್ಮಡಿಮಾರಸಿಂಹ. ನಾಲ್ಕಡಿ ರಾಚಮಲ್ಲ ಮತ್ತು ರಕ್ಕಸಗಂಗರ 
ಸೇನಾಪತಿ ಯೋಧಾದಗ್ರಣಿ ಸಂಧಿವಿಗ್ರಹಿ ಮಹಾಮಂತ್ರಿಯಾಗಿ ಆ ಮನೆತನವನ್ನು ಕಲ್ಪ ಬೆಳೆಸಿದ 
ಮಹಾಪುರುಷನಾಗಿದ್ದಾನೆ. ಈತನು ಶ್ರವಣಬೆಳಗೊಳದ ಪರಿಸರದಲ್ಲೂ ಕ್ರಿ.ಶ.೨೦81 ರಲ್ಲ 
ಬಾಹುಬಅಯ ಶಿಲ್ಪ ಪ್ರತಿಷ್ಠಾಪನೆ ನೇಮಿನಾಥನ ಬಸದಿ ನಿರ್ಮಾಣ, ತ್ಯಾಗದ ಬ್ರಹ್ಮದೇವರ 
ಸ್ತಂಭಸ್ಥಾಪನೆ ಅಖಂಡ ಬಾಗಿಲು ನಿರ್ಮಾಣ, ಗುಳ್ಳಕಾಯಜ್ರಯ ಶಿಲ್ಲ ಭದಶಾಲೆ ನಿರ್ಮಾಣ, 
ಪಾತಾಳ ಯಕ್ಷಸ್ಪಂಭ ಪತಿಷ್ಲಾಪನೆ, ಪ್ರಾಕಾರ ಮತ್ತು ಸೋಪಾನಗಳ ನಿರ್ಮಾಣ, ಭಟ್ದಾರಕ 
ಪೀಠಸ್ಥಾಪನೆ ಮೊದಲಾದವುಗಳನ್ನು ಕೈಗೊಳ್ಳುವುದರ ಮೂಲಕ ಇದನ್ನು ಜಗತ್ತಿಗೆ 
ಪರಿಚಯುಸಿದ ಮಹಾವೀರನಾಗಿದ್ದಾನೆ. ಈತನು ಕ್ರಿ.ಶ.೨82೭ ರಲ್ಲ ಚಂದ್ರಗಿರಿ ಬೆಟ್ಟದ ಮೇಲಅನ 
ನೇಮಿನಾಥ ಬಸದಿಯನ್ನು ನಿರ್ಮಿಸಿದ್ದಾನೆ. ಆದರೆ ಇದನ್ನು ಚಾವುಂಡರಾಯ ಬಸದಿ ಎಂದು 
ಆತನ ಹೆಸರಿನಿಂದಲೇ ಕರೆಯುವುದು ರೂಢಿಯಲ್ಪದೆ. ನಿರ್ಮಾಣದಲ್ಲಿ ಸ್ಥಳೀಯ ಕಗ್ದಲ್ಲನ್ನು 
ಬಳಸಿ ಪೂರ್ವಾಭಮುಖವಾಗಿ ನಿರ್ಮಿಸಿರುವ ಈ ಬಸದಿ ಕರ್ನಾಟಕ ದ್ಭಾವಿಡ ಶೈಲಗೆ 
ಅತ್ಯುತ್ತಮ ಬಸದಿಯಾಗಿದೆ. ಇದರ ತಕವಿನ್ಯಾಸದಲ್ಲ ಗರ್ಭಗೃಹ. ತೆರೆದ ಶುಕನಾಸ. ನವರಂಗ 
ಮತ್ತು ತೆರೆದ ಮುಖಮಂಟಪವನ್ನು ಹೊಂದಿವೆ. ಈ ಬಸದಿಯು ಐತಿಹಾಸಿಕವಾಗಿ ಅತ್ಯಂತ 
ಮಹತ್ವವು ವಾಸ್ತುಶಿಲ್ಪದ ದೃಷ್ಟಿಯಿಂದ ಅತ್ಯ೦ತ ಕುತೂಹಲಕಾರಿಯೂ ಆದ ಚಾವುಂಡರಾಯ 
ಬಸದಿಯನ್ನು ಚಾವುಂಡರಾಯ ತನ್ನು ಗೌರವಾರ್ಥವಾಗಿ ಕಟ್ಟಸಿರಬಹುದು. ಕ್ರಿ.ಪ.10೦ನೇ 
ಶತಮಾನದ ಗಂಗರ ವಾಸ್ತುಶಿಲ್ಪಕ್ಕೆ ಈ ಬಸದಿ ಉತ್ತಮ ನಿರ್ದರ್ಶನ. ಮೇಲಂತಸ್ತಿನಲ್ಪರುವ 
ಜನವಿಗಹದ ಪೀಠದ ಭಾಗದಲ್ರ ಕೊರೆದಿರುವ ಶಾಸನದಲ್ರ ಚಾವುಂಡರಾಯನ ಮಗನ 
ಹೆಸರನ್ನು ಉಲ್ಲೇಖಸಲಾಗಿರುತ್ತದೆ. ಚೌಕಾಕಾರವಾಗಿರುವ ಗರ್ಭಗೃಹದ ನಾಲ್ದು ಮೂಲೆಗಳ 
ನಾಲ್ದು ಅತ್ತಿಗಂಭಗಳವೆ. ಇದರಲ್ಲ ನೇಮಿನಾಥ ತೀರ್ಥಂಕರನ ಶಿಲ್ಪವಿದೆ. ದ್ಹಾರಬಂಧವು 
ಸರಕವಾಗಿದೆ. ಗರ್ಭಗೃಹದ ವಾಸ್ಲುರೂಪದಲ್ಲಯೇ ಇರುವ ತೆರೆದ ಶುಕನಾಸದ ಮುಂಭಾಗದಲ್ರ 
ಎರಡು ಸ್ಷತಂತ್ರ ರುದ್ರಕಾಂತ ಪ್ರಕಾರದ ಸಂಭಗಕಳ ತೋರಣ ಕಂಡುಬರುತ್ತದೆ. ಆದರೆ ಇದರಲ್ಲ 
ಯಾವುದೇ ಶಿಲ್ಪಗಳು ಕಂಡುಬರುವುದಿಲ್ಲ. ವಿಶಾಲವಾದ ನವರಂಗದಲ್ಲಿ ನಾಲ್ದು 
ರುದ್ರಕಾಂತಕಂಬಗಳವೆ. ಇವು ಕ್ರಮವಾಗಿ ಪೀಠಪಾದದಂಡ, ಕಲಶ, ತಾಟಕಾ, ಘಟ, ತರಂಗ, 


171 


ಬೋದಿಗೆಯಂದ ಕೂಡಿದೆ. ಈ ನಾಲ್ಲು ಕಂಬಗಳ ಮಧ್ಯದಲ್ಲಿ ಚೌಕಾಕಾರದ ಪಿಲಾಪೇದಿಕೆ 
(ನೃತ್ಯವೇದಿಕೆ) ಇದೆ. ಈ ಕಂಬಗಳು ಸಮಾನಾಂತರದಲ್ರ ಸುತ್ತಲೂ ಹನ್ನೆರಡು ವಿಷ್ಣುಕಾಂತ 
ಪ್ರಕಾರದ ಕಂಬಗಳವೆ. ವಿತಾನದಲ ವೃತ್ತಾಕಾರದ ಪದ್ಧಮಂಡಲವಿದೆ. ದ್ಹಾರಬಂಧವನ್ನು 
ಅಲಂಕಾರವಾಗಿಸುವ ಉದ್ದೇಶದಿಂದ ಇದರ ನಿರ್ಮಾಣಕ್ಷೆ ಕಪ್ಪುಬಕಪದ ಶಿಲೆಯನ್ನು 
ಬಳಸಲಾಗಿದೆ. ಇದು ಬಳ್ಜ ಕಂಬ ಮತ್ತು ಪದ್ಧಗಳ೦ದ ಅಲಂಕೃತವಾದ ಮೂರು ಶಾಖೆಗಳಂದ 
ಕೂಡಿದೆ. ಉತ್ತರಾಂಗಣದಲ್ಲ ಮೂರು ಶಾಲಾಕಾರ ಮತ್ತು ಎರಡು ದ್ರಾವಿಡ ಶೈಅಯ ಶಿಬರಗಳ 
ಪತಿರೂಪಗಳವೆ. ಈ ಮಂಟಪದ ಅಆಗ್ಗೇಯ ಮೂಲೆಯಲ್ಲ ಬಸದಿಯ ಮೇಲಂತಸ್ತಿಗೆ 
ಹೋಗಲು ಇಕ್ಕದ್ದಾದ ಸೋಪಾನಗಳವೆ. ಮೊದಲನೆಯ ಸೋಪಾನಕ್ಕೆ ಹೊಂದಿಕೊಂಡಂತೆ 
ಮುಂಭಾಗದ ಅರ್ಧ್ಥವೃತ್ತಾಕಾರದ ಚಂ೦ದಕಿಲಾ ರಚನೆಯುದೆ. ಸಭಾಮಂಟಪದ ಇತ್ತಿಗಳ 
ಮೇಲೆ ರೇಖಾ ವಿನ್ಯಾಸದ ವರ್ಣಚಿತ್ರಗಆದ್ದ  ಕುರುಹುಗಳವೆ. ಈ ಮಂಟಪದ 
ಮುಂಭಾಗದಲ್ರ್ಲರುವ ಚಿಕ್ಕದಾದ ತೆರೆದ ಮುಖಮಂಟಪವಿದೆ. ಇದರ ಪಾರ್ತ್ರಗಳಲ್ಲ ನಾಲ್ದು 
ಸ್ವತಂತ್ರ ರುದ್ರಕಾಂತ ಪ್ರಕಾರದ ಕಂಬಗಳವೆ. ಅಷ್ಟಕೋನಾಕೃತಿಯ ವಿತಾನದ ಮಧ್ಯದಲ್ಲಿ 
ಪದ್ಧಮಂಡಲದ ಅಲಂಕಾರವಿದೆ. ಈ ಮಂಟಪವನ್ನು ಪವೇಶಿಸಲು ಒಂಭತ್ತು ಸಾಲು 
ಸೋಪಾನ ಮೂಲಗಳವೆ. ಇವುಗಳ ಪಾರ್ಶಗಕಲ್ಲ ಪಕ್ಷಶಿಲಾ ಬಗೆಯ ಹಸ್ತಿ ಹಸ್ತಗಳವೆ. 
ಇವುಗಳ ಹೊರಮ್ಯೈಯನ್ನು ಪದ್ಯ ಮಂಡಲಗಳಂದ ಅಲಂಕರಿಸಲಾಗಿದೆ. ಈ ಬಸದಿಯ ಹೊರ 
ರಚನೆ ಆಯತಾಕಾರವಾಗಿದೆ. ಇದರ ಊರ್ಯಮುಬ ರಚನಾಕ್ರಮವು ಆಧಿಷ್ಠಾನ ಇತ್ತಿ, ಪ್ರಸ್ತರ, 
ದ್ರೀವ, ಶಿಖರ ಮತ್ತು ಕಲಪದಿಮ್ದ ಕೂಡಿದೆ. ಅಧಿಷ್ಲಾನವು ಪಾದಬಂಧ ಪಕಾರದ್ದಾಗಿದೆ. ಇದರಲ್ಲ 
ಕ್ರಮವಾಗಿ ಉಪಾನ, ಜಗತಿ, ತಿಪಟ ಕುಮುದ ಕಂಠ ಮತ್ತು ಕಪೋತ ಭಾಗಗಳವೆ. ಅತ್ತಿಯಲ್ಲ 
ಸುತ್ತಲೂ ಭದ. ಕರ್ಣ ಮತ್ತು ಮಧ್ಯೆ ಮಧ್ಯೆ ನಿಯೋಜತ ಅಂತರದಲ ಬಹ್ಕಕಾಂತ ಪ್ರಕಾರದ 
ಕುಡ್ಕಸ್ತಂಭಗಳವೆ. ಗರ್ಭಗೃಹದ ಹಿಂಬತ್ತಿಯಲ್ಲ ಭದ್ರದಲ ನಿರಾಲಂಕೃತವಾದ ದೇವಕೋಷ್ನವಿದೆ. 
ಅತ್ತಿಯ ಮೇಲ್ಗಾಗದಲ್ಲ ಸುತ್ತಲೂ ಪ್ರಸ್ತರವಿದೆ. ಇದು ಉತ್ತರ ವಾಚನ, ವಲಭೀ, ಕಪೋತ, 
ಆಲಅಂ೦ಗ, ಆಂತರಿಕ ಪ್ರತಿ ಮತ್ತು ವಾಜನದಿಂದ ಕೂಡಿದೆ. ಇವುಗಳ ವಲಭಯನ್ನು 
ಹಂಸಮಾಲಾಗಳ೦ದ ಕಪೊತವನ್ನು ಚಂದ್ರಮಂಡಲ ಮತ್ತು ವಲ್ಲಮಂಡಲಗಳಂದ 
ಅಲಂಕರಿಸಲಾಗಿದೆ. ಪ್ರಪ್ಲರದ ಮೇಲ್ಭಾಗದಲ್ಲರುವ ಅನರ್ಪಿತ ಹಾರವು ಕೂಟ, ಶಾಲಾ ಮತ್ತು 
ಪಂಜರಗಳಂದ ಅಲಂಕರಿಸುಲ್ಪಲ್ಪದೆ. ಇವುಗಳ ಕೆಕಭಾಗದಲ್ಲ ಸುತ್ತಲೂ ಹಂಸಗಳ ಸಾಲು 
ಕುದುರೆಯ ಲಾಕದಾಕಾರದ ಚೈತ್ಯಗಳು ಕಡಲ ಕುದುರೆ (ಸಿಂಹಮುಖಬದ ಮತ್ತ) 
ಪರ್ಯಂಕಾಸೀನ ತೀರ್ಥಂ೦ಕರರು, ಯಕ್ಷ-ಯಕ್ಷಿಯರು. ಗಂಧರ್ವ. ಕಿನ್ನರರು. 
ಸಾಲಾಭಂಜಕೆಯರ ಉಬ್ಬುಪಿಲ್ಲಗಳವೆ. ಈ ಶಿಲ್ಪಗಳ ನಸುನಗುತ್ತಿರುವ ಕನ್ಯೇಯೊಬ್ಬಕ 


172 


ಶಿಲ್ಪವಿದೆ. ಇವಳ ಮುಖದಲ್ಲ ಎಂತಹವರನ್ನು ಮುದ್ಧಗೊಳಸುವ ಮತ್ತು ಮನಸ್ಸನ್ನು ಸೂರೆ 
ಮಾಡುವ ಶಕ್ತಿ ಇದೆ. ಯೌವ್ಧನ, ಲಾವಣ್ಯ, ತೇಜಸ್ಸು ರೂಪು, ರಸಗಟ್ಲನಿಂದ 
ಲಾಸ್ಕಗಾತಿೀಯ ಮುಗುಳ್ನಗೆಯಬುಂದ ಹೊರಹೊಮ್ಮುವ ಆನಂದವನ್ನು ಕಂಡಾಗ ಪ್ರಪಂಚದ 
ಮೋನಾಲಅೀಸಳೊಬ್ಬಕೇ ನಗುವ ಶಕ್ತಿಯನ್ನು ಪಡೆದವಳಲ್ಲ ಎಂದು ಭಾಸವಾಗುತ್ತದೆ. ಪಸ್ತುರ 
ಮತ್ತು ದ್ರೀವದ ಮಧ್ಯದಲ್ಲ ಹಂತಹಂತವಾಗಿ ಮೂರು ತಲಗಳಗೆ ಅಮ್ಹಾಗಿ ಇದನ್ನು ತ್ರಿತಲ 
ಜಾತಿ ವಿಮಾನ ಶಿಖರ ಎಂದು ಗುರುತಿಸಲಾಗುತ್ತದೆ. ಈ ಮೂರು ತಲಗಕಲ್ಲ ಶಾಲ, ಕೂಟ, 


ಪಂಜರಗಳಂದ ರೂಪಿತವಾದ ಹಾರವಿದೆ. ಶೇ ಹಾರವು ಮೂಲಕಟ್ಟಡಕ್ಕೆ ಸೇರಿಕೊಂಡಿಲ. 


[ae] 


% 


3G 


ಹಾಗಾಗಿ ಇದು ಅನರ್ಪಿತ ಹಾರ ಎನಿಸುತ್ತದೆ. ಈ ಎಲ್ಲಾ ತಲಗಕೂ ಮೇಲ್ಲಟ್ಟಡಕ್ಕೆ 
ಸೇರಿಕೊಂಡಿದೆ. ಇವುಗಳ ತೀರ್ಥ೦ಕರ ಉಬ್ಬುಶಿಲ್ಪ್ಲಗಳು. ಚಂದಮಂಡಲ. ವಲ್ಲಮಂಡಲ, 
ಮೊದಲಾದವುಗಳ ಅಲಂ೦ಕಾರಗಳವೆ. ಮೂರನೆಯ ತಲದ ಮೇಲ್ಮಾಗದಲ್ಲ 
ಅಷ್ಟಕೋನಾಕೃತಿಯಲ್ಲ ರ್ರೀವವಿದೆ. ಇದರ ಗ್ರೀವಪಿಂಡಿಯ ನಾಲ್ಲು ಮುಖದಲ್ಲ ಚಿಕ್ಕ ಚಿಕ್ಕ ರ್ಲೀವ 
ಕೋಷ್ಠಗಳವೆ. ಇವುಗಳ ತೀರ್ಥಂಕರರ ಉಬ್ಬು ಶಿಲ್ಪಗಳವೆ. ಗರೀವದ ಮೇಲ್ಲಾಗದಲ್ಲರುವ 
ವಿಷ್ಣುವಂಥ ಪ್ರಕಾರದ ಶಿಖರವು ಅಷ್ಣಕೋನಾಕಾರವಾಗಿದೆ. ಇದರ ಎಂಟೂ ಮುಖಗಕಲ 
ಮಹಾನಾಸಿ ಪದ್ಧ ಮಂಡಲ ಚಂದ್ರಮಂಡಲಗಳ ಅಲಂಕಾರಗಳವೆ. ಶಿಖರದ ಮೇಲ್ಮಾಗದಲ್ಲ 
ಶಿಲೆಯ ಸ್ಲೂಪಿ ಇರುವುದು. ಈ ಬಸದಿಯ ಗರ್ಭಗೃಹ ಮತ್ತು ಶುಕನಾಸದ ಮೇಲ್ಭಾಗದಲ್ಲ 
ಮೇಲ್ಲಟ್ಟದ ಎರಡನೆಯ ತಲದಲ್ಲ ಮತ್ತೊಂದು ಅಂತಸ್ತಿದೆ. ಇದರ ವಿನ್ಯಾಸದಲ್ಲ 
ಚೌಕಾಕಾರದವಾದ ಗರ್ಭಗೃಹ ಮತ್ತು ಆಯತಾಕಾರದ ಶುಕನಾಸವಿದೆ. ಆ ಗರ್ಭಗೃಹದಲ್ಲ 
ಸುಪಾರ್ಶನಾಥ ತೀರ್ಥ೦ಕರನ ಕಾಮೋತ್ತರ್ಗ ಶಿಲ್ಪವಿದೆ. ದ್ರಾವಿಡ ಸಂಪ್ರದಾಯದಲ ಕಟ್ಟರುವ 
ಠೇ ಬಸದಿಯು ಕನ್ನಡ ನಾದಿನಲ್ಲಂದು ಕಂಡುಬರುವ ಅತ್ಯಂತ ಸುಂದರವಾದ ಕಗ್ಗಲುಗಳ 
ದೇವಾಲಯಗಕಲ್ಲ ಒಂದಾಗಿದೆ. ಆದರೆ ಗೋಡೆಗಳ ಅಲಂಕಾರ ಮುಕ್ತವಾಗಿದ್ದರೂ ಈ 
ದೇವಾಲಯದ ಕಂಜ ಹಾಗೂ ಶಿಖರವೆಲ್ಲ ಶಿಲ್ಪ್ಲದಿಂದೊಡಗೂಡಿದೆ. ಹಂಸಗಕ ಸಾಲು ಕುದುರೆ 
ಲಾಳಾಕಾರದ ಚೈತ್ಯಗಳು, ಸಮುದ ಕುದುರೆ, ಅಥವಾ ಸಿಂಹ ಮುಖವಾಡ ಹೊಂದಿರುವ 


ಮತ್ಕ್ಸಗಳಲ್ಲದೆ, ಅತ್ಯ೦ತ ಸುಂದರವಾದ ತೀರ್ಥಂಕರನ ಶಿಲ್ಲಗಳು ಇಲ ಕಂಡುಬರುತ್ತವೆ. 
1೦. ಶಾಸನಬಸದಿ 


ಚಂದಗಿರಿ ಬೆಟ್ಟದ ಮೇಲಅರುವ ಈ ಬಸದಿಯನ್ನು ಹೋೊಯ್ದಕ ಮನೆತನದ ದಂಡನಾಯಕ 
ಗಂಗರಾಜನು ಕ್ರಿ.ಶ.1118 ರಲ್ತ ತನ್ನು ಮಡದಿ ಲಕ್ಷಿ ಮತಿಯ ವಿನ್‌ ಯಾರ್ಥವಾಗಿ ಕಛ್ಣಸಿದ್ದಾನೆ. 
ಇದರ ಮುಂಭಾಗದಲ್ಲ ಶಾಸನ ಕಲ್ಲು ಇರುವುದರಿಂದ ಇದನ್ನು ಶಾಸನ ಬಸದಿ ಎಂದು 


173 


ಕರೆಯಲಾಗಿದೆ. ಪ್ರಸುತ ಶಾಸನದಲ್ಲ ಇದನ್ನು ಇಂದಕಲಾಗೃಹ ಎಂದು ಕರೆಯಲಾಗಿದೆ. ಇದು 
ಕಾಲಾಂತರದಲ್ಲ ಜೀರ್ಣೋದ್ದಾರವಾಗಿದೆ. ಈ ಶಾಸನದ ರೂವಾರಿ ಗಂಗಾಚಾರಿ ಕೊರೆದನೆಂದು 
ತಿಆದುಬರುತ್ತದೆ. ಗಂಗಾಚಾರಿಯು ಕ್ರಿ.ಶ.12ನೆಯ ಶತಮಾನದಲ್ಲ ಒಬ್ಬ ನಿಷ್ಠಾವಂತ ಶಿಲ್ತ. 
ಅವನು ದೀರ್ವ೯ವಾದ ಅಲಂಕಾರಯುತ ಶಾಸನ ಪಂಕ್ತಿಗಳನ್ನು ಕೊರೆದಷ್ಟು ಸುಲಭವಾಗಿ 
ತೀರ್ಥ೦ಕರ ಹಾಗೂ ಯಕ್ಷರ. ಸುಂದರ ಮೂರ್ತಿಗಳನ್ನು ಕೆತಬಲ್ಲವನಾಗಿದ್ದ. ಅವನು ಏಳು 
ಶಾಸನಗಳನ್ನು ಇಲ್ಲ ಕೊರೆದಿರುವುದನ್ನು ಅವುಗಳ ನಾಲ್ದು ನಿಶಿಧಿ ಶಾಸನ, ಎರಡು 
ದಾನಶಾಸನನ, ಉಳದೊಂದು ಜನಮೂರ್ತಿಗೆ ಸಂಬಂಧಿಸಿದೆ. 


ಆಧಿನಾಥನ ವಿರಹ ಮತ್ತು ಬಹುಶಃ ಚಾವುಂಡರಾಯ ಬಸದಿಯ ಯಕ್ಷಯಕ್ಷೀಯರ 
ಶಿಲ್ಪಗಳನ್ನು ಇವನೇ ಮಾಡಿದ. ಹೊಯ್ದಕಚಾರಿಯ ಇಬ್ಬರು ಮಕ್ಕಕಾದ ಗಂಗಾಚಾರಿ ಮತ್ತು 
ಕಾಂವಾಚಾರಿಯರು ಚಿಕ್ಕಬೆಟ್ಟದ ಮೇಲಅನ ಸ್ಕಾರಕ ಸ್ತಂಭಗಳನ್ನು ಕೆತಿಸಿದರು. ಗಂಗಾಚಾರಿ 
ಕೆತ್ತಿದ ಮಲ್ಲಸೇಣನ ನಿಪಿಧಿ ಶಾಸನದ್ರ 2೭೭3 ಸಾಲುಗಳದ್ದರೆ, ಕಾಂವಾಚಾರಿ ಕೆತ್ತಿದ 
ಮಾಚಿಕಲ್ಲೆಯ ಶಾಸನದಲ್ಪ2೭24 ಸಾಲುಗಳವೆ. ಗಂಗಾಚಾರಿಗೆ ವರ್ಧಮಾನಾಚಾರಿ ಎಂಬ 
ಇನ್ನೊಂದು ಹೆಸರಿತ್ತು. ಈ ಎರಡರಲ್ಲ ಯಾವ ಹೆಸರಿನಿಂದ ಅವನು ಉಲ್ಲೇಖಗೊಂಡರೂ 
ಬರುದು ರೂವಾರಿಗಳ ಮುಖ ತಿಳಕ ಎಂಬ ತನ್ನು ಬರುದನ್ನು ಹೇಳುವುದನ್ನು ಅವನು 
ಮರೆಯುವುದಿಲ್ಲ. ಗಂಗಾಚಾರಿ ಎಂಬ ಶಿ್ಲಯು ಗಂಗರಾಜನ ವಂಶಜರ ಪರವಾಗಿ ಅನೇಕ 
ಶಿಲ್ಪಗಳನ್ನು. ಸ್ಮಾರಕಗಳನ್ನು ಶಾಸನಗಳನ್ನು ಚಿಕ್ಕಬೆಟ್ಟದಲ್ಲ ಕೊರೆದ ಬಗ್ಗೆ ಸಾಕಷ್ಟು ವಿಚಾರ 
ತಿಆದಬರುತ್ತದೆ. 


ಗರ್ಭಗೃಹ ಚಿಕ್ಕದಾಗಿದ್ದು. ಇದರಲ್ಲ ಆದಿನಾಥನ ಮೂರ್ತಿ ಇದೆ. ಶುಕನಾಸದ ಭಾಗದಲ್ಲ 
ಯಾವುದೇ  ಶಿಲ್ಪ್ಲಗಳಲ್ಲ. ನವರಂಗದ ಕಂಬಗಳು ಬಳಪದ ಕಲ್ಪನ ಕಂಬಗಳಾಗಿವೆ. 
ಗರ್ಭಗೃಹದಲ್ಪನ ಆದಿನಾಥ ಮೂರ್ತಿಯ ಪ್ರಭಾವ ಚಾಮರಧಾರಿಯರು ಇವೆಲ್ಲಾ 
ಹೊಯ್ದಳರಿಗಿಂತ ಹಿಂದಿನ ವಾಸ್ತು ಲಕ್ಷಣಗಳನ್ನು ಪಡೆದಿದೆ. ಇಲ್ಲ ಯಕ್ಷ ಗೋಮೇಧನಾಗಿದ್ದು. 
ಯಕ್ಷಿ ಕೂಷ್ಕಾಂಡಿನಿಯಾಗಿದ್ದಾಕೆ. ಇವುಗಳು 10ನೇ ಶತಮಾನಕ್ಷೆ ಸೇರಿದ ಶಿಲ್ಪಗಳಾಗಿವೆ. ಯಕ್ಷ 
ಶಿಲ್ಲ ಹೊಯ್ದಕರ ಕಾಲದ್ದು, ಈ ಬಸದಿಯ ಜೀರ್ಣೋದ್ದಾರ ಮೊದಲಗೆ ಹೊಯ್ದಳ 
ವಿಷ್ಣುವರ್ಧನನ ದಂಡನಾಯಕ ಗಂಗರಾಜನೇ ಮಾಡಿಸಿರುತ್ತಾನೆಂದು ತಿಆದುಬರುತ್ತದೆ. 


174 


1. ಇರುವೆ ಬ್ರಹ್ಮದೇವರ ಗುಡಿ 


ಚಂದಗಿರಿ ಬೆಟ್ಟದ ಮೇಅರುವ ಈ ಬಸದಿ ಗಂಗರ ಕಾಲದಲ್ಲ ಅಂದರೆ ಕ್ರಿ.ಶ.೨೦5೦ ರಲ್ಲ 
ನಿರ್ಮಾಣವಾಗಿದೆ. ಪ್ರಾಯಶಃ ಇದರಲ್ಲ ಇರುವೆಗಳು ಇರುತ್ತಿದ್ದರಿಂದ ಇದನ್ನು ಇರುವೆ ಬಹ್ಮ 
ದೇವರ ಬಸದಿ (ಗುಡಿ) ಎಂದು ಕರೆಯಲಾಗಿದೆ. ಈ ಗುಡಿಯು ಚಿಕ್ಕಬೆಟ್ಟದ ಸುತ್ತುಗೋಡೆಯ 
ಹಿಂಭಾಗದಲದೆ. ಅಲ್ಲದೆ ಕಂಚಿನ ದೋಣಿಗೆ ಸಮೀಪದಲ್ಪದೆ. ಇದು ಒಂದು ಅಂಕಣವನ್ನು 
ಹೊಂದಿದ್ದು, ಅಂಕಣವು ಅಗಲವಾಗಿದೆ. ಒಳಗೆ ಚೌಕಾಕಾರದ ಮಾದರಿಯ ಕಂಬಗಳನ್ನು 
ಸೇರಿಸಲಾಗಿದೆ. ಬಸದಿಯ ಬಾಗಿಲುಗಳಗೆ ಶಾಸನ ಕಲ್ಲನ್ನು ಸೇರಿಸಲಾಗಿದೆ. ಹೀಗಾಗಿ ಇದನ್ನು 
ಮತ್ತೆ ಮತ್ತೆ 10ನೇ ಶತಮಾನದ ನಂತರ ಜೀರ್ಣೋದ್ಧಾರ ಮಾಡಲಾಗಿದೆ. ಒಳಗೆ ಇರುವ 
ಮೂರ್ತಿ ಶಿಲ್ಪ ಹುಟ್ಟುಗಲ್ಲಿ ಮೂಡಿದ ಮೂರ್ತಿಯಾಗಿದೆ. 10ನೇ ಶತಮಾನದ ತೀರ್ಥಂಕರ 
ಪಶೀತಲನಾಥನ ಯಕ್ಷನಾಗಿದ್ದಾನೆ. 


12. ಶಾಂತೀಶ್ವರ ಬಸದಿ 


ಚಂದಗಿರಿ ಬೆಟ್ಟದ ಮೇಲಅರುವ ಈ ಬಸದಿಯನ್ನು ಗಂಗರಾಜನ ಸಹೋದರ ಹಿರಿಯ 
ಬೊಮ್ಮಣ್ಣನ ಪುತ್ರ ಹಿರೇಏಚಿಮಯ್ಯನು ಕ್ರಿ.ಶ.1117 ರಲ್ತ ನಿರ್ಮಿಸಿದ್ದಾನೆ. 
ಉತ್ತರಾಭಿಮುಖವಾಗಿರುವ ಇದರ ತಳವಿನ್ಯಾಸದಲ್ಲ ಗರ್ಭಗೃಹ. ತೆರೆದ ಶುಕನಾಸ, 
ಸಭಾಮಂಟಪವಿದೆ. ಗರ್ಭಗೃಹದಲ್ಲ ಶಾಂತೀಶ್ವರ ಶಿಲ್ಪವಿದೆ. ಸಭಾಮಂಟಪದ ಅಥವಾ 
ನವರಂಗದಲ್ಲ ರುದ್ರಕಾಂತ ಪ್ರಕಾರದ ಹತ್ತು ಕಂಬಗಳವೆ. ಶಾಂತೇಶ್ವರ ಶಿಲ್ಪವನ್ನು ಗಮನಿಸಿದರೆ 
ಅದು 12-13ನೇ ಶತಮಾನಕ್ಷೆ ಸೇರಿದ ಶಿಲ್ಪವಾಗಿದೆ. ಈ ಬಸದಿಯ ನಿರ್ಮಾಪಕ ನಿಷ್ಠಾವಂತ 
ಜನಭಕ್ತನಾದ ಏಚಿಮಯ್ಯನು ಜನನಾಥಪುರ ಅರೆಗಲ್ಲ ಬಸದಿಯನ್ನು ಸಹ ಕಣಟ್ಟಸಿದನು. 
ಶಾಂತೀಶ್ವರ ಶಿಲ್ಪವು ಸೊಗಸಾಗಿದ್ದು, ಆದಿ ಭಾಗದ ಪೀಠದಲ್ಲ ಗಜಾರೂಢನಾದ ಇಂದ್ರನು 
ಕಲ್ಯಾಣ  ಕಾರ್ಯನಿಮಿತ್ತವಾಗಿ ತೆರಳುವ ದೃಶ್ಯವನ್ನು ತುಂಬಾ ಕಲಾತ್ಮಕವಾಗಿ 
ಕೊರೆಯಲಾಗಿದೆ. ಶಾಂತೀಶ್ವರನ ಇಕ್ನೆಲಗಕಲ್ಲ ಚಾಮರಧಾರಿಯರನ್ನು ಆನಂತರ ಸೇರ್ಪಡೆ 
ಮಾಡಿದಂತೆ ಕಾಣಬರುತ್ತದೆ. ಬಸದಿಯ ಶಿಖರವು ತನ್ನ ಮೂಲ ಪ್ರರೂಪವನ್ನು 
ಕಳೆದುಕೊಂಡಿದೆ. ಈ ಶಿಖರ ಇಟ್ಟಗೆ ಮತ್ತು ಗಾರೆಯಿಂದ ಮಾಡಿದ ಶಿಖರವಾಗಿದೆ. 


13. ಪಾಶ್ಪ್ಯನಾಥನ ಬಸದಿ ಅಥವಾ ಕಮಠ ಪಾಶ್ಪ್ಯನಾಥ ಬಸದಿ 


ಚಂದಗಿರಿ ಬೆಟ್ಟದ ಮೇಲಅರುವ ಬಸದಿಯನ್ನು ದಾಮಣಂದಿತ್ರೆ ಯ ವಿದ್ಯದೇವ ಮುನಿಯ 
ಶಿಷ್ಯ ಧನುಕೀರ್ತಿ ದೇವನು ಕ್ರಿ.ಶ. ಸುಮಾರು 11ನೇ ಶತಮಾನದಲ್ಲ ನಿರ್ಮಿಸಿದ್ದಾನೆ. ಇದು 


175 


ಹೋೊೋಯ್ದಕರ ಕಾಲದ ಬಸದಿಯಾಗಿದೆ. ಇದಕ್ಕೆ ಗಣ್ಣಗಲ್ಲನ್ನು ಬಳಸಿ ನಿರ್ಮಿಸಿರುತ್ತಾರೆ. 
ತಳವಿನ್ಯಾಸದಲ್ಲ ಗರ್ಭಗೃಹ. ಶುಕನಾಸ, ನವರಂಗ ಮತ್ತು ಮುಖಮಂಟಪಗಳವೆ. 
ಗರ್ಭಗೃಹದಲ್ಪ ಪಾರ್ತ್ರನಾಥ ತೀರ್ಥ೦ಕರನ ಕಾಯೋತ್ತರ್ಗ 15 ಅಡಿ ಶಿಲ್ಪವಿದೆ. ಪಾರ್ಟ್ಯನಾಥನ 
ಕಾಲುಗಳ ಪಾರ್ಶಗಳಲ್ಲ ಕಡುರೋಪಸರ್ಗಣ ಕಥಾ ನಿರೂಪಣಿಯ ಚಿತ್ರಣಗಳು 
ಮನಮೋಹಕವಾಗಿದೆ. ನವರಂಗದಲ್ಲ ರುದಕಾಂತ ನಾಲ್ಲು ಕಂಬಗಳವೆ. ಇವು ತುಂಬಾ 
ಸೊಗಸಾಗಿ ಮೂಡಿಬಂದಿವೆ. ನವರಂಗದ ಕಲ್ಪನ ನೆಲೆಗಟ್ಟನ್ನು ಹೊಯ್ದಕ ಮನೆತನದ ಇಮ್ಮಡಿ 
ಬಲ್ಲಾಳನ ಮಂತ್ರಿ ನಾಗದೇವನು ಮಾಡಿಸಿದ್ದಾನೆ. ಈ ಬಸದಿಯ ತಿರ್ಯಜ್ಯಬ ರಚನಿಯಲ್ಲ 
ಅಧಿಷ್ಲಾನ. ಅತ್ತಿ, ಪ್ರಸ್ತರಗಳವೆ. ಅಧಿಷ್ಲಾನದಲ್ಲ. ಉಪಾನ, ಜಗತಿ. ಕಂಥ, ಅಿಪಟ್ಟ ಕುಮುದ. 
ಕಪೋತ, ಸೀಕಳುಪಟಕೆ, ವೇದಿ ಭಾಗಗಳವೆ. ಅತ್ತಿಯಲ್ಲ ಸಮಾನಾಂತರ ಅಂತರದಲ್ಲ 
ಬಹ್ಕಕಾಂತ ಪಕಾರದ ಉಬ್ಬು ಸ್ತಂಭಗಳ ಮತ್ತು ದೇವಕೋಷ್ಠಗಳು ಕಂಡುಬರುತ್ತವೆ. 


14. ಶಾಂತಿನಾಥ ಬಸದಿ 


ಚಿಕ್ಕಬೆಟ್ಟದಲ್ಲ ಪೂರ್ವಾಭಮುಖವಾಗಿರುವ ಈ ಬಸದಿಯು ಮಾನವಮಿ ದಿಬ್ಬದ ನ್ಯರುತ್ಯಕ್ಷೆ 
ಇದೆ. ಇದರಲ್ರ ಶಾಂತಿನಾಥನ 12-10೦ ಅಡಿ ಎತ್ತರದ ಕಾಯೋತ್ತರ್ಗದಲ್ಲ ನಿಂತ ಶಿಲ್ಪವಿದೆ. ಶೇ 
ಬಸದಿ ಸಂಪೂರ್ಣವಾಗಿ ಜೀರ್ಣೋದ್ದಾರವಾಗಿರುವುದರಿಂದ ಇದರ ಕಾಲವನ್ನು ನಷ್ಟವಾಗಿ 
ಹೇಕಲು ಸಾಧ್ಯವಿಲ್ಲ. ಜೊತೆಗೆ ಇದು ಬಸದಿಗಳ ಗುಂಪಿನಿಂದ ದೂರದಲ್ಲದ್ದು ಹೊಯ್ಸಳರ 
ಕಾಲದ ಶಾಂತಿನಾಥ ಶಿಲ್ಪವನ್ನು ಹೊಂದಿದೆ. ಈ ಮೂರ್ತಿಯು 1 ಅಥವಾ 12ನೇ ಶತಮಾನಕ್ಷೆ 
ಸೇರಿದುದ್ದಾಗಿದೆ. ವಿಜಯನಗರೋತ್ಸರ ಕಾಲಕ್ಕೆ ಸೇರಬಹುದಾದ ಎತ್ತರವಾದ ಪದ್ಯಕಾಂತ 
ಕಂಬಗಳನ್ನು ಹಾಗೂ ಮುಖಮಂಟಪದಲ್ಲ ಸೇರಿಸಲಾಗಿದೆ. ಕಂಬಗಕ ಮೇಲೆ ಸೀಳು 
ಬೋದಿಗೆಯನ್ನು ಹೊಂದಿದ್ದು ಇದರ ರಚನೆಗೆ ಗಟ್ಟಕಲ್ಲನ್ನು ಬಕಳಸಲಾಗಿರುತ್ತದೆ. ಗರ್ಭಗೃಹ 
ಅಷ್ಟೇ ಅಗಲವಾದ ಶುಕನಾಸವನ್ನು ಮತ್ತು ಮುಖಮಂಟಪವನ್ನು ಸೇರಿಸಲಾಗಿದೆ. ಬಹುಶಃ 
ಇದು ಮೈಸೂರು ಅರಸರ ಕಾಲದಲ್ಲ ಇದು ಜೀರ್ಣೋದ್ದಾರವಾಗಿರಬೇಕು. 


15. ಕೂಗೆ ಬ್ರಹ್ಮದೇವರ ಕಂಬ 


ಶ್ರವಣಬೆಕಗೊಳದಲ್ಲ ಕಂಡುಬರುವ ಮೊದಲನೆಯ ಮಾನಸ್ತುಂಭ ಎಂದರೆ, ಅದು 
ಮಾರಸಿಂಹನ ಕೂಗೆ ಬಹ್ನ್ಮದೇವರ ಕಂಬ ಇದು ತಲಕಾಡಿನ ಗಂಗರ ದೊರೆ ಇಮ್ಮಡಿ 
ಖಬೂತುಗನ ಮಗನಾದ ಮಾರಸಿಂಹ ಬಂಕಾಪುರದಲ್ಲ ಸಲ್ಲೇಖನ ವೃತ ಆಚರಿಸಿ ಜೀವನವನ್ನು 
ಕಳೆದುಕೊಂಡಾಗ ಆತನ ನೆನಪಿಗೋಸ್ಸರವಾಗಿ ನಿರ್ಮಿಸಿದ ಕಂಬವೇ ಮಾರಸಿಂಹನ ಕೂಗೆ 


176 


ಬಹ್ಕದೇವರ ಕಂಬ. ಕ್ರಿ.ಶ.೨7೮6 ರಲ್ರ ಈ ಮಾನಸುಂಭವನ್ನು ನಿಲ್ಲಸಿರುತ್ತಾರೆ. ಅಂದಿನ ಕಾಲಕ್ಕೆ 
ಪೂರಕವಾಗಿ ಧಾರ್ಮಿಕ ಕಾರಣಗಳಗೆ ಜೈನರನ್ನು ಆಹ್ಹಾನಿಸಲು ಹಿಂದೆ ಇದರ ಮೇಲೆ 
ದೀಪವನ್ನು ಇಡುತ್ತಿದ್ದರು. ಆದ ಕಾರಣ ಇದಕ್ಕೆ ಕೂಗೆ ಬ್ರಹ್ಮದೇವರ ಕಂಬ ಎಂದು ಕರೆದಿದ್ದಾರೆ. 
ಈೇ ಸಂಭ ಮೂಲ ಅಧಿಷ್ಠಾನ ಯಾವ ರೀತಿ ಇತ್ತೆಂಬುದಕ್ಕೆ ನಿಖರವಾಗಿ ಹೇಳುವುದಕ್ಕೆ 
ಸಾಧ್ಯವಿಲ್ಲ. ಇದರ ಅಧಿಷ್ಲಾನ ಮೊದಲಗೆ ಹಳೆಯ ಬೆಳಗೊಳದ ಜನಾಲಯಾದ 
ಅಧಿಷ್ಠಾನದಂತಿತ್ತು. ಅಂದರೆ ಆನೆಗಳ ಮೇಲೆ ಅಧಿಷ್ಠಾನವಿರುವಂತೆ ಹಾಗೂ ಜಗತಿ, ತಿಪಟ್ಟ 
ಕುಮುದ, ದಳ, ಕಂಪ, ಪಟ್ಟಕಾಗಳನ್ನು ಒಳಗೊಂಡಿತ್ತು. ಪ್ರಸ್ತುತ ಠಗ ಈ ಕಂಬಕ್ಕೆ 
ಆಧಾರವಾಗಿರುವ ಅಧಿಷ್ಲಾನವು ಬದಲಾವಣಿಯಾಗಿ ಎಂಟು ಆನೆಗಳನ್ನು ಒಳಗೊಂಡಿರುವ 
ಅಷ್ಟದಿಕ್ಲಾಲಕರ ಚೌಕಗಳ ಸಮೇತ ಮೂರು ಹಂತದಿಂದ ಕೂಡಿದೆ. ಇದರ ಮೇಲೆ ಕಮಲದ 
ಮಾದರಿಯ 2ಪೀಠವಿದೆ. ಅದರ ಮೇಲೆ ಸುಂಭದ ಚೌಕಾಕಾರದ ಶಾಸನ ಭಾಗ 
ಪ್ರಾರಂಭವಾಗುತ್ತದೆ. ಚೌಕಾಕಾರದಿಂದ ಅಷ್ಟ ಮೂಲೆಗೆ ತಿರುಗಿ ಮೇಲೆ ರತ್ನಪಟ್ಟಕೆಗಕು ಮತ್ತು 
ಮೂಲಾಲಂಕಾರವಿದೆ. ಮೂಲಾಲಂಕಾರದ ಮೇಲೆ ಎರಡು ಎಡಕಟ್ಟುಗಳು ಬಂದಿದ್ದು, ಅದರ 
ಮೇಲೆ ಅಪ್ಪ ಮೂಲೆಯ ಕಂಬ ಬಂದಿದ್ದು. ಅದರ ಮೇಲೆ ಮುಚ್ಚಳ ಪದ್ಧ ಫಲಕ ಬರುತ್ತದೆ. 
ಫಲಕದ ಮೇಲೆ 12ನೆಯ ಶತಮಾನದ ಯಕ್ಷನ ಶಿಲ್ಪವಿದೆ. ಮೂಲತಃ ಈ ಸ್ತಂಭದ ಮೇಲೆ 
ಬಹ್ಕ ಯಕ್ಷನ ರೂಪವಾದ ಗುಂಡು ಕಲ್ಲನ ಮೂರ್ತಿಲಯುದ್ದಂತೆ ರೇಖಾಚಿತ್ರ್ತದಿಂದ 
ತಿಃಮಬರುತ್ತದೆ. ಈ ಸಂಭವನ್ನು ಪ್ರತಿಷ್ಠಾಪಿಸಿದಾಗ ಅದು ಚೆಂದ್ರಗುಪ ಬಸದಿಗೆ ನೇರವಾಗಿತ್ತು. 
ಈಗ ಬಹ್ಟದೇವರ ಕಂಬವೆಂದೂ ಕರೆದರೂ ಶಾಸನದಲ ಇದನ್ನು ಮಾನಸ್ಪಂಭವೆಂದೇ 
ಕಡೆಯಲಾಗಿದೆ. 


16. ಮಾನಸಂಭ 


ಪಾರ್ಶ್ರನಾಥ ಬಸದಿಯ ಮುಂದೆ ಇರುವ ಸುಮಾರು 8೦ ಅಡಿ ಎತ್ತರವಾದ ಮಾನಸ್ಪಂಭವು 
ಶ್ರವಣ ಬೆಳಕಗೊಳದಲ್ಲ ಕಂಡುಬರುವ ಮಾನಸ್ತಂಭಗಳಲ್ಲಿಲ್ಲಾ ಎತ್ತರವಾಗಿದೆ. ಈ ಕಂಬವನ್ನು 
ಮೈಸೂರಿನ ಅರಸುರಾದ ಚಿಕ್ಕದೇವರಾಜ ಒಡೆಯರ ಕಾಲದಲು ಪುಟ್ಟಯ್ಯ ಎಂಬಂತಹ 
ವರ್ತಕರು ಮಾಡಿಸಿದನೆಂದು ತಿಆದುಬರುತ್ತದೆ. ಮಾನಸ್ಪಂಭ ಕೆಳಭಾಗದಲ್ಲ ಎತ್ತರವಾದ 
ವೇದಿಕೆಯುದ್ದು, ಅದು ಮೂರು ಹಂತಗಳನ್ನು ಹೊಂದಿದೆ. ಮೂರನೆಯ ಹಂತವಾದ ಮೇಲೆ 
ಸ್ತಂಭದ ಚೌಕಾಕಾರದ ಭಾಗದಲ್ಲ ಬಹ್ವ್ಞಯಕ್ಷ ಪದ್ಮಾವತಿ. ಕೂಷ್ಯಾಂಡಿನಿ ಮತ್ತು 
ಯಕ್ಷಶಿಲ್ಪಗಳನ್ನು ಜಡಿಸಿದೆ. ಇಲಂದ ಮೇಲಕ್ಕೆ ಎಂಟು ಮೂಲೆ ಮುಳ್ಳದ್ದಾಗಿ (ವಿಷ್ಣುಕಾಂತ) 
ಮಧ್ಯೆಅಲ್ಲಲ್ಲ ರತ್ನ ಪಟ್ಟಕೆಗಆ೦ದ ಶೋಭಾಯಮಾನವಾಗಿದೆ. ತುದಿಯಲ್ಲ ಎರಡು 


177 


ವೃತ್ತಾಕಾರದ ಮುಚ್ಛಕಗಳು ಬಂದಿದ್ದು ಕೆಳಕಗಡೆಯದು ಚಿಕ್ಕದಾಗಿಯೂ ಮೇಲ್ಲಾಗದ್ದು ಅದಕ್ಕಿಂತ 
ಹೆಚ್ಚು ದೊಡ್ಡದಾಗಿದೆ. ಅದರ ಮೇಲೆ ಅಗಲವಾದ ಚೌಕಾಕಾರದ ಪದ್ಯಫಲಕ ಬಂದಿದೆ. ಈ 
ಪದೃಫಲಕದ ಮೇಲೆ ನಾಲ್ದು ಕಂಬಗಳನ್ನಿಟ್ಟು ಅದರ ಮೇಲೆ ಚಿಕ್ಲಮಂಟಪವನ್ನು ರಚಿಸಿ ಅದನ್ನು 
ಸ್ವಂಭಗಳಂದ ಹಾಗೂ ಶಿಖರದಿಂದ ಅಲಂಕರಣಗೊಳಸಿರುತ್ತಾರೆ. ಈ ಮಂಟಪದಲ್ಲ ನಿಂತ 
ಜನಮೂರ್ತಿಯನ್ನು ಸ್ಥಾಪಿಸಿರುತ್ತಾರೆ. ಈ ಮಂಟಪದ ಮೇಲೆ ನಾಲ್ಲು ಮೂಲೆಗಳಲ್ಲ 
ಚಿಕ್ನದೋಪುರಗಳದ್ದು. ಮಧ್ಯೆ ಇರುವ ಗೋಪುರವು ಮೂರು ಹಂತಗಳಲ್ಲ ಕೆಳಗಿನಿಂದ ಮೇಲಕ್ಕೆ 
ಚಿಕ್ಕದಾಗುತ್ತಾ ಮಧ್ಯೆ ಕಕಸವನು ಹೊಂದಿದ್ದು ಸುಂದರವಾಗಿದೆ. 


17. ಕಂಚಿನ ದೋಣಿ 


ಚಂದಗಿರಿ ಬೆಟ್ಟದ ಮೇಲೆ ಬ್ರಹ್ಮದೇವರ ಬಸದಿಯ ಹಿಂದೆ ಇರುವ ದೊಣಿಯ ಕಂಚನ 
ದೊಣಿ, ಈ ದೋಣಿಯನ್ನು ಮಾನಭ ಎಂಬುವವನು ಕಟ್ಟಸಿರುವಂತೆ ತಿಆದುಬರುತ್ತದೆ. ಇದು 
ಕ್ರಿ.ಪ.12೭ನೆಯ ಶತಮಾನ ಶಾಸನದಿಂದ ತಿಆದುಬರುತ್ತದೆ. ಆದರೂ ಈ ದೋಣಿ 
ಪ್ರಾಕೃತಿಕವಾಗಿದ್ದು ಇದನ್ನು ಎತ್ತರಿಸಿರುವರೆಂದು ತಿಆದುಬರುತ್ತದೆ. ಈ ದೋಣಿ 
ಜೀರ್ಣೋದ್ಧಾರವಾಗುವಾಗ ಅಕಾಲಕ್ಷೆ ಹಾಳಾಗಿದ್ದ ಬಸದಿಗಳ ಮತ್ತು ಅಲ್ಲಲ್ಲ ಜದ್ದಿದ್ದ ಶಾಸನಗಳ 
ಭಾಗಗಳನ್ನು ಇದಕ್ಷೆ ಬಕಸಿರುತ್ತಾರೆ. ಹೀಗಾಗಿ ಕ್ರಿ.ಶ.12ನೆಯ ಶತಮಾನದ ನಂತರ ಇದು 
ಜೀರ್ಣೋದ್ಧಾರವಾಗಿರಬೇಕು. ಈ ಕಂಚಿನ ದೊಣಿ ದಕ್ಷಿಣಕ್ಕೆ ಇರುವ ಬಯಲನಲ್ಲ ಕೆಲವು 
ಪ್ರಾಗೈತಿಹಾಸಿಕ ರಚನೆಗಳನ್ನು ಹೋಲುವ ರಚನೆಗಳ ಕುರುಹುಗಳವೆ. ಈ ಭಾಗದಲ್ಲ ಪ್ವಲ್ಲ 
ಮಣ್ಣಿನ ಅಂಶವೂ ಇರುವುದರಿಂದ ಇಲ್ಲ ಸ್ವಲ್ಲ ಗಿಡಗಂಟಿಗಳವೆ. ಇದರ ಸುತ್ತಲೂ ಈಗ 
ಕೋಟಿಯುದ್ದು., ಈ ಭಾಗವನ್ನು ಸುತ್ತುವರೆದಿದೆ. ಈ ಕೊಳದ ಬಳ ಇರುವ ಬ್ರಹ್ಮದೇವನ 
ಗುಡಿಯ ಬಳ ಅನೇಕ ಚಿಕ್ಕಪುಟ್ಟ ಶಾಸನಗಳವೆ. ಈ ಕೊಳಕ್ಕೆ ಪೂರ್ವ ದಿಕ್ಷಿನಲ ಬೆಟ್ಟವು 
ತಿಕೋನಾಕಾರವಾಗಿ ಇಳಆಜಾರನ್ನು ಹೊಂದಿದೆ. ಈ ಪ್ರಾಕೃತಿಕ ರಚನೆಗಳಂದ ಮತ್ತು 
ದೋಣಿಗಳ೦ದ ಠ ಬೆಟ್ಟಕ್ಕೆ ಕಕ್ಳಪ್ಪು ಎ೦ದು ಹೆಸರು ಬಂದಿದೆ. 


18. ಲಕ್ಕಿದೊಣಿ 


ಚಂದಗಿರಿ ಬೆಟ್ಟದ ಮೇಲೆ ಲಕ್ಷಿದೊಣಿ ಇದೆ. ಇದು ಪ್ರಾಕೃತಿಕ ದೊಣಿಗಳಾಗಿ ಸ್ವಲ್ಪ ನೀರನ್ನು 
ಮಾತೆ ಹಿಡಿದಿಟುಕೊಳ್ಳುತಿದವು. ಆದರೆ ಮುಂದೆ ಇದಕೆ ತಡಸಲನ್ನು (ಅಡಕಟ) ಕಟ ಹೆಚು 
ಟ ಆ-ಯಉ ರ್‌ ಟ ಟ ಚ 
ನೀರು ನಿಲ್ಲುವಂತೆ ಮಾಡಿರುತ್ತಾರೆ. ಲಕ್ಕಿದೋಣಿ ಎಂದು ಹೆಸರು ಬರಲು ಬಹುಶಃ ಗಂಗರಾಜನ 
ಪತ್ನಿ ಲಕ್ಷಿ ಕಾರಣವಾಗಿರಬಹುದು. ಇದು ಐತಿಹ್ಯ ಎಂದು ಹೇಕಬಹುದು. ಈ ದೋಣಿಯ 


178 


ದಂಡೆಯಲ್ಲ ಎಂಟನೆಯ ಶತಮಾನದಿಂದ 11ನೆಯ ಶತಮಾನದವರೆಗೆ ಅನೇಕ ಭಕ್ತರು ಈ 
ಗಿರಿಗೆ ಭೇಟ ನೀಡಿದ್ದರರೆ. ಸ್ಮಾರಕವಾಗಿ ಶಾಸನಗಳನ್ನು ಹಾಕಿಸಿರುತ್ತಾರೆ. ಕವಿರನ್ನನ ಹಸ್ತಾಕ್ಷರ 
ಇದರ ದಂಡೆಯಲ್ಪದೆ. 


19. ಜನನ ದೋಣಿ 


ಚಂದಗಿರಿ ಬೆಟ್ಟದ ಬಸದಿಗಳ ಹೊರಪ್ರಾಕಾರಕ್ಷೆ ದಕ್ಷಿಣದಲ್ಲ ದೋಣಿಯೊಂದಿದ್ದು, ಇದನ್ನು 
12ನೆಯ ಶತಮಾನದಲ್ಲ ಶಾಸನವೊಂದರಲ್ಲ ಜನನ ದೊಣಿ ಎಂದಿರುತ್ತಾರೆ. ಇದರಲ್ಲನ ನೀರನ್ನು 
ದೇವರ ಪೂಜೆಗೆ ಬಳಸುವುದರಿಂದ ಈ ಹೆಸರು ಬಂದಿರಬೇಕು. 


೨೦. ಗಂಗರಾಜನ ಮಂಟಪ 


ಶಾಸನ ಬಸದಿ ಮತ್ತು ಚಾವುಂಡರಾಯ ಬಸದಿ ಮಧ್ಯದಲ್ಲರುವ ಬಯಲು 
ಮಂಟಪವನ್ನು ಗಂಗರಾಜ ಮಂಟಪವೆಂದು ಕರೆಯುತ್ತಾರೆ. ಈ ಮಂಟಪವನ್ನು ಕ್ರಿ.ಶ.12೦- 
123 ರ ಕಾಲದಲ್ಲ ಗಂಗರಾಜ ಕಟ್ಟಸಿದ. ತನ್ನು ತಾಯ ಪೋಚಿಕಲ್ಲಿಯ ಗೌರವಾರ್ಥ 
ಗಂಗರಾಜನು ಒಂದು ನಿಪಿಧಿ ಸ್ಮಾರಕವನ್ನು ಇಲ್ಲ ಪತಿಷ್ಲಾಪಿಸಿರುವುದರಿಂದ ಇದನ್ನು 
ಪೊಚಿಕಲ್ಲಿಯ ನಿಶಿಧಿ ಮಂಟಪವೆಂದೂ ಸಹ ಕರೆಯುತ್ತಾರೆ. ಈ ಸ್ಕಾರಕವನ್ನು ನೆಟ್ಟ ಮೂರು 
ವರ್ಷದ ನಂತರ ಕ್ರಿ.ಶ.1೭23 ಅವನು ಶುಭಚಂದ್ರ ಸಿದ್ದಾಂತ ದೇವರ ಗೌರವಾರ್ಥ ಮತ್ತೊಂದು 
ಸ್ಮಾರಕವನ್ನು ಇಲ್ಲ ನಿಲ್ಲಸಿದನು. ಈ ಎರಡು ಸ್ಕಾರಕ ಶಾಸನಗಳನ್ನು ರಚಿಸಿದ ಕವಿಗಳು ಬೇರೆ 
ಬೇರೆಯಾಗಿದ್ದರೂ ಅವನನ್ನು ಕೊರೆದವನು ಶೀಲ ವರ್ಧಮಾನಾಚಾರಿ ಇವನಿಗೆ ಬರುದು 
ರೂವಾರಿಗಳ ಮುಖ ತಿಳಕನೆಂಬ ಜರುದಿತ್ತು. 


೨1 ಮಹಾನವಮಿ ಮಂಟಪ 


ಚಿಕ್ಕ ಬೆಟ್ಟದಲ್ಲ ಕತ್ತಲೆ ಬಸದಿಯ ಹಿಂದೆ ಅಂದರೆ ನೈಖತ್ಯ ದಿಕ್ಕಿಗೆ ಮಂಟಪ ಇದೆ. ಇವು 
ಜೋಡಿ ಮಂಟಪಗಳು. ಇದಕ್ಕೆ ಎತ್ತರವಾದ ವೇದಿಕೆ ರಚಸಿ ಅವುಗಕ ಮೇಲೆ ನಾಲ್ದು 
ಕಂಬಗಳನ್ನು ನಿಲ್ಲಸಿ ಅದರ ಮೇಲೆ ಮುಚ್ಟಗೆಯನ್ನು ಹಾಕಿರುತ್ತಾರೆ. ಇವು ಅಂಚುಗಕಲ್ಲ 
ಇಳಜಾರನ್ನು ಹೊಂದಿದೆ. ಎರಡು ಮಂಟಪಗಳು ಚೌಕಾಕಾರದಲ್ಪ್ಲದೆ. ಈ ಎರಡು ರಚನೆಗಳು 
ಒಂದೇ ರೀತಿಯಲ್ಲದ್ದು ಇವುಗಳು ದಕ್ಷಿಣದ ಮಂಟಪವನ್ನು ಕ್ರಿ.ಶ. 163ರಲ್ಲ ಕಲ್ಲನಸಿರಬೇಕು 
ಇದರಲ್ಲ ಮಂಡಲಾಚಾರ್ಯ ದೇವಕೀರ್ತಿಯ ನಿಸದಿ ಶಾಸನವಿದೆ. ಉತ್ತರದ ಮಂಟಪದಲ್ಲ 


ಕ್ರಿ.ಶ. 176ರ ನಮಕೀರ್ತಿ ದೇವರಿಗೆ ಸಂಬಂಧಿಸಿದ ಶಾಸನವಿದೆ. 


179 


ಹೀಗಾಗಿ ಉತ್ತರದ ಮಂಟಪವನ್ನು ದಕ್ಷಿಣದ ಮಂಟಪ ರಚನೆಯಾದ ಮೇಲೆ 
ನಿರ್ಮಿಸಿರಬೇಕು. ಶಾಸನ ಬನುದಿ ಮತ್ತು ಚಾವುಂಡರಾಯ ಬಸದಿಯ ಮಧ್ಯದಲ್ಲ ಒಂದು 
ಮಂಟಪವಿದೆ. ಈ ಮಂಟಪವನ್ನು ಹೋಯ್ದಕ ದಂಡಾಧಿಕಾರಿ ಗಂಗರಾಜ ಕಟ್ಟಸಿರಬೇಕು. ಶೇ 
ಮಂಟಪವೂ ಚೌಕಾಕಾರಾವಾಗಿದ್ದು ನಾಲ್ದು ಕಂಬಗಳ ಮೇಲೆ ನಿಂತಿರುವ ಮಂಟಪವಾಗಿದೆ. 
ಕಂಬಗಳು ಚೌಕಕಾರವಾಗಿ ಬಹು ಸರಳವಾಗಿದೆ. ಬೋದಿಗೆಗಳು ಗಂಗರ ಕಾಲದ ಸರಳ 
ಬೋಧಿಗೆಗಳಂತೆ ಇದ್ದು ಅದಕ್ಕಿಂತ ಹೆಚ್ಚನ ಬೆಳವಣಿಗೆಯನ್ನು ಹೊಂದಿದ್ದು ಬೋಧಿಗೆಯ ಮಧ್ಯೆ 
ಸಣ್ಣ ಪಟ್ಟ ಬಂದಿದೆ. ಇಲ್ಲ ಇಟ್ಲರುವ ಶಾಸನದಲ್ಲ 112೦ರ ಶಾಸನ ಪ್ರಾಚೀನವಾದುದು ಇದರಲ್ಲ 


€ ೬3 


ಗಂಗರಾಜನ ತಾಯಿ ಪೋಚಿಕಲ್ಸೆ ಸತ್ತಂತೆ ಹೇಆರುವುದು ಕಂಡು ಬರುತ್ತದೆ. 


ಎರಡು ಕಟ್ಟೆ ಬಸದಿಗೂ ಸವತಿ ಗಂಧವಾರಣ ಬಸದಿಗೂ ಮಧ್ಯೆ ಒಂದು ಮಂಟಪವಿದ್ದು 
ಇದೂ ಸಹ ಚೌಕಕಾರವಾಗಿದೆ. ಈ ಮಂಟಪ ಪೂರ್ಣವಾಗಿ ಹೊಯ್ದಕ ದಂಡನಾಯಕ 
ಗಂಗರಾಜನ ಸಂಬಂಧಿಕರಿಗೆ ಹಾಗೂ ಅವನ ವಂಶದ ಗುರುಗಳಗೆ ಮೀಸಲಾಗಿದೆ. ಮಂಟಪವು 
ನಾಲ್ಲು ಕಂಬಗಳ ಮೇಲೆ ನಿಂತಿದ್ದು ಮಂಟಪದಲ್ಲ ಕ್ರಿ.ಶ. 113 ರಿಂದ 1122ರ ವರೆಗೆ ರಚಿತವಾದ 
ಶಾಸನವಿದೆ. ಕ್ರಿ.ಶ. 113ರಲ್ಲ ಗಂಗರಾಜನ ಪತ್ನಿ ಲಕ್ಷ್ಮೀಯ ಅಣ್ಣ ಬೂಚಣನ ಸತ್ತ ವಿಚಾರ 
ತಿಆದುಬರುತ್ತದೆ. ಕ್ರಿ.ಶ. 115ರಲ್ಲ ಮೇಘ ಚಂದತ್ಮೆವಿದ್ಯೆ ದೇವನೂ 112೦ರಲ್ಲ ಲಕ್ಷ್ಮೀಯ ಅಕ್ಕ 
ದೇವಿಯಕ್ಕನೂ ಕ್ರಿ.ಶ. 1122ರಲ್ಲ ಗಂಗರಾಜನ ಪತ್ನಿ ಲಕ್ಷ್ಮೀಯ ಸತ್ತ ವಿಚಾರವಿದೆ. 


ಠೇ ಮಂಟಪವನ್ನು ಸ್ಟತಃ ಲಕ್ಷೀಯೇ ಕಟ್ಟಸಿರಬೇಕು. ಲಕ್ಷೀ ಸತ್ತಾಗ ಆಕೆಯ 
ಪರೋಕ್ಷ ವಿನಯಾರ್ಥವಾಗಿ ರಚಿಸಿದ ನಿಸದಿಗಲ್ಲನ್ನು ಗಂಗರಾಜನು ಈ ಮಂಟಪದಲ್ರ್ಲಯೇ 
ನಿಲ್ಲಸಿರಬೇಕು. ಈ ಮಂಟಪದಲ್ಲನ ಬೋಧಿಗೆಗಕು ಗಂಗರ ಕಾಲದ ಸರಳ ರೀತಿಯದಾಗಿದ್ದು 
ಇವುಗಳ ಮಧ್ಯೆ ಸೀಳುಪಟ್ಟ ಕಾಣಿಸಿಕೊಂಡಿದೆ. ಸವತಿಗಂಧವಾರಣ ಬಸದಿಗೂ ತೇರಿನ 
ಬಸದಿಗೂ ಮಧ್ಯೆ ಮುಂಭಾಗದಲ್ಲ ಎತ್ತರವಾದ ಮಂಟಪವೊಂದಿದ್ದು ಶ್ರವಣಬೆಕಗೊಳದಲ್ಪನ 
ನಿಸಿದಿ ಮಂಟಪಗಳಲ್ಲೆಲ್ಲಾ ಪ್ರಾಚೀನವಾದುದು ರಾಷ್ಟಕೂಟ ಚಕ್ರಾಧಿಪತ್ಯದ ಕೊನೆಯ ಚಕ್ರವರ್ತಿ 
ನಾಲ್ಲನೆಯ ಇಂದ್ರನು ದೇಹತ್ಕಾಗ ಮಾಡಿದ ವಿಷಯ ತಿಆಸುವ ಕ್ರಿ.ಶ. ೨82ರ ಶಾಸನ ಈ 
ಮಂಟಪದಲ್ರೂದೆ. ಈ ಮಂಟಪಕ್ಕೆ ಬಳಸಿರುವ ಕಂಬಗಳು ಚೌಕಕಾರ ಪಟ್ಟಕಾ. ಕುಂಭ, ಮುಚ್ಛಕ 
ಹಾಗೂ ಗಂಗರ ಕಾಲದ ಬೋಧಿಗೆಯನ್ನು ಹೊಂದಿದೆ, ಮೇಲೆ ತೊಲಿ ಇದ್ದು ಇದರ ಮೇಲೆ 
ಕಪೋತ ಒಂದಿದೆ. ಇಡೀ ಕಟ್ಟಡಕ್ಕೆ ಬಳಸಿರುವ ಕಲ್ಲು ಗಟ್ಟಗಲ್ಲು ಬಳಪದ ಕಲ್ಲು ಸುಮಾರು 


ಎಂಟು ಅಡಿ ಎತ್ತರವಿದೆ. 


180 


ತೇರಿನ ಬಸದಿಯ ಹಿಂಬಧಿಯಲ್ಲ ಎರಡು ಮಂಟಪಗಳು ಬಂದಿದ್ದು ಇವು ಸಹ 
ಚೌಕಕಾರವಾಗಿದೆ. ಎತ್ತರವಾಧ ವೇದಿಕೆಯ ಮೇಲೆ ನಾಲ್ದು ಕಂಬಗಳನ್ನು ಬಳಸಿ 
ಒಂದೊಂದನ್ನು ಕಟ್ಟಲಾಗಿದೆ. ಈ ಕಂಬಗಳು ನಿರಾಡಂಬರವಾಗಿದ್ದು ಶಾಂತಲೆಯ ವಂಪಶನ್ನರ 
ನಿಸದಿಗಕನ್ನು ಒಕಗೊಂಡ ಮಂಟಪಗಳಾಗಿವೆ. ಕ್ರಿ.ಶ. 123 ರಿಂದ 1139ರೊಳಗೆ ಈ ಎರಡು 
ಮಂಟಪಗಳ ರಚನೆಯಾಗಿರಬೇಕು. ಶಾಂತಲೆಯ ತಾಲ ಮಾಚಿಕಲ್ಲೆ ಬಲದೇವ 
ದಂಡನಾಯಕನ ಮಗ ಸಿಂಗಮಯ್ಯ ಬಲದೇವ ಮುಂತಾದವರ ಮರಣವನ್ನು ಉಲ್ಲೇಖಸುವ 
ಶಾಸನಗಳು ಇಲ್ಪವೆ. ಒಟ್ಟನಲ್ಲ ಹೇಳುವುದಾದರೆ ಈ ಎಲ್ಲಾ ಮಂಟಪಗಳು ಚೌಕಕಾರವಾಗಿದ್ದು 
ಗಂಗರ ವಾಸ್ತು ಶೈಅಯನ್ನು ಹೊಂದಿದೆ ಎಂದು ಹೇಕಬಹುದು. 


ದೊಡ್ಡಬೆಟ್ಟದ (ಇಂದಗಿರಿ) ಮೇಲಅರುವ ಬಸದಿಗಳು 


q, ಗೊಮ್ಮಟ ಶಿಲ್ಪ 
೨. ಅಖಂಡ ಬಾಗಿಲು 
3. ಪುತ್ತಾಲಯ 
4. ಭರತ ಬಾಹುಬಲ ಬಸದಿ 
5. ಒಡೆಗಲ್‌ ಬಸದಿ 
6. ಸಿದ್ದರ ಬಸದಿ 
7. ಚಾವೀಸ ತೀರ್ಥ೦ಕರ ಬಸದಿ 
8. ಬಹ್ಕ ದೇವರ ದೇವಾಲಯ 
೨. ತ್ಯಾಗದ ಬಹ್ಯದೇವರ ಕಂಬ 
10. ಚನ್ನಣ್ಣನ ಕಂಬ 
[3°) 
11. ಲಲಅತ ಸರೋವರ 
12. ಚನ್ನಣ್ಣನ ದೋಣಿ 
[3°] 
13. ಒಡೆಯರ ಮಂಟಪ 
1. ಗೊಮ್ಮಟೇಶ್ವರನ ಶಿಲ್ಪ 


ಶ್ರವಣಬೆಳಗೊಳದ ಇಂದಗಿರಿ ಬೆಟ್ಟದ ಮೇಲೆ ಗೊಮ್ಮಟೇಶ್ವರ ಶಿಲ್ಪವಿದೆ. ಚಾವುಂಡರಾಯನ 
ಕಾಲದವರೆಗೆ ಜೈನರಿಗೆ ಪವಿತ್ರ ಕ್ಥಳವಾಗಿರಲಲ್ಲ. ಚಾವುಂಡರಾಯನು ಬೆಟ್ಟದ ಮೇಲನ 
ಕೋಡುಗಳಲ್ಲ ಗೊಮ್ಮಟನನ್ನು ಸ್ಥಾಪಿಸಿದ ಮೇಲೆ ಠ ನೆಲೆಗೆ ಮಹತ್ವ ಬಂದಿತು. 
ಗೊಮ್ಮಟೇಶ್ವರ ಭಾರತದ ಅತ್ಯಂತ ಶ್ರೇಷ್ಠ ಹಾಗೂ ಸುಪ್ಪಸಿದ್ದ ಕಲಾಕೃತಿಗಕಲ್ಲ ಒಂದಾಗಿದೆ. 


181 


(ಚಿತ್ರ ಸಂಖ್ಯೆ-71) ಕ್ರಿ.ಶ. ೨8!ರಲ್ಲೂ ಪೂರ್ಣಗೊಂಡು ಪ್ರಮಧ ಮಹಾ ಮಸ್ತಕಾಭಿಷೇಕದ 
ಅಭನಂದನೆಗೊಳಗಾಗಿದೆ. ಇದನ್ನು ಜೈನರ ದಕ್ಷಿಣ ಕಾಪಿ ಎಂದೇ ಪ್ರಸಿದ್ಧವಾಗಿರುವ 
ಶ್ರವಣಬೆಳಗೊಳ ಅನೇಕ ಹೆಸರುಗಳ೦ದ ಕರೆಯಲಾಗಿದೆ. 


ಇಂದಗಿರಿ ಬೆಟ್ಟದ ತುದಿಯಲ್ಲ ಅನೇಕ ಕಟ್ಟಡಗಳಂದ ಸುತ್ತವರೆಯಲ್ಲಟ್ಟ ಬೆತ್ತಲೆ 
ವಿಗ್ರಹವು 58 ಅಡಿ ಎತ್ತರ ೭6 ಅಡಿ ಅಗಲ ಇದೆ. ಈ ಮೂರ್ತಿಯನ್ನು ಗಂಗರಾಜರ ಎರಡನೇ 
ರಾಚಮಲ್ಲನ ಮಂತಿ ಹಾಗೂ ದಂಡನಾಯಕನಾಗಿದ್ದ ಚಾವುಂಡರಾಯನು ಆಚಾರ್ಯ 
ನೇಮಿಚಂದ ಸಿದ್ದಾಂತ್‌ ಚಕ್ರವರ್ತಿ ಮಾರ್ಗದರ್ಶನದಲ್ಲ ಕ್ರಿಶ. ೨81ರಲ್ಲ ಕೆತ್ತಿನಿದನು. ಕ್ರಿ.ಶ. 
೨81ರ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಯತ್ತೆಂದು ತಿಆದು ಬರುತ್ತದೆ. ಈ ಶಿಲ್ಪದ 
ಕಾರ್ಯ ಕನಿಷ್ಠ 5-6 ತಿಂಗಳುಗಳಗೆ ಮುಗಿಸಿರಬೇಕೆಂದು ಹೇಕಬಹುದು. ಈ ಶಿಲ್ಪವನ್ನು 
ಕೆತ್ತಿಸಲು ಸುಮಾರು 6-7ವರ್ಷಗಳ ಕಾಲ ಬೇಕಾಗಿರಬಹುದು. ಈ ಹಿನ್ನೆಲೆಬುಂದ 
ಚಾವುಂಡರಾಯನು ಈ ಶಿಲ್ಲದ ನಿರ್ಮಾಣಕ್ಕೆ ಕ್ರಿ.ಪ. ೨75ರ ಸುಮಾರಿಗೆ ಆರಂಭಸಿರಬೇಕೆಂದು 
ಹೇಕಬಹುದಾಗಿದೆ. 


2) ಅಖಂಡ ಬಾಗಿಲು 


ಗೊಮ್ಮಟನ ನೇರಕ್ಕೆ ತಗ್ಗಿನಲ್ಲ ದೊಡ್ಡ ಹುಟ್ಟು ಬಂಡೆಯೊಂದರಲ್ಲ ಈ ಬಾಗಿಲನ್ನು 
ಕಡೆಯಲಾಗಿದೆ. ಇದನ್ನು ಚಾವುಂಡರಾಯನೇ ಕೊರೆಸಿದನೆಂದು ಐತಿಕ್ಯಾವಿದೆ. ಇದರಲ್ಪರುವ 
ಅರೆಕಂಬಗಳು ಮತ್ತು ಗಜಲಕ್ಷ್ಮೀ ಶಿ ಇದನ್ನು ಸಮಧರ್ಥಿಸುತ್ತದೆ. ಇದು 


ಶೆಟ್ಟರ್‌ ರವರು ಚಾಗದ ಕಂಬದಿಂದ 


ಲ 
ದೇವರಕೊಂಡರೆಡ್ಲಿಯವರ ಮಾತು, ಅವರ ಷ. 
ಸೋಮಾನವನ್ನೇರಿದರೆ ಅಖಂಡ ಬಾಗಿಲು ಬರುವುದು. ಅದೊಂದು ಏಕಶಿಲಾ ದ್ದಾರ ಎ೦ಬ 
ತಪ್ಪು ಕಲ್ಪನೆ ಇದೆ. ಆದರೆ ಅದನ್ನು ಒಂದೇ ಪಿಲೆಯಲ್ರ ಕೆತ್ತಲಾಗಿಲ್ಲ. ಇಕ್ನೆಲಗಕಲ್ಲರುವ ಎರದು 
ಚಿಕ್ಸ್ಷ ಮಂದಿರಗಳನ್ನು ಮಾತ್ರ ಒಂದೇ ಬಂಡೆಯಲ್ಲ ಕೊರೆಯಲಾಗಿದೆ ಎಂದು ತಿಳಸಿರುತ್ತಾರೆ. 
ಈ ದ್ಹಾರದ ಅತ್ಯಂತ ಗಮನಿಸಬೇಕಾದ ವಿಷಯವೆಂದು ದ್ವಾರದ ಬಾಗಿಲವಾಡದ ಮೇಲಅರುವ 
ಗಜಲಕ್ಷಿ ಯಯ ಪಟ್ಟಕೆ. ಲಕ್ಷಿ _ಯು ಪದ್ಕಾಸನದಲ್ಲ ಕುಳತಿದ್ದು, ಇಕ್ಕೆಲಗಳಲ್ಲ ಆನೆಗಳು ತಮ್ಮ 
ಸೊಂಡಿಲುಗಕ ಹಡಿದ ಕುಂಭಗಳಂದ ದೇವಿಯ ಮೇಲೆ ಅಭಷೇಕ ಮಾಡುತಿರುವಂತೆ 
ಕಡೆಯಲಾಗಿದೆ. ಮಕರಗಳ ಮತ್ತು ಸಿಂಹಗಳ ಉಬ್ಬು ಚಿತ್ರಗಳು ಉಳದ ಸ್ಥಳವನ್ನು 
ಅರ್ಥವತ್ಸಾಗಿ ತುಂಜದೆ. ಇದು ಭಾರತದಲ್ಲಯೇ ಉತ್ಕೃಷ್ಟವಾದ ಹಾಗೂ ಅತಿ ದೊಡ್ಡ 
ಗಜಲಕ್ಷಿ _ಯ ಉಬ್ಬುಶಿಲ್ಪ್ಲಗಕಲ್ಲ ಒಂದಾಗಿದೆ. ಗಂಗರ ಕಾಲದ ಗಜಲಕ್ಷ್ಮೀ ಕೆತ್ತನೆಯಲ್ಲ 
ಇದೊಂದು ಉತ್ತಮ ಶಿಲ್ಪವಾಗಿದೆ. ಆನೆಗಳನ್ನು ಸಹ ಸುಂದರವಾಗಿ ಜಡಿಸಿದ್ದು, ಕೊರಳು ಮತ್ತು 


182 


ಹಿಂಬದಿಯಲ್ಲ ಗಂಟಿಗಕ ಸರವನ್ನು ಕಡೆಯಲಾಗಿದೆ. ಆನೆಗಳ ಹಿಂಬದಿಯಲ್ಲ ಮಕರಗಳನ್ನು 
ಬಡಿಸಿದ್ದು. ಅವು) ಅನೇಕ ರೀತಿಗಳ೦ದ ಅಲಂಕೃತವಾಗಿದೆ. ಅವುಗಕ ಬಾಲುಯುಂದ ಸಿಂಹಗಳು 
ಹೊರಟದ್ದು. ಸಿಂಹಗಳ ಬಾಯಿಂದ ವಲ್ಲ ಅಲಂಕಾರ ಬಂದಿದೆ. ಈ ಬಾಗಿಲು ಗೊಮ್ಮಟನ 
ಉತ್ತರ ದಿಕ್ಕಿಗೆ ನೇರ ರೇಖೆಯಲ್ಪರುವುದರಿಂದ 10ನೆಯ ಶತಮಾನದಲ್ಲ ಅದು ಗೊಮ್ಮಟನಲ್ಪಗೆ 
ಹೋಗುವ ಪಮುಖ ಇಲ್ಲವೆ ಏಕಮೇವ ದ್ಹಾರವಾಗಿರಬಹುದೆ೦ದು ಊಹಿಸಬಹುದಾಗಿದೆ. ಈ 
ದ್ದಾರ ಕ್ರಿ.ಶ.೨೦8೦ ರಷ್ಟು ಹಕೆಯದಾದರೂ ಇಕ್ಷೆಲಗಳಲ್ಲರುವ ಎರಡು ದೇಆಲಯಗಳು 1130 
ಕ್ಕಿಂತ ಪ್ರಾಚೀನವಾದುದಲ್ಲ. ಹೊಯ್ದೆಕ ವಿಷ್ಣುವರ್ಧನನ ದಂಡನಾಯಕ ಭರತಮಯ್ಯ ಇದನ್ನು 
ಸೇರಿಸಿದ. ಇವುಗಳ ಭರತ ಮತ್ತು ಬಾಹುಬಅಯ ಉಬ್ಬುಪಿಲ್ಪಗಳವೆ. ಚಾಗದ ಕಂಬದಿಂದ 
ಬರುವ ಸೋಪಾನ ಪಂಕ್ತಿಯನ್ನು ಭರತಮಯ್ಯ ಕಟ್ಟಸಿದ. ಆದರೆ ಎರಡೂ ಕೋಣಿಗಳಗೆ 
ಹತ್ತಿಕೊಂಡಿರುವ ತೆರೆದ ಮಂಟಪಗಳನ್ನು ಬಹುಶಃ 14ನೆಯ ಶತಮಾನದ ನಂತರ 


ಸೇರಿಸಲಾಯುತು. 
3) ಸುತ್ತಾಲಯ 


ಚಾವುಂಡರಾಯನು ಗೊಮ್ಮಟ ವಿಗ್ರಹವನ್ನು ಮಾಡಿದ ಮೇಲೆ ಕೆಲವು ಕಾಲ ಅದು 
ತೆರೆದ ಬಯಲನಲ್ಪತ್ತು. ಗೊಮ್ಮಟನ ಹಿಂಬದಿಯಲ್ಲ ಮಾತ್ರ ಚಾವುಂಡರಾಯ ಭಾರಿ ಗಾತ್ರದ 
ಕಂಬಗಳನ್ನು ಬಳಸಿ ಮಂಟಪವನ್ನು ರಚಿಸಿದ್ದ ಹಿಗಾಗಿ ಗೊಮ್ಮಟನ ಹಿಂಬದಿ ಯಲ್ಲ ಇದ್ದ 
ಮಂಟಪವನ್ನು ಸೇರಿಸಿಕೊಂಡು ಉಳದ ಮೂರು ಕಡೆಯ ಸುತ್ತಾಲಯವನ್ನು ಹೊಯ್ದಳ 
ಸೇನಾನಿ ಗಂಗರಾಜ ಮಾಡಿಸಿದ. ಈ ಸುತ್ತಾಲಯದಲ್ಲನ 24 ತೀರ್ಥ೦ಕರ ಶಿಲ್ಪಗಳನ್ನು ಮತು 
ಇತರೆ ಯಕ್ಷ-ಯಕ್ಷಿ ಶಿಲ್ಪಗಳನ್ನು ಮತ್ತು ಇತರೆ ಯಕ್ಷ-ಯಕ್ಷಿ ಶಿಲ್ಲಗಳನ್ನು ನಯಕೀರ್ತಿ 
ಸಿದ್ದಾಂತ ಚಕ್ರವರ್ತಿಗಳು ಶಿಷ್ಯ ಮೊಸಳೆಯ ಬಸದಿಸೆಟ್ಟ ಮಾಡಿಸಿದಂತೆ ತಿಆದುಬರುತ್ತದೆ. 


ಸುತ್ತಾಲಯದ ಭತ್ರಿಯನ್ನು ಈ ಬಸದಿಸೆಟ್ಣ ಮಾಡಿಸಿದ ಸುತ್ತಾಲಯದಲ್ಲನ 
ಜನಜಬಂಬಗಳಲ್ಪ್ಲ ಕೆಲವು ಗಂಗರ ಅರಸರ ಕಾಲಕ್ಕೆ ಸೇರುವವಾಗಿವೆ. ಬಸದಿಸೆಟ್ರ್ಟಯ ಮಕ್ಕಳಾದ 
ನಂಜದೇವಸೆಟ್ಟ. ಬೋಕಿಸೆಟ್ರ. ಚಿನ್ನಸೆಟ್ಟ ಬಾಹುಬಲ ಸೆಟ್ಟಯರು ತೀರ್ಥ ೦ಕರರ ಮುಂದಿನ 
ಜಾಲಂಧರವನ್ನು ಮಾಡಿಸಿರುತ್ತಾರೆ. ಗೊಮ್ಮಬೇಶ್ಸರನ ಮುಂಬದಿಯಲ್ಪ್ಲನ ಮಂಟಪದಲ್ಲ 
ಅಷ್ಟದಿಕ್ಟಾಲಕರ ಮಧ್ಯೆ ಇಂದ್ರನ ಶಿಲ್ಪವಿದ್ದು. ಈ ಶಿಲ್ಪವನ್ನು ವೃತ್ತಾಕಾರದ ಆವರಣದಲ್ಲ ಜಡಿಸಿದೆ. 
ಇದಕ್ಷೆ ಚೌಕಾಕಾರದ ಚೌಕಟ್ಟು ಇದ್ದು ಆ ಚೌಕಟ್ಟನ ಅಂಚುಗಳಲ್ಲ ಅಷ್ಟ ದಿಕ್ಲಾಲಕರನ್ನು 
ಚಿಕ್ಷದಾಗಿ ಜಡಿಸಿದೆ. ಉದ ಭಾಗವು ಕುಸುರಿ ಕೆತ್ತನೆ ಕೆಲಸದಿಂದ ಕೂಡಿದೆ. ಇಂದನ 
ಶಿಲ್ಪವಿರುವ ಭಾಗದಲುಯೇ ವಾದ್ಯಗಾರರು ಮತ್ತು ನರ್ತಕರನ್ನು ಬಡಿಸಿದೆ. ಇಮ್ದುನು ತನ್ನು 


183 


ಕೈಯಲ್ಲ ಕಳಸ ಹಿಡಿದಿರುತ್ತಾನೆ. ಈ ಶಿಲ್ಪವನ್ನು ಹೊಯ್ದಕ ಶಿಲ್ಪಗಳು ಚಪ್ಪಡಿ ಗಲ್ಲನಲ್ಲ 
ಜಡಿಸಿರುವುದು ಒಂದು ಸವಾಲೇ ಸರಿ. ಈ ಮಂಟಪವನ್ನು 12೭ನೆಯ ಶತಮಾನದ 
ಪ್ರಾರಂಭದಲ್ಲ ಬಲದೇವನೆಂಬ ಹೊಯ್ದಕ ಮಂತ್ರಿ ಕಛ್ರಸಿದ. ಸುತ್ತಾಲಯದ ಮುಂಭಾಗ ಅನೇಕ 
ಬದಲಾವಣಿಗಳಗೊಳಪಟ್ಟರುವುದರಿಂದ ಬದರ ಮೂಲರೂಪ ಹೇಗಿತ್ತೆಂಬ ಬಣ್ಣೆ 
ತಿಆಮಬರುವುದಿಲ್ಲ. ಸುತ್ತಾಲಯದ ಪ್ರವೇಶದ ಎರಡೂ ಕಡೆ ಎರಡು ಶಾಸನಗಳದ್ದು. 
ಅವುಗಳಲ್ಲ ಒಂದು ಶಾಸನದಲ್ಲ ಬೊಪ್ಪಣ್ಣ ಕವಿ ರಚಿಸಿದ ಗೊಮ್ಮಟ ಸ್ತುತಿ ಇದೆ. ಗೊಮ್ಮಟನನ್ನು 
ಹೊಗಳರುಅ ಈ ಶಾಸನವು ಬಹು ಸುಂದರವಾದ ಕಾವ್ಯ, ಗೊಮ್ಮಟನ ಉದಾತ್ತ ವ್ಯಕ್ತಿತ್ವವನ್ನು 


ಈಹುರಿತು ಕವಿ ಬಾವುಕನಾಗಿ ಹಾಡಿದ್ದಾನೆ. 
4) ಭರತ- ಬಾಹುಬಅಯ ಬಸದಿ 


ಅನಖು೦ಂಡ ಬಾಗಿಲ ಇಕ್ನೆಲಗಳಲ್ಲ ಭರತ ಮತ್ತು ಬಾಹುಬಲಅ ಬಸದಿಗಳವೆ. ಅಖಂಡ 
ಬಾಗಿಲ ಇಕ್ನೆಲಗಳು ಬೋಳಾಗಿದ್ದು. ಆಅ ಸ್ಥಳದಲ್ಲ ಎರಡೂ ಕಡೆ ಭಾರತ ಬಾಹುಬಲ 
ಮೂರ್ತಿಗಳ ಉಬ್ಬು ಶಿಲ್ಪಗಳನ್ನು ಕಿ.ಪ.13೦ ರಲ ವಿಷ್ಣುವರ್ಧನನ ದಂಡನಾಯಕನಾಗಿದ 
ಐ ಉಖ J [ae [n) 

ಭರತಮಯ್ಯ ಎಂಬುವವನು ಕಡೆಸುತ್ತಾನೆ. ಅವನೇ ಆ ಬಂಬಗಳಗೆ ಚಿಕ್ಕಮಂಟಪಗಳನ್ನು 
ನಿರ್ಮಿಸುತ್ತಾನೆ. ಅಖಂಡ ಬಾಗಿಲ ಅಲಂಕಾರಕ್ಷೆ ಹೊಂದಿಕೊಂಡಿರುವಂತೆ ಕಣ್ಲಸಿರುವ ಈ 
ಕಟ್ಟಡಗಳು ಮೂರು ಚೌಕಾಕಾರದ ಪಿಂಡಿಯುಳ್ಳ ವೃತ್ತಾಕಾರದ ಕಂಬಗಳನ್ನು ಬಕಸಿ ಮೇಲೆ 
ಇಳಜಾರು ಮಾಡಿರಲಾಗಿರುತ್ತದೆ. ಈ ಭರತಮಯ್ಯನೇ ತ್ಯಾಗದ ಬಹ್ಕದೇವರ ಕಂಬದಿಂದ 


ಅಖಂಡ ಬಾಗಿಲವರೆಗಿನ ಸೋಪಾನವನ್ನು ಮಾಡಿಸುತ್ತಾನೆ. 
5) ಒಡೆಗಲ್‌ ಬಸದಿ 


ವಿಂಧ್ಯಗಿರಿ ಬೆಟ್ಟದ ಮೇಲರುವ ಈ ಬಸದಿಯ ವಾಸ್ತುಲಕ್ಷಣಗಳ ಅಧ್ಯಯನದಿಂದ 
ಇದು ಹೊಯ್ದಕರ ಕಾಲದಲ್ಲ ಅಂದರೆ ಕ್ರಿ.ಶ.ಸುಮಾರು 13ನೇ ಶತಮಾನದ ಪೂರ್ವದಲ್ಲ 
ನಿರ್ಮಾಣವಾದಂತೆ ತಿಆದುಬರುತ್ತದೆ. ಬೆಟ್ಟದ ಇಳಜಾರಿನಲ್ಲ ಒಂದು ಸಮಮಟ್ಟಕ್ಕೆ ನಿರ್ಮಿಸಿರುವ 
ವೇದಿಕೆಯ ಅಡಿಗಲ್ಲುಗಳು ಜಾರಿ ಜೀಕದಿರಲೆಂದು ಆಸರೆಯಾಗಿ ಅಲಲ್ಲ ಒದಗಲ್ಲುಗಳನ್ನು 
ಅಳವದಿಸಲಾಗಿದೆ. ಹಾಗಾಗಿ ಇದು ಒಡೆಗಲ್ಲು ಬಸದಿ ಎಂತಲೇ ಜನಜನಿತವಾಗಿದೆ. 
ಶ್ರವಣಬೆಳಗೊಳದ ಬಸದಿಗಕ್ಲ ಇದೊಂದು ತ್ರಿಕೂಟಾಚಲ ವಿನ್ಯಾಸದಲ್ಲದೆ. ಎತ್ತರವಾದ 
ಜಗಲಯ ಮೇಲೆ ಉತ್ತರಾಭಮುಖವಾಗಿ ನಿರ್ಮಾಣವಾಗಿರುಅಲ ಇದರ ತಲ ವಿನ್ಯಾಸದಲ್ಲ 
ಮೂರು ಗರ್ಭಗೃಹಗಳು. ಮೂರು ಅಂತರಾಳಗಳು, ಒಂದು ನವರಂಗ ಮತ್ತು ಒಂದು 
ಮುಖುಮಂಟಪವಿದೆ. ಗರ್ಭಗೃಹದಲ್ಲ ಆದಿನಾಥ, ನೇಮಿನಾಥ, ಶಾಂತಿನಾಥ. ತೀರ್ಥ೦ಕರರ 


184 


ಪರ್ಯಂಕಾಸೀನ  ಶಿಲ್ಪ್ಲಗಳವೆ. ನವರಂಗದ ಮಧ್ಯದಲ್ಲ ನಾಲ್ಲು ರುದ್ರಕಾಂತ ಪ್ರಕಾರದ 
ಕಂಬಗಲವೆ. ವಿತಠಾನದಲ ಪದ್ಧಮಂಡಲದ ಆಕರ್ಷಕ ಅಲಂಕಾರವಿದೆ. ಅಧಿಷ್ಠಾನದಲ್ಲ ಜಗತಿ, 
ತಿಪಟ್ಟ ಕುಮುದ, ಪಟ್ಟಣ ಭಾಗಗಳವೆ. ಕಗ್ದತ್ತಅನಲ್ಲ ನಿರ್ಮಿಸಲ್ಪಟ್ಲರುವ ಈ ಬಸದಿ ತನ್ನು 
ವಿಶೇಷವಾದ ವಾಸುಲಕ್ಷಣಗಳ೦ದ ಹಾಗೂ ಉನ್ನತವಾದ ಸೋಪಾನ ಪಂಕ್ತಿಗಆಳಂದ 
ಗಮನೀಯವಾಗಿದೆ ಈ ಬಸದಿ ಕನ್ನಡ ನಾಡಿನಲ್ಲರುವ ತಿಕೂಲಾಚಲ ವಿನ್ಯಾಸದಬಸದಿಗಳ 
ಅಧ್ಯೇಯನಕ್ಷೆ ಉತ್ತಮವಾದ ಬಸದಿಯಾಗಿದೆ. ಈ ಬಸದಿಯನ್ನು ಕಟ್ಟಸಿದವರ ಬಗ್ಗೆ ಮತ್ತು 
ಕಟ್ಟದ ಕಾಲದ ಬಗ್ಗೆ ವಿವರಗಳಅಲ್ಲ. 


6) ಸಿದ್ದರ ಬಸದಿ 


ವಿಂಧ್ಯಗಿರಿ ಬೆಟ್ಟದ ಮೇಲಅರುವ ಬಾಹುಬಲ ಶಿಲ್ಪದ ಹೊರಪ್ರಾಕಾರದಲ್ಲ ಈಶಾನ್ಯಕ್ಕೆ 
ಪಶ್ರಿಮಾಭಮುಖವಾಗಿರುವ ಶೇ ಸಿದ್ದರ ಬಸದಿ ಹೋಯ್ದಳರ ಅಂತ್ಯಕಾಲದಲ್ಲ ನಿರ್ಮಾಣವಾಗಿದೆ. 
ಇದರ ತಳವಿನ್ಯಾಸದಲ್ಲ ಗರ್ಭಗೃಹೆ. ಶುಕನಾಸವನ್ನು ಹೊಂದಿದೆ. ಗರ್ಭಗ್ದುಹದಲ್ಲ ಸಿದ್ದರ 
ಪತಿಮೆ ಇದೆ. ಶುಕನಾಸಿಯಲ್ಲ ಬಾಗಿಲ ಎರಡೂ ಕಡೆ ಎರಡು ನಿಸದಿ ಶಾಸನಗಳದ್ದು, ಇವುಗಳು 
ಮೇಲ್ಭಾಗದಲ್ಲ ಗೋಪುರಗಳನ್ನು ಹೊಂದಿದ್ದು ಸುಂದರವಾಗಿದೆ. ಈ ನಿಶಿಧಿಗಲ್ಲು ಶಾಸನಗಳು 
ಕ್ರಿ.ಶ.13೨8 ರ ಮುನಿ ಪಂಡಿತಾರಾಧ್ಯ ಹಾಗೂ 143೨ ರ ಪ್ರುತಮುನಿಗಳು ಇಹಲೋಕ ತ್ಯಾಗ 
ಮಾಡಿದ ವಿಷಯವನ್ನು ತಿಆಸುತ್ತದೆ. ಪ್ರುಶಮುನಿ ಶಾಸನವನ್ನು ಕನ್ನಡ ಕವಿ ಮಂಗರಾಜ 
ರಚಿಸಿದ ಇಲ್ಲನ ಒಂದು ಶಾಸನವು ಬೆಕಗೊಳದಲ್ಲ ಅಕ್ಕನಬಸದಿ ಕಣ್ರಸಿದ ಅಚಿಯಕ್ಷನು 
ಗೊಮ್ಮಟನಾಥನಿಗೆ ಬೆಕ್ಕದ ಸೀಮೆಯನ್ನು ದತ್ತಿಬಟ್ಟ ವಿಷಯ ತಿಆದುಬರುತ್ತದೆ. 


7) ಚಾಫ್ಟೀಸ್‌ ತೀರ್ಥಂಕರರ ಬಸದಿ 


ವಿಂಧ್ಯಗಿರಿ ಬೆಟ್ಟದ ಮೇಲ್ಮಾಗದಲ್ಲ ಮೊದಲ ಸುತ್ತಿನ ಕೋಟಿಯ ಬಲಬದಿಯಲ್ಲರುವ 
ಈ ಬಸದಿಯನ್ನು ಚಾರುಕೀರ್ತಿ ಪಂಡಿತಮುನಿಗಳ ಶಿಶ್ಯ ಮುಳ್ಳನಾಯಕನು ಕ್ರಿ.ಶ.1648 ರಲ್ಲ 
ನಿರ್ಮಿಸಿದ್ದಾನೆ. ಇದರ ತಳವಿನ್ಯಾಸದಲ್ಲ ಗರ್ಭಗೃಹ. ಪುಕನಾಸ, ನವರಂಗವನ್ನು ಹೊಂದಿದೆ. 
ಗರ್ಭಗೃಹದಲ್ಲ ಚೌಪ್ರೀಸ್‌ ತೀರ್ಥ೦ಕರರ ಶಿಲ್ಪವಿದೆ. ಅತ್ತಿಯ ಭಾಗದಲ್ರ ಯಾವುದೇ ಶಿಲ್ಪಗಳು 
ಕಂಡುಬರುವುದಿಲ್ಲ. ಇದು ಇಟ್ಟಿಗೆಯಿಂದ ನಿರ್ಮಿತವಾಗಿದೆ. 


8) ಬಹ್ಮದೇವರ ದೇವಾಲಯ ಅಥವಾ ಬಸದಿ 


ವಿಂಧ್ಯಗಿರಿ ಬೆಟ್ಟವನ್ನು ಮೇಲಕ್ಷೇರುವ ಮಾರ್ಗದ ಎಡಬದಿಯಲ್ಲರುವ ಈ 
ಬಸದಿಯನ್ನು ಹಿರಿಸಾವೆಯ ಗಿರಿಗೌಡನ ಸಹೋದರ ಗಂಗಯ್ಯನು ಕ್ರಿ.ಶ.167೨ ರಲ 


185 


ನಿರ್ಮಿಸಿದ್ದಾನೆ. ಇದರ ಮೇಲ್ಕಾಗದಲ್ಲ ಕಳೆದ ಶತಮಾನದ ಮೂವತ್ತರ ದಶಕದಲ್ಲ 
ಶ್ರೀಪದ್ಯರಾಜಯ್ಯ ಅವರು ಮೇಲಂಸತ್ತು ಮತ್ತು ಮುಂಭಾಗದಲ್ಲ ಮುಖಮಂಟಪವನ್ನು 
ಕಟ್ಪಸಿದ್ದಾರೆ. ಗರ್ಭಗುಡಿಯಲ ಪಾಶ್ಚ್ಯನಾಥನ ಶಿಲ್ಪವಿದೆ. ಇದು ಬಹ್ವಯಕ್ಷನ ಆರಾಧನೆಗೆ 


ಸಂಬಂಧಿಸಿರುವುದರಿಂದ ಇದನ್ನು ಬಹ್ಕದೇವರ ಬಸದಿ ಎಂದು ಕರೆಯಲಾಗಿದೆ. 
೨) ತ್ಯಾಗದ ಬಹ್ಕದೇವರ ಕಂಬ 


ಒಡೆಗಲ್ಲ ಬಸದಿ ಪಶ್ಚಿಮಕ್ಕಿರುವ ಎರಡಾಂತಪ್ತಿನ ಮಂಟಪವು ವಾಸುಪಿಲ್ಪಕಲಾ 
ದೃಷ್ಟಿಬಂದ ಮಹತ್ತದ್ದಾಗಿದ್ದರೂ ಸಹ ಐತಿಹಾಸಿಕ ದೃಷ್ಣಿಯ್ಯಿಂದ ಸಹ ಮಹತ್ತದ್ದಾಗಿದೆ. 
ಮಂಟಪ ಕೇಂದಭಾಗದಲ್ರ್ಲರುವ ಸೂಕ್ಷ ಮಾಗಿ ಕೆತಲಾದ ಈ ಕಂಬವು ಕಲಾತ್ಕಕವೂ 
ಸುಂದರವೂ ಆಗಿದೆ. ತ್ಯಾಗದ ಕಂಬವನ್ನು ಕಿ.ಶ.1೦ನೆಯ ಶತಮಾನದ ಕೊನೆಯ ಭಾಗದಲ್ಲೂ 
ನಿರ್ಮಿಸಲಾಲಯತೆಂದು ತಿಆದುಬರುತ್ತದೆ. ಮಂತ್ರಿ ಚಾವುಂಡರಾಯ ಇದಕ್ಕೆ ದಾನ 
ನೀಡುತ್ತಿದ್ದನೆಂದು ತಿಆದುಬರುತ್ತದೆ. ತನ್ನ ಐಶ್ಪ್ಚರ್ಯವನ್ನಲ್ಲದೆ, ತನ್ನ ಜೀವನವನ್ನು ಇಲ್ಲ ತ್ಯಾಗ 
ಮಾಡಿದನೆಂದು ಒಂದು ವಾದ ಸಹ ಇದೆ. ಚಾವುಂಡರಾಯನು ಇಲ್ಲ ಸಮಾಧಿಮರಣ 
ಹೊಂದಿದನೆಂದು ಈ ಸ್ತಂಭವನ್ನು ಅವನ ಗೌರವಾರ್ಥ ನೆಡಲಾಲಯತೆಂದು ತಿಆದುಬರುತ್ತದೆ. 


10) ಚನ್ನಣ್ಣನ ಕಂಬ 


ವಿಂಧ್ಯಗಿರಿ ಬೆಟ್ಟದ ಮೇಲಅರುವ ಈ ಬಸದಿಯನ್ನು ನರಸಿಂಹಪುರದ ಪುಟ್ಟಸಹೋಮಿಸೆಟ್ಟ 
ಮತು ದೇವಿರಮ್ಮ ದಂಪತಿಗಳ ಪುತ್ರರಾದ ಚಿಕ್ಕಣ್ಣ ಮತ್ತು ಚೆನ್ನಣ್ಣ ಎಂಬುವವರು ಕ್ರಿ.ಶ.1673 
ರಲ್ಲ ನಿರ್ಮಿಸಿದ್ದಾರೆ. ಈ ಸಹೋದರರಲ್ಲ ಕಿರಿಯ ಸಹೋದರನ ಹೆಸರಿನಿಂದ ಇದನ್ನು ಚೆನ್ನಣ್ಣನ 
ಬಸದಿ ಎಂದು ಕರೆಯಲಾಗಿದೆ. ಇದು ಒಂದು ಹುಟ್ಟ ಬಂಡೆಗಲ್ಲಗೆ ಹೊಂದಿಕೊಂಡಂತೆ 
ನಿರ್ಮಾಣವಾಗಿದೆ. ಉತ್ತರಾಭಮುಖವಾಗಿರುವ ಇತರ ತಳವಿನ್ಯಾಸದಲ್ಲ ಗರ್ಭಗೃಹ 
ಮುಖಮಂಟಪ ಮತ್ತು ಸುತ್ತು ಮಂಟಪವಿದೆ. ಗರ್ಭಗೃಹದಲ್ಲ ಚಂದ್ರಪಭನಾಥ ತೀರ್ಥ೦ಕರರ 
ಶಿಲ್ಪವಿದೆ. ಅಧಿಷ್ಠಾನದಲ್ಲಿ ಜಗತಿ, ಪದ್ಯೋಪಾನ. ಕಂಪ, ಗಳ, ವಲೀಪುತ್ತ. ಕುಮುದ ಮತ್ತು 
ಊರ್ಯ ಪದ್ಧವಾಚನ ಭಾಗಗಳವೆ. ಮುಖಮಂಟಪ ಸ್ಪಂಭದಲ ಒಂದೆಡೆಗೆ ಪುರುಷ ಮತ್ತು 
ಮತೊಂದೆಡೆಗೆ ಸ್ತೀ ಅಚಿಜಲ ಮುದೆಯಲ್ಪರುವ ಉಬ್ಬುಪಿಲ್ಲಗಳವೆ. ಇವು ಚನ್ನಣ್ಣ ಮತ್ತು ಆತನ 
ಧರ್ಮಪತ್ನಿಯನ್ನು ಪ್ರತಿನಿಧಿಸುತ್ತದೆ. ಈ ಬಸದಿ ಮುಂಭಾಗದ ಮುವತ್ತು ಅಡಿ ಎತ್ತರವಾದ 
ಮಾನಸ್ತಂಭವಿದೆ. ಇದನ್ನು ಚೆನ್ನಣ್ಣ ನಿರ್ಮಿಸಿದ್ದಾರೆ. ಇದಕೆ ಎತ್ತರವಾದ ವೇದಿಕೆ ಇದೆ. 
ಚೌಕಾಕಾರದ ಪಿಂಡಿ ಎಂಟು ಮೂಲೆಯಾಗಿ ಮೇಲೆ ಸಾಗಿದೆ. ಮೇಲ್ಭಾಗದಲ್ಲ ಚೌಕಾಕಾರದ 
ಪದ್ಯಫಲಕ ವಿದೆ. ಇದರ ಮೇಲೆ ನಾಲ್ಬು ಕಂಬಗಳನ್ನಿಟ್ಟ ಚಪ್ರಡಿಯೊಂದನ್ನು ಇರಿಸಲಾಗಿದೆ. 


186 


ಇದರಲ್ಲ ಕಾಮೋತ್ತರ್ಗದಲ್ಲರುವ ಚತುರ್ಮುಖ ತೀರ್ಥ೦ಕರನ ಶಿಲ್ಪವಿದೆ. ಚನ್ನಣ್ಣನ ಬಸದಿಯ 
ಮುಂದೆ ಇರುವ ಮಾನಸ್ತಂಭವನ್ನು ಚಿನ್ನ್ಣನು ಮಾಡಿಸಿರುತ್ತಾನೆ. ಸುಮಾರು 3೦ ಅಡಿ 
ಎತ್ತರವಿರುವ ಈ ಸುಂಭಕ್ಕೆ ಎತ್ತರವಾದ ವೇದಿಕೆಯನ್ನು ರಚಿಸಿದೆ. ಚೌಕಾಕಾರದ ಪದ್ಧ 
ಫಲಕವಿದ್ದು. ಮೇಲೆ ನಾಲ್ದು ಕಂಬಗಳನ್ನಿಟ್ಟು ಅದರ ಮೇಲೆ ಚಪುಡಿಯನ್ನು ಇರಿಸಿದೆ. ಇದರಲ 
ಚಾಮುಖ ತೀರ್ಥಪರ ಪ್ರತಿಮೆ ಇದೆ. ಈ ಸ್ತಂಭವನ್ನು ಕ್ರಿ.ಶ.1667 ರಲ್ಪ ನರಸಿಂಹಪುರದ 


ಪುಟಸೋಮಿಸೆಟ್ಟ ಮಗ ಚಿಕಂ೦ಣನ ತಮ್ಮ ಚೆಂನಣ ಮಾಡಿಸಿರಬೇಕು. 
1) ಲಅತ ಸರೋವರ 


ಲಅತ ಸಹೋದರ ಎಂದು ಶಾಸನಗಕಲ್ಲ ಕರೆದಿರುವ ರಚನೆಯು ಗೊಮ್ಮಟನ 
ಎಡಬದಿಗೆ ಕಲ್ಲುಪೀಠದ ಹೊರಗೆ ಇದ್ದು, ಗೊಮ್ಮಟನ ಪಾದಗಳವೆ ಅಭಿಷೇಕ ಮಾಡಿದ ಹಾಲು 
ನೀರು ನಿಲ್ಲುವಂತೆ ಕಲ್ಲನಲ್ಲ ಮಾಡಿದ ಸಣ್ಣ ತೊಲ್ಲಿಯಾಗಿದೆ. ಈ ತೊಟ್ಟಯು ಒಳಗೆ 
ವೃತ್ತಾಕಾರವಾಗಿದ್ದು. ಅದರ ಮೇಲನ ಭಾಗ ಹೊಯ್ದಕರ ಕಾಲದ ತಿಕೂಲಾಚಲ ದೇವಾಲಯದ 
ಅಧಿಷ್ಠಾನದ ಮಾದರಿಯಲ್ತದೆ. ಇದನ್ನು ಬಹುಶಃ ಮೊಸಳೆಯ ಬಸದಿಸೆಟ್ಟ ಮಾಡಿಸಿರಬೇಕು. 


12) ಚನ್ನಣ್ಣನ ದೊಣೆ 


ವಿಂಧ್ಯಗಿರಿ ಬಿಟ್ಟದ ಮೇಲೆ ಚನ್ನಣ್ಣನ ಬಸದಿ ಇಕ್ಷೆಲಗಳಲ್ಲ ಎರಡು ದೊಣಿಗಳವೆ. 
ಅವುಗಳಲ ತ್ಯಾಗದ ಕಂಬದ ಕಡೆ ಇರುವ ದೊಣಿಗೆ ಚನ್ನಣ್ಣನ ದೊಣಿ ಎಂದು ಹೆಸರು. ಈ 
ದೋಣಿಯಲ್ಲ ಒಂದನ್ನು ಕ್ರಿ.ಶ.1667 ರಲ್ಪ ನರಸಿಂಹಪುರದ ಪುಟ್ಟಸ್ತಾಮಿ ಸೆಟ್ಟರ ಮಕ್ಷಳು ಚಿಕ್ಕಣ್ಣ 
ಹಾಗೂ ತಮ್ಮ ಚೆನ್ನಣ್ಣನು ಮಾಡಿಸಿರುತ್ತಾರೆ. ಹಾಗಾಗಿ ಇದಕ್ಕೆ ಚೆನ್ನ್ಗನ ದೊಣಿ ಎಂದೇ ಹೆಸರು. 
ಈ ದೊಣಿ ಮೂಲತಃ ಚಿಕ್ಷದಾಗಿದ್ದು, ಇದಕ್ಕೆ ಉತ್ತರಭಾಗದಲ್ಲ ಎತ್ತರವಾದ ಕಟ್ಟೆಯನ್ನು ಕಟ್ಟ 
ಹೆಚ್ಚನ ನೀರು ನಿಲ್ಲುವಂತೆ ಮಾಡಿರುತ್ತಾರೆ. ಇದರ ಬದಿಯಲ್ಲಿಯೇ ಹೂದೋಟನವಿದೆ. ಇದು ಸ್ವಲ್ಲ 
ಆಳವಾಗಿದ್ದು, ಬೆಟ್ಟಕ್ಕೆ ಮುಖ್ಯವಾದ ನೀರಿನ ಆಸರೆಯಾಗಿತ್ತು. 


13) ಒಡೆಯರ ಮಂಟಪ 

ಇದು ವಿಂಧ್ಯಗಿರಿಯಲ್ಲದ್ದ ಕ್ರಿ.ಶ.1638ರಲ್ಲ ದೊರೆ ಚಾಮರಾಜ ಒಡೆಯರ ನೇತೃತ್ಯದಲ್ಲ 
ಬೆಕ್ಳೊಕದ ಆಸ್ತಿ ಒತ್ತೆ ಇದ್ದುದನ್ನು ಬಡಿಸಿಕೊಳ್ಳುತ್ತಾರೆ. ಆದಕಾರಣ ಶಾಸನವನ್ನು ಹಾಕಿಸಲಾಗಿದೆ. 
ಇನ್ನೊಂದು ಭಾಗದಲ ದೊಡ್ಡ ಕೃಷ್ಣರಾಜ ಒಡೆಯರ್‌ 18ನೇ ಶತಮಾನದಲ್ಲ ಈ ಕೇಂದದ 
ನಿರ್ವಹಣೆಗೋಸಪ್ಸರ ನೀಡಿದ ದಾನದ ವಿವರಗಳ ಬಗ್ಗೆ ತಿಆದುಬರುತ್ತದೆ. 


187 


ಅಕ್ಕನ ಬಸದಿ 


ನಗರದ ಪರಿಸರದಲ್ಲ ಚಂದಗಿರಿ ಬೆಟ್ಟಕ್ಕೆ ಹೊಂದಿಕೊಂಡಿರುವ ಈ ಬಸದಿಯನ್ನು 
ಹೊೋಯ್ದಕ ಮನೆತನದ ಇಮ್ಮಡಿ ವೀರಬಲ್ಲಾಳನ ಮಂತ್ರಿ ಶಿಮೋಪಾಸಕ ಚಂದಮೌಆಯ 
ಧರ್ಮಪತ್ನಿ ಜೈನ ಧರ್ಮಾವಲಂಬ ಅಚಲಡದೇವಿ (ಅಬೆಯಕ್ಕ) ಕ್ರಿ.ಶ.1880 ರಲ್ಲ ಡಿಸೆಂಬರ್‌ ೭5 
ರಂದು ನಿರ್ಮಿಸಿದ್ದಾಕೆ. ಇದು ಅಕ್ಕನ ಬಸದಿ ಎಂಬ ನಾಮಾಂಕಿತದಿಂದ ಜನಜನಿತವಾಗಿ ಅವಳ 
ಹೆಸರನ್ನು ಅಜರಾಮರನಾಗಿಸಿದ ಕಪ್ಪು ಮಿಶ್ರಿತ ನೀಆ ಛಾಯೆಯ ಒಳಪದ ಪದರಗಲುನಲ್ಲ 
ಪೂರ್ವಾಭಿಮುಖವಾಗಿ ನಿರ್ಮಾಣವಾಗಿರುವ ಶೇ ಬಸದಿಯು ನಕ್ಷತ್ರಾಕಾರ ತಲವಿನ್ಯಾಸದಲ್ಲ 
ಗರ್ಭಗೃಹ. ಶುಕನಾಸ, ನವರಂಗ ಮತು ಮುಖಮಂಟಪವಿದೆ. ಚೌಕಾಕಾರವಾಗಿರುವ 
ಗರ್ಭಗೃಹದಲ್ಪ ಪಾರ್ಪ್ಯನಾಥ ತೀರ್ಥ೦ಕರನ ಕಾಯೋತ್ಪರ್ಗ ಶಿಲ್ಪವಿದೆ. ಅಷ್ಣಕೋನಾಕ್ರುತಿಯ 
ವಿತಾನದಲು ಪದ್ಧಮಂಡಲವಿದೆ. ದ್ಹಾರಬಂಧವು. ರತ್ನ, ವಲ. ಸ್ತಂಭ, ವಿದ್ಯಾಧರ ಮತ್ತು 
ಪದ್ಧಗಳಂದ ಅಲಂಕೃತವಾಗಿರುವ ಪಂಚಶಾಖಾ ಮಾದರಿಯಲ್ಪದೆ.  ಲಲಾಟಜಂಬದಲ್ಲ 
ಸಿಂಹಪೀಠದ ಮೇಲೆ ಪದ್ಮಾಸನದಲ್ರ್ಲ ಕುಳತಿರುವ ಜನನ ಉಬ್ಬುಪಿಲ್ಪವಿದೆ. ಉತ್ಸ್ತರಾಂಗಣದಲ್ಲ 
ಐದು ದ್ರಾವಿಡ ಶೈಅಯ ಶಿಖರಗಳ ಪ್ರತಿರೂಪಗಳವೆ. ಸೇದ್ಯಾಪಿಂಡ್‌ದಲ್ಲ ದ್ವಿಭಂಗಿಯಲ್ಲ 
ನಿಂತಿರುವ ದ್ಹಾರಪಾಲಕರ ಉಬ್ಬುಪಿಲ್ಲಗಳವೆ. ಪುಕನಾಸದ ವಿತಾನದ ಮಧ್ಯದಲಂಕಾರದ 
ಸುತ್ತಅನ ಪ್ರತಿಯೊಂದು ಅಂಕಣದಲ್ಲೂ ಪದ್ಧಮಂಡಲದ ಚಿಕ್ಕಚಿಕ್ಸ್ಜ ಅಲಂಕಾರಗಳವೆ. 
ದ್ವಾರಬಂಧವು ಸಂಭಶಾಖೆ ಪ್ರಧಾನವಾಗಿರುವ ದ್ವಿಶಾಲಾ ರೀತಿಯಲ್ಲದೆ. ದ್ಲಾರಬಂಧದ ಸುತ್ತಲೂ 
ಅಷ್ಟಕೋನಾಕೃತಿಯ ರಂದ್ಹಗಳುಳ್ಳ ಜಾಲಂಧ್ರಗಳನ್ನು ಕಲಶ, ತಾಟಕ, ಘಟ, ಮಂಡಿ. ಫಲಕ, 
ವೀರಕಂಠ,  ಬೋದಿಗೆ ಮತ್ತು ಶಿಖದಿಂದ ಕೂಡಿದೆ. ಈ ನಾಲು ಸ್ಪಂಭಗಳಗೆ 
ಸಮಾನಾಂತರವಾಗಿ ಸುತ್ತಲೂ ಇತ್ತಿಗಕಲ್ಲ ಹನ್ನೆರಡು ಭದಕ ಪ್ರಕಾರದ ಸಂಭಗಳವೆ. ವಿತಾನದ 
ಒಂಭತ್ತು ಅಂಕಣಗಳಲ್ಲೂ ಪದ್ಯ ಮಂಡಲಗಳ ಅಲಂಕಾರಗಳವೆ. ದ್ಹಾರಬಂಧವು ಸಂಭಶಾಖೆ 
ಪ್ರಧಾನವಾಗಿರುವ ಪುಷ್ಯ ಶಾಖಾ ರೀತಿಯಲುದೆ. ಲಲಾಟಪಟ್ರಯಲ್ಲ ಜನನು 
ಪದ್ಯಾಸನದಲ್ಪದ್ದಾನೆ. ಉತ್ತರಾಂಗಣದಲ್ಲ ಏಳು ದ್ರಾವಿಡ ಶೈೈೇಅಯ ಶಿಖರಗಳ ಪ್ರತಿರೂಪಗಳವೆ. 
ಇವುಗಳ ಮಧ್ಯದಲ್ಲಿ ನೃತ್ಯ ಮಾಡುತಿರುವ ಸ್ತೀಯರ ಉಬ್ಬುಶಿಲ್ಲಗಳವೆ. ತೆರೆದಮುಬಖಮಂಟಪದ 
ಒಕಭಾಗದಲ್ಲ ಸುತ್ತಲೂ ಕಕ್ಷಾಸನವಿದೆ. ಪವೇಶ ಭಾಗದ ಪಾರ್ಪಗಳಲ್ಲ ಎರಡು ಸ್ಥತಂತ್ರ 


ಶ್ರೀಕಾರ ಪ್ರಕಾರದ ಸ್ರಂಭಗಳವೆ. ವಿತಾನದ ಮಧ್ಯದಂಕಣದಲ್ಲ ಪದ್ಧಮಂಡಲವಿದೆ. 


ಬಸದಿಯ  ಹೊರವಿನ್ಯಾಸವು ನಕ್ಷತ್ರಾಕಾರವಾಗಿದೆ. ಇದರ  ಮುರ್ಧ್ಗಮುಖ 
ರಚನಾಕ್ರಮದಲ ಅಧಿಷ್ಲಾನ ಇತ್ತಿ. ಪ್ರಸ್ತಕ ದ್ರೀವ, ಶಿಖರ ಸ್ಫೂಫಿಗಳವೆ. ಅಧಿಷ್ಠಾನವು ವೇದಿಬಂಧ 


© — Rr 


188 


ರೀತಿಯಲ್ಲದೆ. ಇದರಲ ಕ್ರಮವಾಗಿ ಭಟ್‌, ಕುರಕ, ಪದ್ಯ. ಕುಮುದ, ಕಪೋತ, ಕಂಟಕ, ಪದ್ಯ. 
ಮತ್ತು ವೇದಿ ಭಾಗಗಳವೆ. ಅತ್ತಿಯಲ್ಲ ಭದ್ರ ಮತ್ತು ಕರ್ಣಗಳವೆ. ಭದದಲ್ಲ ಕೋಷ್ನಪಂಜರ 
ಮತ್ತು ಕರ್ಣದಲ್ಲ ಸ್ತಂಭ ಪಂಜರಗಳು ಅಲಂಕಾರಗಳವೆ. ಇವುಗಳ ಮೇಲ್ಭಾಗದಲ್ಲ ದ್ರಾವಿಡ 
ಶೈಅಯ ಶಿಖರ ಪ್ರತಿರೂಪಗಳವೆ. ಭತ್ತಿಯಲ್ಲ ಸುತ್ತಲೂ ನಿಯೋಜತ ಅಂತರದಲ್ಲ ಕುಡ್ಯ 
ಸ್ತಂಭಗಳವೆ. ಅತ್ತಿಯ ಮೇಲ್ಥಾಗದಲ್ಲ ಸುತ್ತಲೂ ಮುಂಚಾಚಿದ ಕಪೋತವಿದೆ. ದ್ರಾವಿಡ 
ಶೈಅಯಲ್ಲರುವ ಶಿಖರವು ತಿತಲ ಮಾದರಿಯಲ್ಪದೆ. ಪ್ರಸ್ತರವು. ಉತ್ತರ, ವಾಜನ. ವಲಭೀ, 
ಕಪೋತ, ಕಂಟಕದಿಂದ ಕೂಡಿದೆ. ಇದರ ಮೇಲ್ಲಾಗದಲ್ಲರುವ ಮೊದಲ ತಲವು (ಹಾರ) 
ಕೂಟ.ಶಾಲ ಪಂಜರದಿಂದ ಕೂಡಿದ್ದು, ಇದು ಇಡೀ ಬಸದಿಯನ್ನು ಸುತ್ತುವರೆದಿದೆ. ಇದರ 
ಮೇಲ್ಭಾಗದಲ್ಲ ಎರಡು ತಲಗಳದ್ದು. ಪ್ರತಿಯೊಂದು ತಲದ ಮೂರು ಮುಖದ ಶಾಲದಲ್ಲ ಜನನ 
ಶಿಲ್ಲಪಟ್ಟಕೆಗಳವೆ. ಇವುಗಳಲ ದ್ವಿಭಂಗಿ ಚಾಮರಧಾರರು ಪಭಾಮಂಡಲ ಮತ್ತು 
ಮುಕ್ಕೊಡೆಸಹಿತ ಪದ್ಮಾಸನದಲ್ಲ ಜನನ ಶಿಲ್ಲಗಳವೆ. ಈ ಜನ ಶಿಲ್ಪಪಟ್ಟಕೆಗಕ ಮೇಲ್ಮಾಗದಲ್ಲ 
ಕೀತ್ತಿ ಮುಖದ ಲಂಕಾರಗಳವೆ. ಇಂತಹದೇ ಒಂದು ಜನ ಶಿಲ್ಪಪಣ್ಲಕೆ ಬಸದಿಯ 
ಮುಂಬದಿಯಲ್ಲ ಪ್ರಸ್ತರದ ಮೇಲ್ಗಾಗದ ಹಾರದಲ್ಲದೆ. ಶಿಖರವು ಅಹ್ಮಚಂದ ಶೈಅಯಲ್ಲದೆ. ಇದರ 
ನಾಲ್ಲು ಮುಖಗಕಲ್ರ ಜನಶಿಲ್ಲಪಟ್ಟಕೆಗಳವೆ. ಇವುಗಕ ಇಕ್ನೆಲಗಕಲ್ಲ ಚಂದ್ರಮಂಡಲ ಮತ್ತು 
ವಲ್ಲೀಮಂಡಲಗಳ ಅಲಂಕಾರಗಳವೆ. ಶಿಬರದ ಮೇಲ್ಭಾಗದಲ್ಲದ್ದ ಶಿಲೆಯ ಸ್ತೂಪಿ ಕೆಳಗೆ ಬದ್ದಿದೆ. 
ಇದು ಈಗ ಈ ಬಸದಿಯ ಮುಂಭಾಗದಲ್ಲದೆ. ಈ ಬಸದಿಯ ಮೇಲ್ಗಟ್ಟಡದ (ಶಿಖರ) 
ಮುಂಭಾಗದಲ್ಲ ಶುಕನಾಸವಿದೆ. ಕೀತ್ತಿಮುಖದಿಂದ ಅಲಂಕಾರವಾಗಿರುವ ಲಲಾಟನಾಸಿಯಲ್ರ 
ಅಷ್ಟವಿಧ ಮಹಾಪ್ರಾತಿಹಾರ್ಯಗಳಂದ ಶೋಭತ  ತಿ-ತೀರ್ಥಕ ಜನ ಶಿಲ್ಲಪಟ್ಟಕೆ ಖದೆ. 
ಹೊಯ್ದಕರ ಕಾಲದಲ್ಲ ನಿರ್ಮಾಣವಾಗಿರುವ ನಕ್ಷತ್ರಾಕಾರದ ಬಸದಿಗಕ ವಾಸ್ತುಶಿಲ್ಪ ಶಾಸನಗಳ 
ಅಧ್ಯಯನದ ದೃಷ್ಟಿಯಿಂದ ಈೇ ಬಸದಿ ಅಪರೂಪದ್ದಾಗಿದೆ. ಮುಂಚೆ ಬಲಬದಿಗೆ ಬಾಗಿದ ಈ 
ಬಸದಿಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆಯವರು ವ್ಯವಸ್ಥಿತವಾಗಿ 


ಜೀರ್ಣೋದ್ಧಾರಪಡಿಸಿರುತ್ತಾರೆ. 
ದಾನಶಾಲೆ ಬಸದಿ 


ಅಕ್ಕನ ಬಸದಿ ಪವೇಶದ್ಧಾರದ ಐಡಬದಿಯಲ ಪುರ್ವಾಭಿಮುಬವಾಗಿರುವ ಈ ಬಸದಿ 
ಕ್ರಿ.ಶ.1೭ನೆಯ ಶತಮಾನದಲ್ಲ ನಿರ್ಮಾಣವಾಗಿದೆ. ಇದು ಕಾಲಾಂತರದಲ 
ಜೀರ್ಣೋದ್ದಾರವಾಗಿದೆ. ಇದರಲ್ಲ ಪಂಚಬಾಲ ಬಹ್ಯಚಾರಿ ತಿರ್ಥ೦ಕರರ (ಪಂಚತೀರ್ಥ) 


ಅಪರೂಪದ ಶಿಲ್ಪವಿದೆ. ೭24ನೇ ತೀರ್ಥ೦ಕರಲ್ಪ್ಲ ವಾಸು ಪೂಜ್ಯನಾಥ, ಮಲುನಾಥ, ನೇಮಿನಾಥ. 


189 


ಪಾರ್ತ್ರನಾಥ. ಮಹಾವೀರ ತೀರ್ಥಂಕರರು ಬಾಲಬ್ರಹ್ಯಚಾರಿಗಳಾಗಿ ಸಂಸಾರದಲ್ಲದ್ದರೂ 
ನಿರಾಸಕ್ತರಾಗಿ ಸಕಲ ಮೋಹಗಳಂದ ವ್ಯರಾಗ್ಯ ಹೊಂದಿ ಕಠಿಣ ತಪಸಿನ ಮೂಲಕ 
ಕೇವಲಜ್ಞಾನ ಪಡೆದು ಮೋಕ್ಷವನ್ನು ಸಂಪಾದಿಸಿದ್ದಾರೆ. ಇವರು ಜೈನ ತೀರ್ಥ ೦ಕರರ 
ಪರಂಪರೆಯಲ್ಲ ಮುಕುಟಮಣಿಗಳಾಗಿ ಶೋಭಸುತ್ತಾ ವಿಶೇಷ ಸ್ಥಾನವನ್ನು ಪಡೆದಿದ್ದಾರೆ. 


ಸಿದ್ದಾಂತ ಬಸದಿ 


ಅಕ್ಕನ ಬಸದಿಯ ಪಶ್ಲಿಮದಲ್ಲ ಪೂರ್ವಾಭಮುಖವಾಗಿರುವ ಈ ಬಸದಿಯ ವಾಸ್ಸು 
ಲಕ್ಷಣಗಳನ್ನು ಪರಿಶೀಅಸಿದರೆ, ಇದು ಕ್ರಿ. ಶ.ಸುಮಾರು 10ನೇ ಶತಮಾನದಲ್ಲ ಅಂದರೆ ಗಂಗರ್‌ 
ಅಕಾಲದಲ್ಲ ನಿರ್ಮಾಣವಾಗಿರುವಂತೆ ತಿಆದುಬರುತ್ತದೆ. ಇದರಲ ದವಲ, ಜಯಧವಲ, 
ಮಹಾಧವಲ ಇತ್ಯಾದಿ ಜೈನ ಸಿದ್ದಾಂತ ಶಾಸ್ತ್ರಗ್ಧನ್ನು ಸಂರಕ್ಷಿಸಿ ಇಡಲಾಗಿತ್ತು. ಅಂತಾಗಿ ಇದನ್ನು 
ಸಿದ್ದಾಂತ ಬಸದಿ ಎಂದು ಕರೆಯಲಾಗಿದೆ. ಇದರ ಸಭಾಮಂಟಪದಲ್ಲ ಎಂಟು ಬಹ್ಕಕಾಂಡ 
ಪ್ರಕಾರದ ಕಂಬಗಳವೆ. ದ್ಹಾರಬಂಧವು ಹೋೊೋಯ್ದಳರ ಕಾಲದ್ದಾಗಿದೆ. ಈ ಬಸದಿಯಲ್ಲ 24 
ತೀರ್ಥ೦ಕರರ ಪಭಾವಳಯುಳ್ನ ಪಾರ್ಶನಾಥ ಮತ್ತು ಪಂಚಬಾಲಯತಿ ತೀರ್ಥ೦ಕರರ 
(ಪಂಚತೀರ್ಥ) ಕಾಯೋತ್ತರ್ಗ೯ ಆಕರ್ಷಕ ಸಿಲ್ಪ್ಲಗಳವೆ. ಈ ಬಸದಿಯನ್ನು ಕಿ.ಪ.17೦೦ ರಲ್ಲ 
ಉತ್ತರ ಭಾರತದ ಮಾರವಾಡಿ ಭಕ್ತನೊಬ್ಬನು ಜೀರ್ಣೋದ್ದಾರ ಮಾಡಿಸಿದ್ದಾನೆ. ಈ ಬಸದಿಯಲ 
ಸಂರಕ್ಷಿಸಿ ಇಡಲಾಗಿದ್ದ ಜೈನ ಪ್ರ ಸಿದ್ದಾಂತ ರಂಥಗಳನ್ನು ಕ್ರಿ.ಶ. ಸುಮಾರು 18ನೆಯ 
ಶತಮಾನದಲ್ಲ ಮೂಡಬಚದರೆಗೆ ಸಾಗಿಸಲಾಗಿದೆ. 


ಮಂಗಾಲು ಬಸದಿ 


ಶ್ರವಣಬೆಕಗೊಳ ನಗರ ಪರಿಸರದಲ್ಲ ಈ ಬಸದಿಯನ್ನು ರಾಜನರ್ತಕಿಯೂ ಅಭನವ 
ಚಾರುಕೀರ್ತಿ ಭಟ್ದಾರಕಪಂಡಿತಾಚಾರ್ಯರ ಶಿಷ್ಕೇಯೂ ಆದ ಮಂಗಾಲಖು ಎಂಬುವವಳು 
ಕ್ರಿ.ಶ.1325 ರಲ್ಲ ನಿರ್ಮಿಸಿದ್ದಾಕೆ. ಶಾಸನದಲ್ಲ ಇದನ್ನು ತಿಭುವನ ಚೂಡಾಮಣಿ ಎಂಬ 
ಹೆಸರಿನಿಂದ ಕರೆಯಲಾಗಿದೆ. ಆದರೆ ಇದು ಮಂಗಾಲು ಬಸದಿ ಎಂದು ಅವಳ ಹೆಸರಿನಿಂದಲೇ 


ಜನಜನಿತವಾಗಿದೆ. 


ಪೂರ್ವಾ ಭಮುಖವಾಗಿರುವ ಇದರ ತಳವಿನ್ಯಾಸದಲ್ಲ ಆಯತಾಕಾರದ ಗರ್ಭಗೃಹ 
ನವರಂಗ ಮತ್ತು ಮುಖಮಂಟಪವಿದೆ. ಗರ್ಭಗೃಹದಲ್ಪ ಶಾಂತಿನಾಥ ಮತ್ತು ಪಾರ್ಶ್ರನಾಥ 
ಮತ್ತು ಮಹಾವೀರರ ಶಿಲ್ಪಗಳವೆ. ಈ ಪಿಲಪುಕು ಕಾಯೋತ್ತರ್ಗ ಶಿಲ್ಪ್ಲಗಳಾಗಿವೆ. ವಿಜಯನಗರ 
ಅರಸರ ಮನೆತನದ ಒಂದನೆಯ ದೇವರಾಯನ ಪಟ್ಟದ ರಾಣಿ ಭೀಮಾದೇವಿ ಮಾಡಿಸಿದ 


190 


ಎಂದು ತಿಆದುಬರುತ್ತದೆ. ಪಾರ್ಶ್ರಗಕಲ್ಲ ಎರಡು ಆನೆಗಳು ಇದ್ದು ಸೂಕ್ಷ್ಯಕೆತನೆ ಮತ್ತು 
ನೈಜತೆಯ ದೃಷ್ಟಿಬುಂದ ಆಕರ್ಷಕವಾಗಿದೆ. ಈ ಬಸದಿಯನ್ನು ಗೇರುಸೊಪ್ಪೆಯ ಹಿರಿಯಣ್ಣನ 
ಶಿಷ್ಯ ಗುಮೃಟ್ಟಣ್ಣ ಎಮ್ಮಾತನು ಜೀರ್ಣೋದಾರ ಮಾಡಿಸಿದಾನೆ. 

[(n) [(n) 


ಮೊದಲನೆಯ ಮಹಾಮಸ್ತಕಾಭಷೇಕವನ್ನು ಮಾರ್ಚ್‌ 8, ೨81 ರಂದು 
ನೆರವೇರಿಸಲಾಲುತೆಂದು ಬಹುಜನರ ಅಭಮತ ಚಾವುಂಡರಾಯನನ್ನು ಗೊಮ್ಮಟ ಎಂದ 
ಕರೆಯುತ್ತಿದ್ದರಿಂದ ಶಂ ಶಿಲ್ಪಕ್ಷೆ ಗೊಮ್ಮಟೇಶ್ವರ ಎಂದು ಕರೆಯುತ್ತಾರೆ. 


ಗೊಮ್ಮಟನ ಎತ್ತರ 58.8. ಪಾದ 2.8. ಪಾದದಿಂದ ಮೊಣಕಾಲು 15.2. ಪಾದದಿಂದ 
ಟೊಂಕ 31.4 ಪಾದದಿಂದ ಹೊಕ್ಕಳು 34.1 ಪಾದದಿಂದ ಕತ್ತಿನ ರೇಖೆ 45.1೦ ಪಾದದಿಂದ 
ಕತ್ತು 47.8 ಮೊಣಕಾಲನಿಂದ ಟೊಂಕ 16.2. ಟೊಂಕದಿಂದ ಹೊಕ್ಕಳು 2೨. ಹೊಕ್ಕಆಂದ 
ಕತ್ತಿನ ರೇಖೆ ೨.5, ಕತ್ತಿನ ಮೇಲ್ಕಾಗದಿಂದ 1, ಬಾಹುಗಳ ಉದ್ದ 3೦. ಶಿಶ್ನದ ಉದ್ದ 4. ಕಿವಿಯ 
ಉದ್ದ 5,1೦. ನಾಸಿಕದ ಉದ್ದ 3.೨. ಮಧ್ಯೇಯದ ಬೆರಳು ಆ, ತೋರುಬೆರಳು 7, ಹೆಬ್ಬೆರಳು ೮, 
ಕಿವಿಬಂದ ಕಿವಿಗೆ ಆ.10, ಟೊಂಕ ೨1, ಭುಜ 23.೨, ಎದೆ 12.6. ಕತ್ತು 64. ಈ 
ಮೇಲಅನವುಗಳನ್ನು 1೪೨80ರಲ ಭಾರತೀಯ ಕಲಾ ಇತಿಹಾಸ ಸಂಸ್ಥೆ ಅಳತೆಯನ್ನು 


ನಡೆಸಿರುತ್ತಾರೆ. 


ಅದೇ ರೀತಿ 1820ರಲ್ಲ ಶಾಂತರಾಜ ಪಂಡಿತ ಎಂಬುವವರು ಅಳತೆಯನ್ನು 
ನಡೆಸಿರುತ್ತಾರೆ. ಅವುಗಳು ಈ ಕೆಳಕಂಡಂತೆ ಕಂಡು ಬರುತ್ತವೆ. ಅಡಿಬುಂದ ಮುಡಿಯವರೆಗೆ 
36 8/1 ಪಾದದಿಂದ ಹೊಕ್ಕಳು 2೭೦. ಹೊಕ್ಕಳನಿಂದ ತಲೆ 16.2/. ಗಡ್ಡದಿಂದ ನೆತ್ರಿ 6. 
ಭುಜದಿಂದ ಭುಜ 16. ಟೊಂಕದ ಸುತ್ತಳತೆ 2೦, ಕಿವಿಯಬುಂದ ಕಿವಿ 6, ಹೆಬ್ಗರಳನ ಉದ್ದ 2 
4/1, ಅಂಗುಷ್ಟ 4 2/1. ಪಾದ 4 10/1 ಇವುಗಳು ಮೊಳಗಕಲ್ಲ ಅಳತೆಯನ್ನು ಮಾಡಿರುತ್ತಾರೆ. 


1831ರ] ಲೋಕೋಪಯೋಗಿ ಇಲಾಖೆಯವರು ಈ ರೀತಿ ಅಳತೆ ಮಾಡಿರುತ್ತಾರೆ. 
ಅಂಗಾಅನಿಂದ ಕಿವಿಯ ಕೆಳ ಅಂಚನವರೆಗೆ 5೦, ಕಿವಿಬುಂದ ನೆತ್ತಿ 6 ಪಾದದ ಉದ್ದ ೨. 
ಅಂಗುಷ್ಟ ೭2. ಪೃಷ್ಣದಿಂದ ಕಿವಿ 24. ಸೊಂಟದ ಕೆಳಗಿನ ಅಗಲ 13. ಟೊಂಕದಿಂದ ಕಿವಿ 17. 
ಭುಜದಿಂದ ಭುಜ 26, ತೋದ್ದೆರಳು ೨.6, ಮಧ್ಯದ ಬೆರಳು 5.3, ಅದೇ ಮಾದರಿಯಲ್ಲ 
1957ರಲ್ಲ ಮ್ಯಸೂರು ಪುರಾತತ್ತ ಇಲಾಖೆಯವರು ಈ ರೀತಿ ಅಳತೆ ಮಾಡಿರುತ್ತಾರೆ. ಎತ್ತರ 
58, ಪಾದದಿಂದ ಕಿವಿ 31, ಕಿವಿಯ ಕೆಳ ಅಂಚಿನಿಂದ ನೆತ್ತಿ 6.6, ಪಾದದ ಉದ್ದ ಆ. ಮೊಂಕದ 


ಅಗಲ 10, ಭುಜದಿಂದ ಭುಜ 23,7 2೦11 ಅಂಗುಷ್ತ 2.೨, ಮಧ್ಯದ ಬೆರಳು 5, ಹೆಬ್ಬೆಟ್ಟು 4.8 


191 


ಅಡಿ ಇದೆ ಎಂದು ಸೂಚಿಸಿರುತ್ತಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಮಹಾಮಸಕಾಭ 
ಷೇಕದ ವಿವರಗಳನ್ನು ಈ ಕೆಳಕಂಡಂತೆ ತಿಆಸಲಾಗಿರುತ್ತದೆ. 


1. ಕ್ರಿಶ. ೨81 ಸ್ಥಾಪನೆ 

೦. ಕ್ರಿ.ಶ. 1397, ಪ್ರಥಮ ಮಹಾಮಸ್ತಕಾಭಿಷೇಕ 

3. ಕ್ರಿ.ಶ. 155೦, ಎರಡನೆಯ ಮಹಾಮಸ್ಪ್ಸಕಾಭಿಷೇಕ 
4. ಕ್ರಿ.ಶ. 1614, ಮೂರನೇ ಮಹಾಮಸ್ಪಕಾಭಿಷೇಕ 

ದ. ಕ್ರಿ.ಶ. 1640, ನಾಲ್ದನೇ ಮಹಾಮಸ್ಪಕಾಭಷೇಕ 

6. ಕ್ರಿ.ಶ. 1678, ಐದನೇ ಮಹಾಮಸ್ಪ್ಸಕಾಭಷೇಕ 

7. ಕ್ರಿ.ಶ. 1767, ಆರನೇ ಮಹಾಮಸ್ತಕಾಭಿಷೇಕ 

ಆ. ಕ್ರಿ.ಶ. 1780೦, ಏಕನೇ ಮಹಾಮಸ್ತಕಾಭಿಷೇಕ 

೨. ಕ್ರಿ.ಶ. 1827, ಎಂಟನೇ ಮಹಾಮಸ್ತಕಾಭಿಷೇಕ 

10. ಕ್ರಿ.ಶ. 1887, ಒಂಭತ್ತನೇ ಮಹಾಮಸ್ಸಕಾಭಿಷೇಕ 
11. ಕ್ರಿ.ಶ. 19೦೨, ಹತ್ತನೇ ಮಹಾಮಸ್ತಕಾಭಿಷೇಕ 

12. ಕ್ರಿ.ಶ. 19೭25, ಹನ್ನೊಂದನೇ ಮಹಾಮಸ್ತಕಾಭಷೇಕ 
13. ಕ್ರಿ.ಶ. 194೦, ಹನ್ನೆರಡನೇ ಮಹಾಮಸ್ತಕಾಭಷೇಕ 
14. ಕ್ರಿ.ಶ. 1೨53, ಹದಿಮೂರನೆಯ ಮಹಾಮಸ್ತಕಾಭಿಷೇಕ 
15. ಕ್ರಿ.ಶ. 1967, ಹದಿನಾಲ್ಕನೇ ಮಹಾಮಸ್ತಕಾಭಷೇಕ 
16. ಕ್ರಿ.ಶ. 1981, ಹದಿನೈದನೇ ಮಹಾಮಸ್ತಕಾಭಷೇಕ 
17. ಕ್ರಿ.ಶ. 19೨3, ಹದಿನಾರನೇ ಮಹಾಮಸ್ತಕಾಭಿಷೇಕ 


18. ಕ್ರಿ.ಶ. ೭2೦೦6, ಹದಿನೇಳನೆಯ ಮಹಾಮಸ್ಪಕಾಭಷೇಕ 


192 


ಜೈನಿ ಶಂಕೆ ಪರ್ಯಾಯ ಹೆಸರು ಜನಧರ್ಮ, ಆತ್ಮಚೇತನದ, ಅಹಿಂಸೆಯ. 
ಸದ್‌ ವರ್ತನೆಯ ಧರ್ಮಪಂಥದ ನಂಬುಗೆ ಅದು. ಅದರ ಉಗಮ ಕ್ರಿ.ಪೂ. ಒಂದುಸಾವಿರ 
ವರುಷುಗಳಷ್ಣಾದರೂ ಹಿಂದೆ ಹೋಗುತ್ತದೆ. ಜನ, ಜತ, ಜೈನ ಎಂಬ ಅರ್ಥಪೂರ್ಣ 
ಎರಡಕ್ಷರಗಳ ಪಬ್ಣ ಬಹು ಗಾಂಭೀರ್ಯತೆಯನ್ನು ಹೊಂದಿದೆ. ಜಗದ ಜಂಜಡಗಳನ್ನು 
ಕಳಚುತ್ತಾ ಕಳಚುತ್ತಾ ಎಲ್ಲವನ್ನೂ ತ್ಯಾಗ ಮಾಡಿ ಎಲ್ಲವನ್ನು ನಿಜ ಅರ್ಥದಲ್ಲ ಗೆದ್ದು ಆಸೆ, 
ಆಕಾಂಕ್ಷೆಗಳನ್ನು ಆಚೆಗೆ ಹಾಕಿ ಹಿಂಸೆಬುಂದ ದೂರಾಗಿ ಅಹಿಂಸೆ ಎಂಬ ಉಡಿಗೆ ತೊಟ್ಟು 
ನಿವಾಂತ ಪ್ರಶಾಂತ ಅನಂತ ಅಂಬರವನ್ನು ಮಾತ್ರ ತನ್ನ ಅಂಗವಸ್ತವನ್ನಾಗಿ ಮಾಡಿಕೊಂಡು 
ಬವದ್‌ ಚಿಂತನೆಯಲ್ಲ ತೊಡಗಿದವನೆಂದೂ ಜಿತನೆಂದು ಜೈನನೆಂದೂ ಅರ್ಥೈಸಬಹುದು. 


ಬಾಹುಬಅ ಸರ್ವವನ್ನೂ ತ್ಯಾಗ ಮಾಡಿದ ಮಹಾತ್ಯಾಗಿ. ಈತನು ಜೈನ ಸಂಪ್ರದಾಯದ 
24 ತೀರ್ಥಂಕರರಲ ಪ್ರಥಮ ತೀರ್ಥಂಕರನಾಧ ಆದಿನಾಥನ (ವೃಷಭನಾಥ) ಎರಡನೆಯ 
ಮಗ ತನ್ನು ರಾಜ್ಯಾಧಿಪತ್ಯವನ್ನು ತಮ್ಮನಾದ ಬಾಹುಬಲ ಪ್ಟೀಕಾರ ಮಾಡದೇ ಇರುವುದರಿಂದ 
ಅಣ್ಣ ತಮ್ಯಂದಿರಲ್ಲ ಹಪಾಹಪಿಯಾದ ಅಣ್ಣನ ಸ್ವಭಾವವನ್ನು ಕಂಡು ಬಾಹುಬಅಯು ತಾನು 
ಗೆದ್ದ ಅಣ್ಣನ ರಾಜ್ಯವನ್ನು ತಿರುಗಿಕೊಡುತ್ತಾನೆ. ಸರ್ವಸ್ಥವನ್ನೂ ತ್ಯಾಗ ಮಾಡಿ ಜನತ್ತವನ್ನು 
ಪಡೆದು ಅತ್ಯಂತ ಶ್ರೇಷ್ಠ ಜನನೆಂದು ಪ್ರಸಿದ್ಧನಾದನು. ತಲಕಾಡಿನ ಗಂಗರ ಆಳ್ಞಕೆಯಲ್ಲ 
ಶ್ರವಣಬೆಳಗೊಳದ ಬಾಹುಬಅ ಮೂರ್ತಿ ಅಜ್ವಕೆಯಲ್ಲ ಶ್ರವಣಬೆಳಗೊಳದ ಬಾಹುಬಲ 
ಮೂರ್ತಿಯೊಂದಿಗೆ ಔನ್ನತ್ಯದ ಅಂತಿಮ ಸ್ಥಾನ ಪಡೆಯುತು. ಗಂಗರ ಮಂತ್ರಿ ಚಾವುಂಡರಾಯ 
ಗೊಮ್ಮಟನನ್ನು ನಿರ್ಮಿಸಿದನು. ಸಾಂದರ್ಭ ಕವಾಗಿ ಇದನ್ನೂ ಇಲ್ಲ ಹೇಳಬಹುದು. 


ಜೈನ ಸಂಪ್ರದಾಯ ಕರ್ನಾಟಕದಲ್ಲ ತೀರ ಮಹತ್ತದ ಸ್ಥಾನ ಪಡೆದಿತ್ತು. ಕರ್ನಾಟಕದ 
ಸಂಸ್ಕೃತಿಗೆ ಜೈನರ ಕೊಡುಗೆ ಗಣ್ಯವಾದುದ್ದು. ಭದಬಾಹು ಮುನಿಯು ಮೌರ್ಯ 
ಸಾಮ್ರಾಜ್ಯದಿಂದ ಶ್ರವಣಬೆಳಗೊಳಕ್ಕೆ ಬಂದು ಸನಿಂತಿಷ್ಣು ಹಿಂದಿನಿಂದ ಜೈನ ಪಂಥ 
ಕರ್ನಾಟಕದಲ್ಲ ಹಳೆಯದೆಂಬುದು ನಿಶ್ಚಿತ. ಇದರಿಂದ ಶ್ರವಣಬೆಳಗೊಳ ಗಣ್ಯ ಜೈನ 


ಕೇಂದವಾಲಯುತು. 


ಬಾಹುಬಲ ಬಹಳ ಸುಂದರನಿದ್ದನಂತೆ ಆತನು ಕಾಮದೇವನೆಂಬ ಪ್ರತಿ ಹೆಸರು ಪಡೆದಿದ್ದ 
ಗಂಗರ ಮಂತ್ರಿ ಚಾವುಂಡರಾಯ ಶ್ರವಣಬೆಳಗೊಳದ ಶಿಲಾ ಮೂರ್ತಿಯನ್ನು ಇಂದಗಿರಿ ಬೆಟ್ಟದ 
ತುದಿಯ ಮೇಲೆ ಕೊರೆಯುಸಿ ನಿಲ್ಲಸಿದನು. ಅದಕ್ಕೆ ಗೊಮ್ಮಬೀಶ್ಚರನೆ೦ಂಬ ನಾಮಕರಣ ಮಾಡಿದ. 
ಭಾರತದಲ್ಲ ಹೆಸರು ಮಾಡಿದ ಸ್ಥಳ ಕಾಮೋತ್ಸರ್ಗ ಪ್ರತಿಮಾ ಶಾಸ್ತ್ರದ ಆಸನದ ಹೆಸರು ಶಿಲ್ಪ್ಲಯ 
ಹೆಸರು ಅರಿಷ್ಠನೇಮಿ. ಇದು ಭಾರತದಲ್ರಯೇ ಅತ್ಯಂತ ಎತ್ತರದ ಪಿಲಾಮೂರ್ತಿ, ಭೌತಿಕ 


193 


ಬದುಕಿನ ತ್ಯಾಗ, ಹ್ಥಂತಿಕೆಯ ಸಂಯಮ ನಿಷ್ಠಲ್ಯಶ ಶು್ಲಹೃದಯ ಕೃತಜ್ಞತಾಭಾವ. ನಿಷ್ಠ. 
ಯಾತಾರ್ಥತೆ ಇವು ಸಪ್ಪ ಪಥಗಳು ಬಾಹುಬಲ ನೀಡಿದ ಜಗದ ಸಂದೇಶ. 


ಭಂಡಾರಿ ಬಸದಿ 


ಶ್ರವಣ ಬಿಳಕಗೋಳದ ಅತ್ಯಂತ ದೊಡ್ಡ ಹಾಗೂ ನಗರದಲ್ಲ ಸ್ಥಾಪಿತವಾದ 
ಮೊಟ್ಟಮೊದಲ ದೇವಾಲಯವೇ ಭಂಡಾರಿ ಬಸದಿ. ಇದನ್ನು ಕ್ರಿ.ಶ 115೨ರಲ್ಲ ದಂಡನಾಯಕ 
ಹುಳ್ಳಮ್ಮಯ್ಯ ಕಟ್ಟಸಿದ. ಶಠ ಹುಳ್ಳನು ಹೊಯ್ದಕ ನರಸಿಂಹನ ಭಂಡಾರಿಯಾಗಿ ಈತನು ಶ್ರವಣ 
ಬೆಳಕಗೋಕಳಕ್ಷೆ ವಿಶೇಷವಾದ ಕಾಣಿಕೆಯನ್ನು ಸೇವೆಯನ್ನು ಸಲ್ಲಸಿದ್ದಾನೆ. ಮೂಲತಃ 
ಚತುರ್ವಂಶತಿ ತೀರ್ಥ೦ಕರ ಬಸದಿ ಎಂಬ ಹೆಸರಿನ ಈ ದೇವಾಲಯವನ್ನು ಭವ್ಯ ಚೂಡಾಮಣಿ 
ಎಂದು ಆಳುವ ಅರಸ ನರಸಿಂಹನು ಕರೆದು ಹುಳ್ಳರಾಜನಿಗಿದ್ದ ಸಂಯುಕ್ತ ಚೂಡಾಮಣಿ ಎಂಬ 
ಬರುದನ್ನು ಪಸಿದ್ದಪಡಿಸಿದ. ಹುಳ್ಳರಾಜನು ಭಂಡಾರಿಯಾಗಿದ್ದುದರಿಂದ ಇದನ್ನು ಭಂಡಾರಿ 
ಬಸದಿ ಎಂದು ಮುಂದೆ ಕರೆಯಲಾಲಯುತು. ಈ ದೇವಾಲಯವನ್ನು ಗೊಮ್ಮಟಹುರದ ಭೂಷಣ 
ಎಂದು ಶಾಸನಪೊಂದರಲ್ರ ಕರೆಯಲಾಗಿದೆ. ಈ ದೇವಾಲಯದ ಪಮುಖ ಅಂಗಗಳು 1) 
ಪರಿಸೂತ್ರ 2) ನೃತ್ಛಗೇಹ 3) ವಿವಿಧಸುವಿಧ ಪತ್ರಲತೆಗಳಂದ ಅಲಂಕಾರಗೊಂಡ ದ್ದಾರ 
ಎಂದು ಅದೇ ಶಾಸನದಿಂದ  ತಿಆದುಬರುತ್ತದೆ. ಈ ದೇವಾಲಯ ಮೂರು ಬಾರಿ 
ಜೀರ್ನೋದ್ದಾರಗೊಂಡಿದೆ. ಅದರ ಮುಖ್ಯ ದ್ವಾರ, ಗೋಪುರ, ಕೋಟಿಗೋಡೆ ಹಾಗೂ 
ದೇವಾಲಯದ ಎದುರು ನಿಂತಿರುವ ಮಾನಸ್ತಂಭಗಕೆಲ್ಲ ಕಳೆದ 3ರ೦ ವರ್ಷಗಳಲ್ಲೂ 
ಸೇರಿಸಲ್ಪಟ್ಟವು. ೨) ವಿಶಾಲವಾದ ಸಂಭ ಮಂಟಪವು 16ನೆ ಶತಮಾನಕ್ಕೆ ಸೇರಿದೆ 3) ಬಸದಿಯ 
ಮೂರು  ದಿಕ್ಸಿನಲ್ಲ ನೆಟ್ಟರುವ ಪರಿಸೂತ್ರವು ಮೂಲ ದೇವಾಲಯದ ಉದ್ದಗಲವನ್ನು 


ಸೂಚಿಸುವುದು. 


ನವರಂಗದ ದಾರದ ಮೇಲಅರುವ ದೇವೇಂದ್ರ ನ ಮೂರ್ತಿಯು ಶ್ರವಣಬೆಕ 
ಗೋಳದಲ್ಲರುವ ಹೊಯ್ದಕ ಮೂರ್ತಿಗಕಲ್ಲಯೇ ಅತ್ಯಂತ ಉತ್ತಮವಾದ ಶಿಲ್ಪವಾಗಿದೆ. 
ಮುಖಮಂಟಪ ಹಾಗೂ ಹೊರಗೋಡೆ ಸರಳವಾಗಿದ್ದರೆ ಗರ್ಭಗುಡಿಯಲ್ಲರುವ ಚತುರ್ನಿಶತಿ 
ತೀರ್ಥ೦ಕರರ ಶಿಲ್ಲಗಕು ಕಲೆ. ಧರ್ಮ, ಮೂರ್ತಿ ಲಕ್ಷಷಣಗಳ ದೃಷ್ಟಿಯಿಂದ ಅತ್ಯಂತ 
ಮಹತ್ತದ ಶಿಲ್ಲಗಳಾಗಿವೆ ಸಾಲಾಗಿ ನಿಂತಿರುವ ಇಪ್ಪತ್ನಾಲ್ಲು ತೀರ್ಥಂಕರರ ಶಿಲ್ಪಗಳನ್ನು 
ಹೀಠಭಾಗದಲ್ಲ ಕೂಡಿದ ಜನ ಲಾಂಛನಗಕು ತೀರ್ಥಂಕರರ ಅದಿಬದಿಯಲ್ಪ್ಲರುವ ಯಕ್ಷ 
ಮೂರ್ತಿಗಳು ತಮ್ಮ ಸಂಕೇತಗಳನ್ನು ಹೊಂದಿರುವುದು. ಶಿಲ್ಲಗಕ ಹಿಂದೆತೀರ್ಥ೦ಕರರನ್ನು 
ಗುರುತಿಸಿ ಅಂಕಿಗಳನ್ನು ಹಾಕಲಾಗಿದೆ. ಇವು ಮೂರ್ತಿ ಲಕ್ಷಣದ ಅಭ್ಯಾಸಕ್ಕೆ ಉಪಯುಕ್ತವಾದ 


194 


ಮಾಹಿತಿ ಕೊಡುವುವು. ಮುಖಮಂಟಪದ ಒಂದು ಕಂಬದ ಈಚೆಗೆ ನಾವು ಕಂಡ 
ಶಾಸನದಿಂದ ಈ ವಿಭಾಗವನ್ನು ಕ್ರಿ.ಶ 15೭27 ರಲ ಮಹಾಪ್ರಧಾನ ಬುಕ್ಕರಾಯನ ಮಗನಾದ 
ನಂಜರಾಯಪಟ್ಟಣದ ದೇವಪ್ಪನು ಕಣ್ಟಸಿ ಅದನ್ನು ಸರಸ್ತತಿ ಮಂಟಪವೆಂದು ಕರೆದುದಾಗಿ 
ತಿಆದಲರುತ್ತದೆ. ಹೊಯ್ದಕ ಕಾಲದಲ್ಲ ನಿರ್ಮಿಸಿದ ಸುಮಾರು 24 ತೀರ್ಥಂಕರರ ಜನ ಬಂಬ 
ಮೂರ್ತಿ ಶಿಲ್ಪಗಳನ್ನು ಒಂದೇ ವೇದಿಕೆಯಲ ಭಂಡಾರಿ ಬಸದಿಯಲ್ಲ ಕಾಣಬಹುದು. ಇಲ್ಪ್ಲರುವ 
ಎಲ್ಲಾ ಜನ ಶಿಲ್ಪಗಳನ್ನು ಒಂದೇ ರೀತಿಯಲ್ಲ ಕಡೆದಿರುವುದರಿಂದ ಈ ಶಿಲ್ಪಗಳ ಮಾದರಿಯ 
ಲಕ್ಷಣಗಳನ್ನು ಹೀಗೆ ಗುರುತಿಸಬಹುದು. ಎರಡು ಅರೇ ಕಂಬಗಳನ್ನಾಧರಿಸಿ ರೂಪಿಸಿರುವ 
ಸುಂದರವಾದ ಮಕರ ತೋರಣದ ಪ್ರಭಾವಳಿಯ ನಡುವೆ ಮುಕ್ಳೊಡೆಯನ್ನು ರಚಿಸಿ ಇದರ 
ಕೆಳಗಿ ಸಮಪಮಾಣದ ಕಾಯೊತ್ತರ್ತ ಭಂಗಿಯ ಜನ ಬಂಬಗಳನ್ನು ಇಲ ನಿರ್ಮಿಸಿ 
ಇಡಲಾಗಿದೆ. ತೋರಣದಲ್ಪರುವ ಮಕರದ ಮೇಲೆ ಯಕ್ಕಷರ ಜಂಬಗಳದೆ. ಮುಕ್ಳೊಡೆಯ 
ವಿನ್ಯಾಸವು ಮಣಿಯುಕ್ತವಾಗಿ ಜಡಿ ಜಡಿಯಾಗಿ ಜಡಿಸಿರುವುದು ಕಂಡುಬರುತ್ತದೆ. ಜನನ ಶಿರದ 
ಹಿಂದೆ ಕಾಂತಿಯುಕ್ತವಾದ ಶಿರಶ್ಲಕ್ರವಿದೆ. ಎಲ್ಲಾ ಜನ ಜಂಬಗಕಲ್ಲೂ ಸುರುಳಗೂಡಲು ತಿದ್ದಿದ 
ಹುಬ್ಬು. ಅರೆ ಮುಚ್ಚಿದ ಕಣ್ಣು. ಮುಗುಳ್ನಗೆಯುಂದ ಕೂಡಿದ ಪ್ರಸನ್ನ ಭಾವವುಳ್ಳ ದಮಂಡಾದ 
ಮುಖ. ನೀಕವಾಗಿ ಜಡಿಸಿದ ಪ್ರಮಾಣಬದ್ಧವಾದ ಶರೀರ ರಚನೆಯನ್ನು ಇಅ ಕಾಣಬಹುದು. 
ಇಂತಹ ಜನ ಬಂಬಗಳ ಎರಡು ಪಕ್ಕಗಳಲ್ಲ ಅವರವರಿಗೆ ಸಂಬಂದಿಸಿದ ಯೆಕ್ಷಷ ಯಕ್ಷಿಯರ 
ಅಂಬಗಳನ್ನು ಕಡೆಯಲಾಗಿದೆ. ಯಕ್ಷ ಯಕ್ಷಿಯರ ಶಿಲ್ಲಗಳು ಕರಂಡ ಮುಕುಟ. ಪಿರಪ್ಪಕ್ರ. 
ಕುಂಡಲ, ಹಾರ, ಕಾಲ್ತೆಜ್ಜೆ. ಕಡಗ, ಉಂಗುರಗಳು ಮೊದಲಾದ ಸರ್ವಾಭರಣಗಳನ್ನು ಧರಿಸಿದ್ದು 
ಕೈಗಕಲ ಆಯುಧಗಳನ್ನು ಹಿಡಿದಿದೆ. ಆಯುಧಗಳ ವಿನ್ಯಾಸವನ್ನು ಮತ್ತು ಹಿಡಕೆಗಳನ್ನು 
ಅಲಂಕಾರಿಕವಾಗಿ ಕಡೆಯಲಾಗಿದೆ. ಈ ಹರಿ ಪೀಠದಲ್ಲ ಹನ್ನೆರಡನೇ ತೀರ್ಥ೦ಕರರಾದ ವಾಸ್ಸು 
ಪೂಜ್ಯರ ಅಂಬವನ್ನು ಕೇಂದ್ರವಾಸಗಿಟ್ಟು ಒಂದೇ ಸಾಲಅನಲ್ಲ ಇಫಪ್ಪತ್ತನಾಲ್ಲು ಜನರನ್ನು 
ಪತಿಷ್ಲಾಪಿಸಿ ನಿಲಸಲಾಗಿದೆ. ಈ ಜನಬಂಬಗಳಗೆಲ್ಲಾ ಹೆಚ್ಚನ ಮೆರುಗಸನ್ನಿತಿದ್ದು ಹರಿ ಪೀಠವು 
ಸುಂದರವಾಗಿ ಕಾಣುತ್ತದೆ. ಇದು ಹಾಸನ ಜಲ್ಲೆಯಲ್ಲ ಕಂಡುಬರುವ ಬಸದಿಗಳ ದೊರೆತಿರುವ 
ಒಂದು ಪಮುಖ ಏಕ್ಕೆಕ ಹರಿ ಪೀಠವಾಗಿದೆ. ಇಲ್ಲಯ ಶಿಲ್ಪಗಳ ಬಗೆಗೆ ಗಮನಿಸುತ್ತಾ ಎಸ್‌ 
ಶೆಟ್ಟರ್‌ರವರ ಪ್ರಕಾರ ಇಲ್ಲ ಶಿಅ್ರಯು ಮೊದಲಗೆ ಯಕ್ಷ ಯಕ್ಷಿಯನ್ನುಳ್ಳ ಪಭಾವಳಯನ್ನು ರಚಿಸಿ 
ನಂತರ ಜನಜಂಬಗಳನ್ನು ಜೋಡಿಸಲು ಯತ್ನಿಸಿದ್ದಾನೆ. ಇದರಿಂದ ಕೆಲವು ಜನಬಂಬಗಳ ಬಳ 
ಬಂದಿರುವ  ಯಕ್ಷಷ  ಯಕ್ಷಿಯರ  ಶಿಲಗಕಳು ಹೊಂದಾಣಿಕೆಯಾಗುತ್ತಿಲ್ಲ ಎಂದು 
ಅಭಿಪ್ರಾಯಪಡುತ್ತಾರೆ. ಆದರೆ ಈ ಕಾಲದಲ್ಲೂ ಸುತ್ದಾಲಯದಲ್ಲರುವ ಜನಜಬಂಬಗಳೊಂದಿಗೆ 
ನಿರ್ಮಿಸಿರುವ ಯಕ್ಕಷ  ಯಕ್ಷಿಯರ ಶಿಲ್ಪಗಳು ಪಿಲ್ಪಶಾಸ್ತಕ್ಷೆ ಅಮುಗುಣವಾಗಿರದೆ 


195 


ಗೊಂದಲವನ್ನುಂಟುಮಾಡಿದೆ. ಇದರಿಂದ ಶಿಲ್ಪಗಳೇ ವ್ಯೃತ್ಯಾಸವಾಗಿದೆಯೋ ಅಥವಾ 
ಶಿಲ್ಪ್ಲರಚನೆಯ ನಿಯಮಗಳಕಲ್ಪ ವ್ಯತ್ಯಾಸವಿದ್ದಿದ್ದು ತಿಆದುಬರುತ್ತಿಲ್ಲ. 


ಭಂಡಾರಿ ಬಸದಿಯ ಜನ ಪೀಠದಲ್ಲ ಕ್ರಮವಾಗಿ ತೀರ್ಥ೦ಕರರ ಲಾಂಛನಗಳನ್ನು 
ರೇಖಾಚಿತ್ರದ ತದ ನಂತರದ ಕಾಲದಲ್ಲ ಮೂಡಿಸಲಾಗಿದೆ. ಈ ರೇಖಾಚಿತ್ರಗಳಗನು 
ಸಾರವಾಗಿ ನೋಡಿದಾಗ ಹರಿ ಪೀಠದ ಶಿಲ್ಪಗಳು ತಪ್ಪೆಂದು ತಿಆಯಬಹುದಾಗಿದೆ. ಒಟ್ಟನಲ್ಲ ಈ 
ಸಮಸ್ಯೆಗೆ ಇದೇ ಕಾಲದ ಇಂತಹ ಮತ್ತೊಂದು ಹರಿಪೀಠ ದೊರೆತಾಗ ಪರಿಹಾರ 
ಕಾಣಬಹುದಾಗಿದೆ. ದೊಡ್ಡ ಬೆಟ್ಟದ ಸುತ್ತಾಲಯದಲ್ಲೂ ಇಂತಹದೇ 24 ತೀರ್ಥ೦ಕರರ ಒಡಿ 
ಶಿಲ್ಪಗಳು ದೊರೆಯಬಹುದಾದರೂ ಅವುಗಳು ಒಂದೇ ವೇದಿಕೆಯ ಒಂದೇ ಪೀಠದ ಮೇಲೆ 
ಕಂಡುಬರುವುದಿಲ್ಲ. ಅಲ್ಲದೆ ಇಲಅನ ಕೆಲವು ಯಕ್ಷ ಯಕ್ಷೀಯರ ಜನಬಂಬಗಳು 
ತಾಕೆಯಾಗುತ್ತಿಲ್ಲ. ಹೊಯ್ದಕರ ಶಿಲ್ಪಗಳು ಮೃದುಕಲ್ಲನಲ್ಲ ನಿರ್ಮಿಸಿದ ಜನಬಂಬಗಳನ್ನು 
ಅಲಂಕಾರ ಮುಕ್ತವಾಗಿ ರಚಿಸಲು ಪಯತ್ನಿಸಿರುವುದು ಶ್ಲಾಘನೀಯವಾಗಿದೆ. ಶಿಲ್ಲಗಳು ವೈಧಿಕ 
ಪರಂಪರೆಯ ಹಲವು ದೇವತೆಗಳ ಮೂರ್ತಿಗಳನ್ನು ಸಪರಿವಾರವಾಗಿ ರಜಸಿ ತಮ್ಮ ಕಲಾ 
ಪತಿಭೆಯನ್ನು ಮೆರೆಸಿದಂತೆ ಜೈನ ಮತವು ಜನಜಂಬಗಳನ್ನು ಸಪರಿವಾರವಾಗಿ ಯಕ್ಷ 
ಯಕ್ಷಿಯರನ್ನು ಚಾಮರಧಾರಿಗಳನ್ನು ಚಿತ್ರಿಸಲು ಹೋಗಿ ರೂಪಿಸಿಕೊಂಡ ವ್ಯವಸ್ಥೆಯು 
ಇದಾಗಿರಬಹುದು. 10ನೇ ಶತಮಾನಕ್ಷೆ ಮೊದಲು ಜನ ಶಿಲ್ಪ್ಲಗಳೊಂದಿಗೆ ದೇವೇಂದ್ರ 
ಸೌಧಮೇಂದ್ರರನ್ನು ಚಾಧುರಧಾರಿಯನ್ನಾಗಿ ಜನನ ಪಕ್ಕದಲ್ಲಿ ಬಡಿಸುತ್ತಿದ್ದುದು ಗಮನಾರ್ಹ. 
ಆದರೆ ಕ್ರಿ.ಶ ನೇ ಶತಮಾನದಲ್ಲ ಯಕ್ಷ ಆರಾಧನೆಯು ಪಚಲತವಾದುದ್ದರ ಫಲವಾಗಿ 
ನಂತರದ ಕಾಲದಲ್ಲ ಪದ್ಮಾವತಿ. ಜ್ಞಾಲಾಮಾಲನಿ, ಸಿದ್ದಾಯುಕೆ. ಚಕ್ರೇಶ್ವರಿ, ಮಹಾಕಾಳೀ 
ಮೊದಲಾದ ಯಕ್ಷಿಯರ ಜಡಿ ಶಿಲ್ಪಗಳನ್ನು ಕಾಣಬಹುದು. ಸಂಪೂರ್ಣವಾಗಿ 24 
ತೀರ್ಥಂ೦ಕರರಿಗೆ ನಿರ್ದಿಷ್ಟವಾದ ಯಕ್ಷ ಯಕ್ಷಿಯರ ಕಲ್ಲನೆಯು 12ನೇ ಶತಮಾನದಲ್ಲ 
ಲಭ್ಯವಾಗಿದ್ದು ಶೇ ಶಿಲ್ಪಗಳಗೆ ಸಿಕ್ಷ ಒಂದು ಅಪೂರ್ವ ಅವಸಾನವಾಗಿದೆ. ಈ ಕಾಲದಲ 
ಚಾಮರಧಾರಿಯಾಗಿ ತೋರಣದ ಮೇಲ್ಭಾಗದಲ್ಲದ್ದ ಸರ್ವಾಭರಣ ಸಂಯುಕ್ತರಾದ 
ಯಕ್ಕಷರನ್ನು ದ್ಲಾರಪಾಲಕರಂತೆ ಕೆಳಗೆ ಬಡಿಸಲು ಯತ್ನಿಸಿದ್ದು ಜನ ಸೇವಕರೆಂಬುದನ್ನು 
ಷ್ಷಪಡಿಸಲು ರೂಢಿಗೆ ಬಂದಿತು. ಹೀಗಿದ್ದರೂ ಎಲ್ಲಾ ಶಿಲ್ಲಗಳಗೂ ಈ ಯಕ್ಷಷ ಯಕ್ಷಿಯರ 
ಲಕ್ಷ 
ತನ್ನು ಸ್ತ್ರ ಇಚ್ಛೆಗಸನುಗುಣವಾಗಿಯೋ ಎಲ್ಲಾ ತೀರ್ಥ೦ಕರರೊಂದಿಗೆ ಯಕ್ಷ ಯಕ್ಷಿಯರನ್ನು 
ಶಾಸ್ತಾನ್ಟಯವಾಗಿರುವಂತೆ ಬಡಿಸಲು ಸಾಧ್ಯವಾಗಿಲ್ಲ. ಕೆಲವು ಜನಪ್ರಿಯ ಯಕ್ಷ ಯಕ್ಷಿಯರನ್ನು 
ಮಾತ್ರ ಕಷ್ಟವಾಗಿ ಗುರುತಿಸುವಂತೆ ಬಡಿಸಿದ್ದು ಸಾಮಾನ್ಯವಾಗಿ ಇದರ ಕೈಯಲ್ಲ ಜೀಜಪುರ, 


ಣಗಳು ನಿರ್ಧಿಷ್ಟವಾಗಿ ತಿಆದಿರದೆಯೋ ಅಥವಾ ಸ್ಥಭಾವದ ಕಾರಣದಿಂದಲೋ ಅಥವಾ ಶೀಲ 


196 


ಕಡುಲ, ಅಭಯ, ವರದ ಇವುಗಳ ಒಂದನ್ನು ಕಡ್ಡಾಯವಾಗಿ ಚಿತಿಸಿರುವಂತೆ ಕಾಣಬರುತ್ತದೆ. 
ಇಂತಹ ಬದಲಾವಣೆ ಪಿಯ ಅಪೇಕ್ಷೆಯಂತಾಗಿದೆ ಎನ್ನಬಹುದು. ಆದರೆ 12ನೆ ಶತಮಾನದ 
ಸುಮಾರಿಗೆ ಸಾಹಿತ್ಯದಲ್ಲೂ ಹಲವು ಯಕ್ಷ ಯಕ್ಷಿಯರ ಉಲ್ಲೇಖಗಳರುವುದನ್ನು ಕಂಡಾಗ ಯಕ್ಷ 
ಯಕ್ಷಿಯರ ಕಲ್ಪನೆಯು ಸಮಾಜದಲ್ಲ ಸಾಕಷ್ಟು ಪಭಾವ ಬೀರಿದ್ದು ಆ ಕಾರಣವಾಗಿ ಅದರ 
ಮಹತ್ಯವನ್ನು ಸೂಚಿಸಲೆಂದೇ ಪಶಿಲ್ರಗಳು ಜನನೊಂದಿಗೆ ನಿತ್ಯ ಪೂಜೆಗೊಳ್ಳುವಂತೆ ಇವನಿಗೂ 
ಸಿಂಹ ಪೀಠದಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟರುವರೆಂದು ತಿಆಯಬಹುದಾಗಿದೆ. 


ಜೈನಮಠ 


ಭಂಡಾರಿ ಬಸದಿಯ ಉತ್ತರ ಮತ್ತು ಪೂರ್ವಕ್ಷೆ ಈ ಮಠವಿದೆ. ಬಹುಶಃ ಈ ಮಠವು 
ಸುಮಾರು 12ನೆಯ ಶತಮಾನದಲ್ಲ ಆರಂಭವಾಗಿರಬೇಕು. ಆದರೆ ಠಗಿನ ಕಟ್ಟಡವು ಸುಮಾರು 
30೦ ವರ್ಷಗಳಾಗಿರುವ ಪುರಾತನವಾದುದಲ್ಲ. ಇಲ್ಲಯ ಇತ್ತಿಚಿತ್ರ್ತಗಳು ಲೋಹ ನಿರ್ರಹಗಳು 
ತುಂಬಾ ಮಹತ್ವದ ಐತಿಹಾಸಿಕ ಕುರುಹುಗಳಾಗಿವೆ. ಮಧ್ಯದ ಅಂಗಳದ ಮಾಪಿನ ಮೇಲಅರುವ 
ಗಾರೆಯ ಮೂರ್ತಿಗಳು ಸುಂದರವಾಗಿವೆ. ಆದರೆ ಮೇಅಂದ ಮೇಲೆ ಸುಣ್ಣ ಬಳದುದರಿಂದ 
ಅವುಗಳ ಮೂಲ ರೂಪಕ್ಷೆ ಧಕ್ಷೆಯುಂಬಾಗಿದೆ. ಮಠದ ಕಂಬಗಳ ಪೀಠದಲ್ಲನ ಹೆಚ್ಚು ಚಿತ್ರಗಳು 
ವಿಜಯನಗರ ನಾಯಕ ಶ್ಯಆಯನ್ನು ಜ್ಞಾಪಕಕ್ಕೆ ತರುತ್ತವೆ. ಬಹುಶಃ 17-18ನೆಯ 
ಶತಮಾನದಲ್ಲ ಈ ತ್ತಿ ಚಿತ್ರಗಳನ್ನು ಬಡಿಸಿರಬಹುದು. ಕ್ರಿ.ಶ 1730೦ರಲ್ಲ ಬರೆದ ಕಾವ್ಯದಲ್ಲ 
ಅನಂತ ಕವಿಯು ಈ ಚಿತ್ರಗಳನ್ನು ಉಲ್ಲೇಖಸಲಾಗಿದೆ. ಪಾಶ್ಯನಾಥನ ಸಮವಸರಣ, ಭರತನ 
ಜೀವನ ನಾಗಕುಮಾರನ ಕಥೆಯಲ್ತದೆ. ಕೃಷ್ಣದೇವ ಒಡೆಯರ ದಸರೆಯ ದರ್ಬಾರನ್ನು ಇಲ 
ಚಿತ್ರಿಸಲಾಗಿದೆ. ಬಾಗಿಅವಾಡದ ಮೇಅರುವ ಜನರ ಯಕ್ಷ ಯಕ್ಷಿಯರ ಚಿತ್ರಗಳು ಮೂರ್ತಿ 
ಲಕ್ಷಣದಲ್ಲ ಆಸಕ್ತಿ ಉಳ್ಳವರ ಗಮನವನ್ನು ವಿಶೇಷವಾಗಿ ಸೆಳೆಯುತ್ತದೆ. ಬಹುಶಃ ಎರಡು 
ಹಂತಗಳಲ ಜಡಿಸಿರುವ ಈ ಚಿತ್ರಗಳು ದಕ್ಷಣ ಭಾರತದಲ್ಲ ಅಪರೂಪವಾಗಿರುವ ಜೈನ 
ಚಿತ್ರಗಳಗೆ ಉತ್ತಮ ನಿದರ್ಶನಗಳಾಗಿವೆ. ಶೈಲಯಲ್ಲ ಇವುಗಳಗೂ ಹಂಪಿ ಕೋಷ್ಟಗಕ ನಡುವೆ 
ಲತಾಪಂಜರಗಳನ್ನು ನಿರ್ಮಿಸಲಾಗಿದೆ. ಅವುಗಕಲ ಮದನಿಕೆಯರ ಬಂಬಗಳನ್ನು. 
ನರ್ತಕಿಯರನ್ನು ಸಹ ಕಡೆಯಲಾಗಿದೆ. ಈ ನಡುವೆ ಅಲ್ಲಲ್ಲ ಯಕ್ಷ ಯಕ್ಷಿಯರ ಬಂಬಗಳನ್ನು 
ಕೆತ್ತಿದ್ದು ಇಲ್ಲ ಧರಣೇಂದ್ರ ಸರ್ವಾಹ್ಮ ಗೋಮುಖ ಮೊದಲಾದ ಯಕ್ಷರನ್ನು ಚಕ್ರೇಶ್ವರಿ. 
ಸಿದ್ದಾಯಿಕಾ. ಪದ್ಯಾವತಿ. ಕೂಷ್ಕಾಂಡಿನಿ ಮೊದಲಾದ ಯಕ್ಷಿಯರನ್ನು ಕಡೆಯಲಾಗಿದೆ. 
ಜೈನಮತದ ಪುರಾಣ ಪುರುಷರಾದ ಬಲರಾಮ, ಕೃಷ್ಣ. ರತಿ, ಮನ್ಯಥರ, ಬಂಬಗಳನ್ನು ಇಲಿ 
ಜಡಿಸಿರುವುದು ಕಂಡುಬರುತ್ತದೆ. ಜೈನ ಮತದ ಈ ಶಿಲ್ಪ್ಲಗಕಲ್ಲದೆ ಜನ ಸೇವೆಯಲ 


197 


ತೊಡಗಿರುವ ನಾನಾ ಭಂಗೀಗಳಲ್ಪ್ಲರುವ ಗಂಧರ್ವ ಸ್ಟೀಯರನ್ನು ಸಹ ಕಡೆಯಲಾಗಿರುತ್ತದೆ. 
ಅವನಲ ಶುಕ ಭಾಷಿಣಿ, ನಾಟ್ಯರಾಣಿ, ವಿಷಕನ್ಯೆ, ತಾಳವಾದಕಿ, ಬುರ್‌ ಬುರ್‌ ಲೇಪಾಕ್ಷಿಯ 
ಚಿತ್ರಗಳಗೂ ಇರುವ ಸಾಮ್ಯ ಗಮನಾರ್ಹವಾದುದು. 


ಜನನಾಥಪುರದ ಶಾಂತೀಪಶ್ವರ ಬಸದಿ (ಶಾಂತಿನಾಥ ಬಸದಿ) 


ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದ ಉತ್ತರಕ್ಕೆ ಇರುವ ಚಿಕ್ಕ ಗ್ರಾಮವೇ ಜನನಾಥಪುರ 
ಇರುವ ಬ್ರಹ್ನ್ಮದೇವಾಲಯದಿಂದ ಬೆಟ್ಟವನ್ನು ಇಳದು ಇಲ್ಲವೆ ಅಕ್ಕನ ಬಸದಿಯ ದಾರಿಯಲ್ಲ ಬೆಟ್ಟ 
ಬಳಸಿ ಹಳ್ಳಿಯನ್ನು ತಲುಪಬಹುದು. ಕಗ್ಗಲ್ಲು ತಗ್ಗು ದಿನ್ನೆಯೊಂದೊಡಗೂಡಿದ ಆದರೆ ಅದ್ಭುತ 
ಬಂಡೆಗಲ್ಲುಗಳ ತಾವರೆಯ ಕೊಳಗಳನ್ನು ಬಳಸಿ ಸಾಗುವ ಅನುಭವ ಬೇಗ 
ಮರೆಯುವಂತಹುದಲ್ಲ. 


ಜನನಾಥಪಮುರದ ಶಾಂತೀಶ್ವರ ಬಸದಿಯ ಹೊರ ಇತ್ತಿಯ ಉಬ್ಬು ಶಿಲ್ಪಗಳನ್ನು 
ಹೊಂದಿರುವ ಏಕ್ಕೆಕ ಬಸದಿಯಾಗಿದೆ. (ಚಿತ್ರ ಸಂಖ್ಯೆ-ಆರ)ಈ ಅತ್ತಿಯಲ್ಲ ಹಲವು 
ಸ್ತ್ರಂಭಕೋಷ್ಠಗಳದ್ದು ಇಲ ನೇಮಿನಾಥ, ಪಾರ್ಶ್ಯನಾಥ. ಆದಿನಾಥ, ಶಾಂತಿನಾಥ ಮುಂತಾದ 
ಜನಬಂಬಗಳನ್ನು ಕಡೆದಿರುವುದು ಕಂಡುಬರುತ್ತದೆ. ವಾದಕೆ, ಚಾಮರದ್ಭಾಕ್ಷೀಕಿಯರ ಶಿಲ್ಪಗಳು 
ರಮ್ಯವಾಗಿವೆ. ವಿಶಿಷ್ಠವಾದ ಜಾನಪದ ನೃತ್ಯ ಚಾವಲಟ ನೃತ್ಯದ ಭಂಗಿಯ ಶಿಲ್ಲಪೊಂದು ಇಲ್ಪದೆ. 
ಒಂದೆರಡು ಮಿಥುನ ಶಿಲ್ಪಗಳು ಈ ಪಟ್ಟಕೆಯಲ್ರ ಸೇರಿರುವುದಲ್ಲದೆ ಸ್ಥಷ್ಟವಾಗಿ ಗುರುತಿಸಲಾಗದ 
ಯಕ್ಷಿಯರ ಎರಡು ಶಿಲ್ಪಗಳು ಕುತೂಹಲಕಾರಿಯಾಗಿವೆ. ಇದರಲ್ಲ ಒಂದು ಶಿಲ್ಲವೆಂದು 
(ಕ್ಷೇತ್ರಪಾಲ) ಎಂದು ಗುರುತಿಸಿದ್ದಾರೆ. ಎಸ್‌ ಶೆಟ್ಟರ್‌ರವರು ಯಕ್ಷಿವಜ್ರಶೃಂಬಲಾ ಎಂದು 
ಕಡೆದಿರುತ್ತಾರೆ. ಜನನಾಥಮರದ ಶಾಂತೀಶ್ವರ ಬಸದಿಯ ಗರ್ಭಗೃಹದ ದ್ಲಾರಬಂಧವು ಕೂಡ 
ಸ್ತಂಭದಿಂದ ಕೂಡಿದ್ದು ಅನೇಕ ಶಾಖೆಗಳನ್ನು ಹೊಂದಿದೆ. ಈ ದ್ವಾರಬಂಧವು ಉತ್ತರಾಂ೦ಗದ 
ಪಲ್ಲಕೆಯ ಮೇಲೆ ನಾಲ್ಬು ಆಸೀನ ಜನಜಬಂಬಗಳವೆ (ಚಿತ್ರ ಸಂಖ್ಯೆ -86)ಪಣ್ಗಕೆಯ ಮಧ್ಯೆ 
ಭಾಗದಲ್ರ್ಲ ಅಥೋಕು ಮುದಗಳದ್ದು ಇವುಗಳ ನಡುವೆ ಇರುವ ಲಲಾಟ ಫಲಕದಲ ಅಸೀನ 
ಜನ ಬಂಬವಿದೆ ಈ ದ್ಲಾರಬಂಧದ ಕೆಳಭಾಗದಲ್ಲ ದ್ಹಾರಪಾಲಕರ ಬದಲು ಧರಣೀಂದ ಮತ್ತು 
ಪದ್ಯಾವತಿಯರ ಶಿಲಗಳದ್ದು ಇವರಿಗೆ ಚಾಮರಧಾರಿಯರೂ ಇದ್ದಾರೆ. ಇಂತಹದೇ ಹಲವು 
ಶಾಖೆಗಳುಳ್ಳ ಮತ್ತು ದ್ಲಾರಪಾಲಕರಾಗಿ ಧರಣೇಂದ ಪದ್ಮಾವ ತಿಯರನ್ನು ಪರಿವಾರಡೊಂದಿಗೆ 
ಕೆತಿರುವ ಸುಂದರವಾದ ದ್ಲಾರಬಂಧವನ್ನು ಕಾಣಬಹುದಾಗಿದೆ. 


ಜನನಾಥಪುರದ ಇತ್ತಿಯು ಭದ್ರ. ಕರ್ಣಗಳನ್ನು ಹೊಂದಿದ್ದು, ಇಲ್ಪ್ಲಯ ಅತ್ತಿ ಶಿಲ್ಪಗಳ 
ಅಂದವನ್ನು ಹೆಚ್ಚಿಸಿದೆ. ಅತ್ತಿಯ ಭಾಗದಲಿ ಜೈನ ತೀಥ್ಥ೦ಕರರ ಉಪದೇವತೆಗಕಳ ಬಂಬಗಳ 


198 


ಮೇಲ್ಭಾಗದಲ್ಲ ವಿವಿಧ ಮಾದರಿಯ ಶಿಖರಗಳನ್ನು ಜಡಿಸಿದ್ದರೆ ಸಾಲಭಂಜಕೆಯರ ಶಿಲ್ಪಗಳನ್ನು 
ಬೇರ್ಪಡಿಸಲು ಐಲತಾಪಂಜರಗಳನ್ನು  ಕೆತಿದ್ದಾರೆ. ಹೀಗೆ ಸಾಲು  ಶಿಲ್ಪಗಳಂದ 
ಅಲಂಕಾರ ಗೊಂಡಿರುವ ಅತ್ತಿಯುಳ್ಳ ಹಾಸನ ಜಲ್ಲೆಯ ಏಕೈಕ ದೇವಾಲಯವಾಗಿದೆ 
ಎನ್ನಬಹುದು. ಜನನಾಥಪುರದ ಶಾಂತಿನಾಥ ಬಸದಿಯನ್ನು ಸೂಕ್ಷವಾಗಿ ಗಮನಿಸಿದರೆ 
ಹೋೊಯ್ದಕರ ವಾಸ್ತು ಶಿಲ್ಪವನ್ನು ಮರೆಸುತ್ತಾ ಸರ್ವಾಂಗ ಸುಂದರವಾಗಿ ನಿರ್ಮಿಸಿರುವ ಬಸದಿ 
ಅದನ್ನು ಕಳಚೂರ್ಯರ ಮಂತ್ರಿಯು ಹೊಯ್ದಕ ದೊರ ವೀರಬಲ್ಲಾಕ ದೇವನ ಪ್ರಧಾನ 
ದಂಡನಾಯಕನಾಗಿದ್ದ ದೇಚಿಮಯ್ಯನು ಸುಮಾರು ಕ್ರಿಶ 120೦ರಲ್ರ ಕಣ್ಲಸಿದನೆಂದು 
ತಿಆದುಬರುವುದಲ್ಲದೆ ಇದನ್ನು ಸಾಗರಣಾಂದಿ ಸಿದ್ದಾಂತ ದೇವರಿಗೆ ದಾನ ನೀಡಿದ್ದನು ಎಂದು 
ತಿಆದು ಬರುತ್ತದೆ. 


ಶಾಂತಿನಾಥ ಬಸದಿಯು ಎತ್ತರವಾದ ವೇದಿಕೆಯ ಮೇಲೆ ನಕ್ಷತ್ರಾಕಾರದ 
ಅಧಿಷ್ಠಾನದೊಂದಿಗೆ ರಚಿಸಲಾಗಿದೆ. ಹೋಯ್ದಳ ಶೈಲಯಂತೆ ಇಲ ವೇದಿಕೆಯೇ 
ಪದಕ್ಷಿಣಾಪಥವಾಗಿದೆ. ಬಸದಿಯಲ್ಲ ಅಧೀಷ್ಠಾನದ ಭಾಗಗಳಾದ ಜಗತಿ ಇದೆ. ಅಧಿಷ್ಠಾನ 
ದ್ರಾವಿಡ ಶೈಅಯದ್ದಾಗಿದ್ದು ಬರ್ಷಿಲಾ. ಭಟ್‌. ಬುರಸ್‌. ಪದೃಪತ್ರ. ಕರ್ಣಿಕಾ. ಕಂಟಕ ಮತ್ತು 
ಕಪೋತಗಳನ್ನು ಹೊಂದಿದೆ. (ಚಿತ್ರ ಸಂಖ್ಯೆ-87) ಅಧಿಷ್ಠಾನದ ಮೇಲಅರುವ ಅತ್ತಿಯು 
ಭದಕಣಗಳಂದ ಕೂಡಿದ್ದು ಇತ್ತಿ ಶಿಲ್ಪಗಳ ಅಂದವನ್ನು ಹೆಚ್ಚಸಿದೆ. ಅತ್ತಿಯಲ್ಲ ಜೈನ ಸುಮಯದ 
ತೀರ್ಥ೦ಕರರ ಮತ್ತು ಉಪದೇವತೆಗಳಾದ ಯಕ್ಷ ಯಕ್ಷಿಯರ ಶಿಲ್ಲಗಳವೆ. ಇದಲ್ಲದೆ ಕೆಲವು 
ವಾದ್ಯಗಾರರ, ನರ್ತಕರ, ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವತೆಗಳ ಪಿಲ್ಪ್ಲಗಳದ್ಧಾಗಣ ಮೇಲ್ಮಾಗದಲ್ಲ 
ಶಿಖರಗಳನ್ನು ಬಡಿಸಿ ಕೋಷ್ಟ ರಚನೆ ಮಾಡಿದ್ದರೆ ಸಾಮಾನ್ಯರ ಶಿಲ್ಪ್ಲಗಳರುವಲ್ಲ ಸುಂದರವಾದ 
ಲತಾಪಂಜರಗಳನ್ನು ಕೆತ್ತಲಾಗಿದೆ. ಹೀಗೆ ಈ ಬಸದಿಯು ನೋಡುಗರನ್ನು ತಣಿಸುತ್ತಾ ಭಿತ್ತಿ 
ಶಿಲ್ಪಗಳ ಸೌಂದರ್ಯವನ್ನು ಹೊಂದಿರುವ ಬಸದಿಯಾಗಿದೆ. 


ತಿಯ ಮೇಲಅನ ಪ್ರಸ್ತರದ ಭಾಗವು ಕಪೋತದವರೆಗೆ ಮಾತ್ರ ಉಳದಿದೆ. ಶಿಖರದ 
ಭಾಗವು ನಶಿಸಿ ಹೋಗಿದೆ. ಗರ್ಭಗೃಹದ ಒಳಭಾಗವು ಚೌಕಾಕಾರವಾಗಿದ್ದು ನಡುವೆ ಆಸೀನ 
ಜನಬಂಬವಿದೆ. ಗರ್ಭಗೃಹದ ಪಿತಾವವು ಎರಡು ಹಂತಗಳಂದಾಗಿದೆ. ಮೊದಲನೆ ಪಣ್ಟಕೆಯಲ್ಲ 
ಅಷ್ಟದಿಕ್ತಾಲಕರನು ಸೂಚಿಸುವಂತೆ ಅದರ ವಾಹನಗಳನ್ನು ಬಡಿಸಿದೆ. ಎರಡನೇ ಹಂತದಲ 
ಎರಡು ಪಟ್ಟಕೆಗಕಲ್ರ ನರ್ತಿಸುತಿರುವ ವಾದ್ಯಗಳನ್ನು ನುಡಿಸುತ್ತಿರುವ ಗಂಧರ್ವರನ್ನು ಜಡಿಸಿದೆ. 
ನಡುವೆ ಇರುವ ಪಣqಕೆಗಕಲ್ಲ ಸಿಂಹಪೀಠದ ಮೇಲೆ ಆಸೀನ ಜಂಬವನ್ನು ಕೆತ್ತಲಾಗಿದೆ. ಹೀಗೆ 
ಗರ್ಭಗೃಹದಲ್ಲ ಸುಂದರವಾದ ಪಿತಾನವಿರುವುದು ಈ ಬಸದಿಯ ವಿಶೇಷವಾಗಿದೆ. ಇಲ್ಲ 


199 


ಮುಚ್ಚಿದ ಅಂತರಾಳವಿದ. ಅಂತರಾಳದ ಇತ್ತಿಯಲ್ಲ ಹೋೊೋಯ್ದಳ ಶೈೈೇಅಯ ಅತ್ತಿ ಸ್ತಂಭಗಳವೆ. 
ಮುಂಭಾಗದ ಇತಿಯು ಜಾಲಾಂದ್ರದಿಂದ ಕೂಡಿದೆ. ಅಂತರಾಳದ ದ್ಲಾರಬಂಧದಲ್ಲಿ ನನಾ 
ಶಾಖೆಗಳದ್ದು ದ್ವಾರ ಪಾಲಕರನ್ನು ಲಲಾಟದಲ್ಲ ಆಸೀನ ಜನಜಂಬವನ್ನು ಕೆತ್ತಲಾಗಿದೆ. ಈ 
ಬಸದಿಯ ನವರಂಗವು ಬಸದಿಯ ಸೌಂದರ್ಯವನ್ನು ಇಮ್ಮಡಿಗೊಳಸಿದೆ. ನವರಂಗದ 
ಅತಿಯಲ್ಲ ಎರಡು ಕಡೆ ಸುಂದರವಾದ ಚಿಕ್ನದೇವಾಲಯದಂತಿರುವ ದೇವಕೋಷ್ಠಕಗಳನ್ನು 
ರಚಿಸಲಾಗಿದೆ. 16 ಕಂಬಗಳಂದಾಗಿರುವ ನವರಂಗದ 12 ಕಂಬಗಳು ಅತ್ತಿಯಲ್ಲ ಸೇರಿದ್ದು 4 
ಪ್ರಧಾನ ಕಂಬಗಳು ರಂಗಮಂಟಪದಲ್ಪ ನಿರ್ಮಿಸಿದೆ. ಈ ಕಂಬಗಳು ತಿರುಗಣಿಯಂದ ಮಾಡಿದ 
ಹೆಚ್ಚು ಮೆರುಗುಳ್ಳ ಕಂಬಗಳಾಗಿದ್ದು ಇದರ ಮೇಲನ ಕುಸುರಿ ಕೆತನೆಯ ಫಲವಾಗಿ ಸುಂದರ 
ಸ್ತಂಭಗಳಾಗಿದೆ. ಬಸದಿಗೆ ಮುಖಮಂಟಪವಿಲ್ಲ ಅಥವಾ ನಶಿಸಿರಬಹುದು. ಈ ಬಸದಿಯಲ 
ಪೂಜಾಕಾರ್ಯಗಳು ವೈಭವದಿಂದ ನಡೆಯುತ್ತಿತ್ತೆಂದು ಇಲ್ಲಯ ಶಾಸನವೊಂದು ತಿಆಸುತ್ತದೆ. 


(ಚಿತ್ರ ಸಂಖ್ಯೆ-88) 


ಜನನಾಥಪುರದ ಶಾಂತಿನಾಥ ಜಂಬವು ಹೊಯ್ದಕರ ಅನುಪಮ ಕೊಡುಗಿಗಳಲ್ಲ 
ಒಂದಾಗಿದೆ. ಅಗಲವಾದ ಬಹುಕೋನಗಳುಳ್ಳ ಸಿಂಹಪೀಠದ ಮೇಲೆ ಪರ್ಯಂಕಾಸನದಲ್ಲರುವ 
ಶಾಂತಿನಾಥನ ಶಿಲ್ಪವಿದೆ. ಜನನ ಮುಖದಲ್ಲ ಬೆಳಗುತಿರುವ ಸಿದ್ದ ತೇಜಸ್ಸು, ಗಾಂಭೀರ್ಯ, 
ಶಾಂತವದನ ನೋಡುಗರಲ್ರ ಆದರವನ್ನು ಹುಲಟ್ಲಸುವಂತಿದೆ. ಸಪಮಾಣಬದ್ದವಾದ ಜನನು 
ದ್ಯಾನನಿರತನಾದಂತೆ ಯೋಗಿಕ ಭಂಗಿಯಲ್ರ ಕುಆತಿದ್ದಾನೆ. ಶಿರದ ಗುಂಗುರು ಕೂದಲನ್ನು 
ಜಡಿಸಿದೆ. ಶಿರದ ಹಿಂದೆ ಶಾಂತಿಯುಕ್ತವಾದ ಶಿರಶ್ವಕ್ರವಿದೆ. ಶಿರದ ಮೇಲ್ಭಾಗದಲ್ಲ ಸುಂದರವಾದ 
ಮಣಿಮಾಲೆಯಿಂದ ಕೂಡಿದ ಮುಕ್ಕೊಡೆ ಇದೆ. ಮೇಅನ ಕೊಡೆಯು ಕಳಸಯುಕ್ತವಾಗಿದೆ. 
ಸಿಂಹಪೀಠದ ಮೇಲೆ ಹೊಯ್ದಕರ ಶಲಯ ಸುಂದರವಾದ ಮಕರ ತೋರಣವಿದೆ. ಮಕರಗಳ 
ಮೇಲೆ ಯಕ್ಷರಿದ್ದಾರೆ. ಶೇ ತೋರಣವನ್ನು ಆಧರಿಸಿರುವಂತೆ ಜನನ ಇಕ್ಷೆಲದಲ್ಲ ಸರ್ವಾಭರಣ 
ಸಂ೦ಯುಕ್ತರಾದ ಚಾಮರಧಾರಿಗಳನ್ನು ಬಡಿಸಿದೆ. ಇವನ ಆಭರಣಗಳ ವಿನ್ಯಾಸ ಚಾಮರ ಮತ್ತು 
ಅದರ ಹಿಡಿಕೆ ಅವರ ಮತ್ತೊಂದು ಕ್ಯೈೈಯಲ್ಲರುವ ಜಬೀಜಪೂರದ ಮಾದರಿ ಎಲ್ಲದರಲ್ಲೂ 
ಹೊಯ್ದಕ ಶೈಅಯ ವೈಶಿಷ್ಯ್ಯವಾದ ನವಿರಾದ ಕೆತ್ತನೆಯನ್ನು ಕಾಣಬಹುದು. ಸುಂದರವಾದ 
ಪಭಾವಳ ನಡುವೆ ಈ ಜನಬ೦ಬ ಅತ್ಯ೦ತ ಆಕರ್ಷಣೀಯವಾಗಿದೆ. 


ಈ ಜನನಾಥಪುರವು ಶ್ರವಣಬಿಕಗೋಳಕ್ಷೆ ಸೇರಿದ ಒಂದು ಜೈನ ಅಗ್ರಹಾರವಾಗಿತ್ತು ಈ 
ಬಸದಿಯಲ್ಲದ್ದ ಸಾಗರಣ ವಿಭಾಲಾರಕರಿಗೆ ಸಾವಿರ ಗದ್ಯಾಣ ದಾನ ನೀಡಿದ್ದನ್ನು ಶಾಸನ 
ತಿಆಸಿದೆ. ಬಸದಿಯ ಮಹತ್ರ ತಿಆಸಿದರೆ ಇಲ್ಲಯ ಮತ್ತೊಂದು ಶಾಸನವು ಅರಸೀಕೆರೆಯ 


200 


ಲಕ್ಷೀಸಟ್ಟ. ಬೊಮ್ಮಸೆಟ್ಟಯರು ಕಂಚಿನ ತೋರಣ 15 ಕಂಚಿನಟ, ಕಂಚಿನ ಹೂವು ಮತ್ತು 7 
ತಾಮ್ಮದ ಹೂವನ್ನು ಮತ್ತು ಒಂದು ಕನ್ನಡಿಯನ್ನು ದಾನ ನೀಡಿದ್ದನ್ನು ತಿಆಸಿದೆ. 


ಜನನಾಥಪುರದ ಅರಗಲ್ಲು ಬಸದಿ 


ಗ್ರಾಮದ ಪವೇಶ ಭಾಗದಲ್ಲರುವ ಈ ಬಸದಿಯನ್ನು ಗಂಗರಾಜನ ಸಹೋದರ 
ಬರ್ಮನ ಪುತ್ತ ಹಿರಿಏಚಮಯ್ಯನು ಕ್ರಿ.ಶ. 12ನೆಯ ಶತಮಾನದಲ್ಲ ನಿರ್ಮಿಸಿದ್ದಾನೆ. 
ಅರೆಗಲ್ಲುಗಕ ಮೇಲೆ ನಿರ್ಮಾಣವಾಗಿರುವುದರಿಂದ ಅರಗಲ್ಲುಬಸದಿ ಎಂದು ಕರೆಯಲಾಗಿದೆ. 
ಈಗ ಇದು ಇಟ್ಟಗೆ ಮತ್ತು ಗಾರೆಯುಂದ ಬಳಸಲಾಗಿದೆ. ಗರ್ಭಗೃಹದಲ್ಲ ಕಿ.ಶ. 188೨ರಲ 
ಭುಜಬಲಯ್ಯ ಎಂಬ ಶ್ರಾವಕನು ಪತಿಷ್ಲಾಪಿಸಿದಿ ಪಾರ್ಶ್ವನಾಥ ತೀರ್ಥ೦ಕರನ ಪದ್ಮಾಸನದಲ್ಲ 


ಕುಳತ ಭಂಗಿಯ ಶಿಲ್ಪವಿದೆ. (ಚಿತ್ರ ಸಂಖ್ಯೆ-8೨, ೨೦) 


ನವರಂಗದಲ್ಪ್ಲರುವ ಕಂಬಗಳು ವಿಜಯನಗರೋತ್ತರ ಶೈಲಅಯಲ್ಲವೆ. (ಚಿತ್ರ ಸಂಖ್ಯೆ -೨1) 
ಇದು ಜನನಾಥಮರದ ಅತೀ ಪ್ಲೂಚೀನ ಬಸದಿಯೆಂಬ ಕೀರ್ತಿಗೆ ಪಾತ್ರವಾಗಿದೆ. ಕ್ರಿ.ಶ. 188೨ರ 


ನಂತರ ಕಾಲದಲ್ಲ ಜೀರ್ನೋದ್ಧಾರವಾಗುತ್ತಾ ಬಂದಿದೆ. (ಚಿತ್ರ ಸಂಖ್ಯೆ-೨೨) 
ಹಳೆಯ ಬೆಳಗೊಳ 


ಹಳೆಯ ಬೆಕಗೊಳವು ಹಾಸನ ಜಲ್ಲೆ ಚನ್ನರಾಯಪಟ್ಟಣ ತಾಲೂಕಿನಲ್ತದೆ. 
ಶ್ರವಣಬೆಳಗೊಳದ ಸಮೀಪದಲ್ಲ ಅನೇಕ ಬೆಕಗೊಳಗಳರುವುದರಿಂದ ಅವುಗಳನ್ನು 
ಪ್ರತ್ಯೇಕವಾಗಿ ಗುರುತಿಸಲು ಅವುಗಳಗೆ ಹಳೆಯ ಕೋಡಿ ಶ್ರವಣ ಮುಂತಾದ ಹೆಸರುಗಳನ್ನು 
ಸೇರಿಸಲಾಗಿದೆ, ಹಳೆಯ ಬೆಳಗೊಳದಲ್ಲ ದುಸ್ಲಿತಿಯಲ್ಲ ಜೈನ ಬಸದಿ ಇದೆ. ಇದು ಗರ್ಭಗೃಹ. 
ಶುಕನಾಸ ಮತ್ತು ನವರಂಗ ಅಲ್ಲದೆ ಮುಖಮಂಟಪವನ್ನು ಸಹ ಹೊಂದಿದೆ. ದೇವಾಲಯದ 
ಅಧಿಷ್ಠಾನವು ಕಪೋತ ಭದವನ್ನು ಹೊಂದಿದ್ದು ಅದರ ಮೇಲೆ ಪಾರಬಂಧ ಅಧಿಷ್ಲಾನವಿದೆ. 
ಕಪೋತ ಭಛದದಲ್ಲ ಮೂಲೆಗಳ ಆನೆಗಳು ದೇವಾಲಯವನ್ನು ಹೊತಿರುವಂತೆ ಬಡಿಸಿದೆ. 
ತ್ಯಾಗದ ಬಹ್ಯ ದೇವರ ಕಂಬದ ಪೀಠ, ಮಾರಸಿಂಹನ ಕೂಗೆ ಬ್ರಹ್ಮದೇವರ ಕಂಬ 
ಮುಂತಾದವುಗಳ ಇಂತಹ ಅಲಂಕಾರವನ್ನು ಕಾಣಬಹುದಾಗಿದೆ. ಕಪೋತದಲ್ಲ ಉಬ್ಬು 
ಕೆತ್ತನೆಯುಳಕ್ಳ ನಾಸಿಗಳನ್ನು ಜಡಿಸಿದೆ, ಜಗತಿ, ತ್ರಿಪಟ್ಟ ಕುಮುದಗಳ ಪಟ್ಟಯನ್ನು ಪಡೆದಿದೆ. 
ಭತ್ತಿಯಲ್ಲ ಬಹ್ಕಕಾಂತ ಉಬ್ಬು ಕಂಬಗಳದ್ದು ಕಂಬದ ಭಾಗದಲ್ಲ ಅಲಂಕಾರವಿದೆ. 
ದೇವಕೋಷ್ನಗಳಕಲ್ಲ ಅರೆ ಕಂಬಗಳದ್ದು ಕಂಭದ ಭಾಗದಲ್ಪ ಅಲಂಕಾರವಿದೆ, ಅರೆ ಕಂಬಗಳ 
ಮೇಲೆ ಬಳ್ಜಗಳ ಅಲಂ೦ಕಾರವಿದೆ, ವಲ್ಲ ಭಾಗದಲ್ಲ ಹಂಸಮಾಲಾ ಇದೆ. ಕಪೋತದಲ 


201 


ಕುದನಾಸಿಗಳನ್ನು ಬಡಿಸಿದೆ. ಕಪೋತದ ಅಂಚಿನಲ್ಲ ಚಂದ್ರಮಂಡಲ ಅಲಂಕಾರವಿದೆ. ನಾಸಿಯ 
ಗೂಡುಗಳು ಆಳವಾಗಿದ್ದು ಬಳ್ಳಗಳ ಅಲಂಕಾರವನ್ನು ಹೊಂದಿದೆ, ಮೇಲೆ ವ್ಯಾಆಗಳ ಸಾಲದೆ. 
ಬಸದಿಯ ನವರಂಗದಲ್ಲ ರುದ್ರಕಾಂತ ರೀತಿಯ 16 ಮೂಲೆಯ ಕಂಬವಿದ್ದು ಮಧ್ಯೆ ಬಳ್ಳಿಗಳ 
ಅಲಂಕಾರವಿದೆ. ಅದರ ಮೇಲಅನ ಎಡೆಕಟ್ಟನ ಭಾಗದಲ್ಲಿಯೂ ಬಳ್ಳಿಯ ಕಟ್ಟದೆ ಕೊಡದ ಮೇಲೆ 
ಮುಚ್ಚಕವಿದ್ದು ಅದರ ಮೇಲೆ ಪದ್ಯಫಲಕವಿದೆ. ಸರಕ ಭೋಧಿಗೆ ಇದ್ದು ಅದರಲ್ಲ ಮಧ್ಯೆ ಪಟ್ಟ 
ಬಂದಿದೆ. ವೃತ್ತಾಕಾರದ ಸಂಭವು ಚಿಕ್ಕದಾಗಿರುವುದರಿಂದ ಇದರ ಎತ್ತರವನ್ನು ಸರಿಮಾಡಲು 
ಬೋಧಿಗೆಗೂ ಪದ್ಯಫಲಕಕ್ಕೆ ಮಧ್ಯೆ ಚೌಕಾಕಾರದ ಕಲ್ಲನ್ನು ನೀಡಿದೆ. ಈಗ ಗರ್ಭಗೃಹೆದಲ್ಲ 
ಮಾಧ ಶಿಲ್ಪವು ಇಲ್ಲ. ನವರಂಗದಲ್ಲ ಧರಣೀಂದನು ಅಷ್ಟದಿಕ್ಲಾಲಕರ ಸಮೇತವಿರುವ ಶಿಲ್ಪವನ್ನು 
ಬಡಿಸಿದೆ. 


ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದರೆ ಶ್ರವಣಬೆಳಗೊಳದ ಪರಿಸರದಲ್ರ ಧಾರ್ಮಿಕ 
ವಾಸ್ಸು ರಚನೆಗಳ ನಿರ್ಮಾಣದೊಂದಿಗೆ ಇವುಗಳ ಸಂಕೀರ್ಣದಲ್ಲ ಲೌಕ8ಕ ವಾಸ್ಸು ರಚನೆಗಳು 
ಬೆಳೆದುಬಂದಿವೆ. ಅವುಗಕಲ್ಲ ಸುತ್ಪಾಲಯಗಳು, ಸಂಭಗಳು, ದೊಣಿಗಳು, ನಿಷಧಿಮಂಟಪಗಳು, 
ತೋರಣಗಳು. ದ್ಹಾರವಾಡಗಕು, ಭವನಗಳೂ, ಮಠಗಳು ಮೊದಲಾದವುಗಳು ಸಮಕಾಲೀನ 


ವಾಸ್ತು ಕಲೆಯ ದೃಷ್ಟಿಬುಂದ ಪ್ರಮುಖವಾಗಿದೆ. 
ವೀರಗಲ್ಲುಗಳು 


ಕರ್ನಾಟಕದ ಶಿಲಾ ಶಾಸನಗಕಲ್ರ ಕಂಡುಬರುವಂತಹ ಮೂಲ ಸಾಮಾಗ್ರಿಗಳನ್ನು 
ಹಲವ) ರೀತಿಯ ಹಿನ್ನೆಲೆಯಿಂದ ಶೋಧಿಸಿದ ಶ್ರೇಯಸ್ಸು ಖ್ಯಾತ ಸಂಶೋಧಕರಾದ ಎಂ. 
ಚಿದಾನಂದಮೂರ್ತಿರವರಿಗೆ ಸಲ್ಲುತ್ತದೆ. ಇವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಎಂಬ ಗ್ರಂಥದಲ ಉಲ್ಲೇಖಸಿರುವ ಕೆಲವು ವಿಚಾರಗಳನ್ನು ಇಲ್ಲ ತಿಅಸುವುಮ 
ಔಚತ್ಯವೆಂದೆನಿಸುತ್ತದೆ. ರಾಜರು ಕಾಲದಿಂದ ಕಾಲಕ್ಕೆ ರಾಜಕೀಯವಾಗಿ ಆಡಳತ 
ನಡೆಸಿರುವುದಕ್ಷೆ ಇತಿಹಾಸವೆಂಬ ಭಾವನೆ ಬಹಕ ಪಮುಖಬವಾಗಿರುತ್ತದೆ. ಜನ ಸಾಮಾನ್ಯರು 
ಬಾಳ ಬದುಕಿದ ರೀತಿ, ಅವರುಗಳು ಅನುಸರಿಸಿದ ಧರ್ಮ, ಅವರು ಬೆಳೆಸಿದ ಕಲೆ ಅವರ 
ಜೀವನ ಸಮಸ್ಯೆಗಳು ಅವರ ಜವನ ಮೌಲ್ಯಗಳು ಇನ್ನಿತರ ವಿಚಾರವೇ ಆದೇಶದ ಮತ್ತು 
ಜನತೆಯ ಇತಿಹಾಸ ಎಂಬುದು ತಿಆದುಬರುತ್ತದೆ. . ಈ ರೀತಿಯ ಇತಿಹಾಸವನ್ನು 
ಒದಗಿಸುವಲ್ಲ ವೀರಗಲ್ಲುಗಳು ಬಹಳ ಪ್ರಮುಖವಾದವು ನಿಧನವಾದ ವ್ಯಕ್ತಿಯನ್ನು ಸಮಾಧಿ 
ಅಥವಾ ಸಂಸ್ಥಾರ ಮಾಡಿದ ನಿರ್ಧಿಷ್ಟ ಸ್ಥಳದ ಗುರುತಿಗಾಗಿಯೇ ಮಡಿದವರ 
ಸ್ನರಣಾರ್ಥವಾಗಿಯೇ ಕೆಲವಾರು ಸಂಕೇತಗಳನ್ನು ಗುರುತುಗಳನ್ನೋ ಒಂದು ನಿಗದಿಯಾದ 


202 


ಸಕದಲ್ಲು ಅಥವಾ ಸಮಾಧಿ ಮಾಡಿದ ಸ್ಥಳದಲ್ಲಿ ನೆಡುತಿದ್ದರು. ಇವು ಸಾಮಾನ್ಯವಾಗಿ ಆಯಾ 
ಪದೇಶದಲ್ಪನ ದೇಶದಲ್ಲನ ಧರ್ಮ. ನಂಬಕೆ, ಸಾಮಾಜಕ ಪತಿಷ್ಠೆಗಳನ್ನು ಅನುಸರಿಸಿಯೇ 


[ae] 


ಬೆಳೆದಿದೆ. ಪ್ರಪಂಚದಾದ್ಯಂತ ಇಂತಹ ಸ್ಥಕಗಳ ಮೇಲೆ ತಮ್ಮದೇ ಆದಂತಹ ಸ್ಕಾರಕಗಳನ್ನು 


೭: 


(8 


ಕಛ್ಲರುವುದನ್ನು ಕಾಣಬಹುದು. 5 ಜೀವನದ ಹಂಗನ್ನು ತೊರೆದು ಗ್ರಾಮವನ್ನು ಕಳ್ಣರಿಂದ ರಕ್ಷಿಸಿ 
ಗೋವು ಕಳ್ಳರ ಜೊತೆ ಹೋರಾಡಿ ಅಬಲೆಯರ ಮೇಲೆರಗುವ ಕಾಮುಕರ ವಿರುದ್ಧ ಹೋರಾಡಿ 
ಹಾಗೂ ತಮ್ಮ ಅರಸರ ಪರವಾಗಿ ಹೋರಾಡಿ ಮಡಿದ ವೀರರ ಸೃರಣಾರ್ಥವಾಗಿ ಹಾಕಿಸಿದ 
ಕಲ್ಲುಗಳನ್ನು ವೀರಗಲ್ಲುಗಳು ಎಂದು ಕರೆಯುತ್ತಾರೆ. ಹೋರಾಟದಲ್ಲ ಮಡಿದ ವ್ಯಕ್ತಿಯ 


ಹ್ಞಾಪಕಾರ್ಥಕವಾಗಿ ನಿಲ್ಲಸಿರುವ ಕಲ್ಲುಗಳೇ ವೀರಗಲ್ಲು. 


ಅವರು ಮಾಡಿದ ಹೋರಾಟ ಇಂದಿನ ನಮ್ಮ ದೃಷ್ಟಿಬಲ್ಲ ಏನಾದರೂ ಆಗಿರಲ 
ಸಮಾಜದ ಒಳತಿಗಾಗಿ ಜೀವನದ ಹಂಗನ್ನು ತೊರೆದ ಅವರ ಧೀಮಂತಿಕೆಯನ್ನು ಊಹಿಸಲು 
ಸಾಧ್ಯವಾದುದು ಅವರ ಹೋರಾಟವು ಸಾಮಾಜಕ ನಿಷ್ಠೆ. ಸ್ಹಾಮಿಭಕ್ತಿ. ಸ್ಥಾಭಿಮಾನಗಳ೦ದ 
ಕೂಡಿದುದ್ದಾಗಿದೆ. "' ಯುದ್ಧದಲ್ಲ ಗೆದ್ದರೆ ಲಕ್ಷೀ ದೊರಕುವಳು ಸತ್ತರೆ ಸ್ಟರ್ಗದಲ್ರ 
ಸುರಾಂಗನೆಯರು ದೊರಕುವರು ಎಂಬ ನಂಜಕೆ ಇತ್ತು ಈ ನಂಬಕೆಯ ಪ್ರಕಾರ 
ರಣರಂಗದಲ್ಲ ಸತ್ತ ವೀರನಿಗಾಗಿ ದೇವಲೋಕದ್ಲ ದೇವಕನ್ಯೇಯರು ಕಾದು 
ಕೊಂಡಿರುತಿದ್ದರಷ್ನೇ ಅಲ್ಲ ಅವನನ್ನು ಪಡೆಯಲು ಅವರಲ್ಲ ಪೈಪೋಟಯು ನಡೆಯುತಿತ್ತು. 
ಅವನನ್ನು ದೇವಾಂಗನೆಯರು ಸ್ಟರ್ಗಕ್ಕೂ. ಶಿವನೋಲಗಕ್ಕೂ ಕೊಂಡೊಯ್ಯುತ್ತಾರೆ ಎಂದು 
ಜನರು ನಂಜದ್ದರು. ಯುದ್ಧದಲ್ಲ ಗೆದ್ದು ಹಿಂದಕ್ಕೆ ಬರುವುದು ಅಥವಾ ಸೋತು ಪ್ರಾಣಬಡುವುದು 
ಎರಡಕ್ಟೂ ಸಮಾನವಾದ ಗೌರವವಿದೆ. ಸೋತು ಹಿಂದಕ್ಕೆ ಬರುವುದು ಸಾವಿಗಿಂತ 
ಕಡೆಯಾದುದು ಎಂಬ ನಂಜಕೆ ಸಮಾಜದಲ್ಪತ್ತು. ಆದರೆ ಯುದ್ಧ ಪ್ರಾಣತ್ಯಾಗವನ್ನು ಮಾಡಿದ 
ವೀರರ ಹೆಸರು ಈ ಲೋಕದಲ್ಲ ಮಾತ್ರವಲ್ಲ ಪರಲೋಕದಲುಯು ಪ್ರಶಂಸೆಗೊಳಗಾಗುತಿತ್ತು. 


ಆದುದರಿಂದಲೇ ವೀರನನ್ನು ಕುರಿತು ಕಥೆಗಳು ಹುಟ್ಟಕೊಳ್ಕುತ್ತಿದ್ದವು. ಈ 
ಕಾರಣಗಳಂ೦ದಲೇ ಪ್ರಪಂಚದಾದ್ಯಂತ ವೀರ ಕಾವ್ಯಗಳೆ೦ಂಬ ಶಿಷ್ಠ ಮತ್ತು ಜನಪದ ಸಾಹಿತ್ಯ 
ಪ್ರಕಾರಗಳು ಹುಲ್ಪಕೊಂಡವು. ವೀರಗಲ್ಲುಗಳು ಸಾಮಾನ್ಯವಾಗಿ ಶಿಲ್ಲದ ಮೂರು ಹಂತಗಳನ್ನು 
ಒಳಗೊಂಡಿರುತ್ತದೆ. ಕೆಳಗಿನ ಹಂತದಲ್ರ ವೀರನು ಶತ್ರು ಪಕ್ಷದವರೊಡನೆಿ ಹೋರಾಟ 
ಮಾಡುತ್ತಿರುವ ಶಿಲ್ಪವಿರುತ್ತದೆ. ಮಧ್ಯದ ಹಂತದಲ್ಲ ಅವನ್ನು ಕೈಲಾಸಕ್ಷೆ ಕೊಂಡೊಯುತ್ತಿರುವ 
ಅಪ್ಪರೆಯರನ್ನು  ಪಿಲ್ರಸಲಾಗಿರುತ್ತದೆ. ಮೇಲನ ಹಂತದಲ ಅವನು ಶಿವನ 
ಸಾನಿಧ್ಯದಲ್ಲರುವುದನ್ನು ಶಿಅಸಿರುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ವೀರಗಲ್ಲನ ಮೇಲ್ಮಾಗದಲ್ಲ ಒಂದು 


203 


ಕಡೆ ಸೂರ್ಯ ಮತ್ತೊಂದು ಕಡೆ ಚಂದ್ರರನ್ನು ಕೆತ್ತಿರುತ್ತಾರೆ. ಚನ್ನರಾಯಪಟ್ಟಣದ ಪದೇಶದಲ್ಲನ 
ಸಮಕಾಲೀನದಲ ಕಣ್ಣಾರೆ ಕಂಡ ನೈಜ ಘಟನೆಗಳ ಹಿನ್ನೆಲೆಗಳನ್ನು ಕಾಣಬಹುದಾಗಿದೆ. 


ಮಹಾಸತಿಕಲ್ಲುಗಳು 


ಪತಿಯೊಡನೆ ಸಹಗಮನ ಮಾಡಿದ ನಾರಿಯರ ಸ್ಕಾರಕಕ್ಕಾಗಿ ನಿಲ್ಲಸಿದ ಕಲ್ಲುಗಳನ್ನು 
ಮಾಸ್ತಿಕಲ್ಲು ಅಥವಾ ಮಹಾಸತಿಕಲ್ಲು ಎಂದು ಕರೆಯಲಾಗಿರುತ್ತದೆ. ಸತಿ ಅಥವಾ ಸಹಗಮನ 
ಪದ್ಧತಿ ಸಾರ್ವತ್ರಿಕವಾಗಿರಅಲ್ಲ. ಬಲತ್ಗಾರವೂ ಅಲ್ಲರಅಲ್ಲವೆಂಬುದನ್ನು ಅರಿಯಖೇಕಾಗುತ್ತದೆ. 
ಪತಿಯೇ ಪರದ್ಯೆವವೆಂಬ ಭಾವನೆಯಲ್ಲ ಬೆಳೆದ ಹೆಣ್ಣು ಪತಿಯ ಮರಣವನ್ನು ಸಹಿಸಲಾಗಿದೆ 
ಏಕೈಕ ನಿಷ್ಠೆಬುಂದ ಆತನನ್ನು ಹಿಂಬಾಲಅಸಿ ಸ್ಥಸಂತೋಷದಿಂದ ಒಪ್ಪಿ ಸಹಗಮನವನ್ನು 
ಮಾಡುತಿದ್ದಳು. "* ಏಕೆಂದರೆ ಧರ್ಮಶಾಸ್ತ್ರಗಕಲಯೂ  ಬಲತ್ಥಾರದ ಸಹಗಮನಕೆ 
ಒಪ್ಪಿಗೆಯನ್ನು ನೀಡಿಲ್ಲ. ಆದರೂ ಕೆಲವು ಕಡೆಗಕಲ್ಲ ಅಪರೂಪವಾಗಿ ಹೆಣ್ಣಿಗೆ ಇಷ್ಟವಿಲ್ಲದಿದ್ದರೂ 
ವಿಧಿ ನಡೆಯುತ್ತಿದ್ದಂತೆ ತೋರುತ್ತದೆ. ಕೆಲವು ಸಮಯದಲ್ಲ ಪತಿಯ ಸಾವನ್ನು ಕೇಆ ಸ್ತ್ರೀಯರು 
ಸಹಗಮನ ಮಾಡಿಕೊಳ್ಳುತ್ತಿದ್ದರು. “ನ ಪ್ರಾಚೀನ ಜನಾಂಗಗಳು ಈ ಪರಲೋಕಕ್ಕೆ 
ಹೋಗುವನೆಂದು ಅಲ್ಲಯ ಅವನ ಭೋಗಕ್ಕೆ ಇಲಂದ ಅವನಿಗಿಷ್ಟವಾದ ವಸ್ತುಗಳನ್ನು 
ಕಳುಹಿಸಬೇಕೆಂದು ಭಾವಿಸಿದ್ದರು. 


ಗಂಡನು ಯುದ್ದದಲ್ಲಯೋ ಆತ್ಮಬಲ ಮಾಡಿಕೊಂಡೋ ಅಥವಾ ಸಹಜವಾದ 
ಮರಣವನ್ನೋ ಪಡೆದಿರಬಹುದು. ಗಂಡನು ಯಾವ ಕಾರಣಕ್ಷಾಗಿ ಸತ್ತಿರಬಹುದು ಎಂಬುದನ್ನು 
ತಿಆಯಲು ಶಿಲೆಯಲ್ಪ್ಲರುವ ಶಿಲ್ಪವನ್ನು ನೋಡಿ ನಿರ್ಣಲುಸುವುದು ಬಹಳ ಕಷ್ಟವಾಗುತ್ತದೆ. 
ಅಂತಹ ಸಂದರ್ಭಗಕಲ್ಪ್ಲ ಆ ಸ್ಮಾರಕ ಶಿಲೆಗಳನ್ನು ನೋಡಿ ಯಾವ ಕಾರಣಕ್ಸಾಗಿ ಸತಿರಬಹುದು 
ಎಂಬುದನ್ನು ತಿಆಯಲು ಶಿಲೆಯಲ್ಪರುವ ಶಿಲ್ಪವನ್ನು ನೋಡಿ ನಿರ್ಣಲುಸುವುದು ಬಹಳ 
ಕಷ್ಟವಾಗುತ್ತದೆ. ಅಂತಹ ಸಮಯದಲ್ರ ಆ ಸ್ಥಾರಕ ಶಿಲೆಗಳ ಪಾಠದ ಮೊರೆ ಹೋಗ 
ಬೇಕಾಗುತ್ತದೆ. ಆದರೆ ಕೆಲವು ಸಂದರ್ಭಗಕಲ ಸ್ಕಾರಕ ಶಿಲೆಗಳ ಪಾಠವನ್ನಾಗಲೀ 
ಶಿಲ್ಪ್ಲವನ್ನಾಗಲೀ ಗಮನಿಸಿದಾಗ ಅವುಗಳನ್ನು ವೀರಗಲ್ಲು ಎಂಬುದಾಗಿ ಗುರುತಿಸಬೇಕೇ ಅಥವಾ 
ಮಹಾಸತಿ ಕಲ್ಲುಗಳೆಂದು ಗುರುತಿಸಬೀಕೇ ಅಥವಾ ವೀರನಿಗೂ ಮಹಾಸತಿಗೂ ಇಬ್ಬರಿಗೂ 
ಸ್ಕಾರಕವಾಗಿದೆಯೇ ಎಂಬ ತೀರ್ಮಾನಕ್ಷೆ ಬರಲು ಸಾಧ್ಯವಾಗದೇ ಹೋಗಬಹುದು. 


ಆದುದರಿಂದಲೇ ಪತಿಯನ್ನು ಹಿಂಬಾಅಸಿದ ಮಹಾಸಾದ್ದಿಯರ ಸ್ಕರಣಿಗಾಗಿ ನೆಟ್ಟಂತಹ 
ಕಲ್ಲುಗಳೇ ಮಹಾಸತಿ ಕಲ್ಲುಗಳೆಂದು ನಿರ್ಧಾರಕ್ಷೆ ಬರಬಹುದು. “" ಮಹಾಸತಿ ಕಲ್ಲುಗಳೇ 


204 


ಅಲ್ಲದೇ ನಿಷಿದಿ ಕಲ್ಲಗೂ ಪೂಜೆಯ ವ್ಯವಸ್ಥೆ ಮಾಡುತ್ತಿದ್ದ ವಿಷಯವನ್ನು ಶಾಸನಗಳಂದ 
ತಿಆಯಬಹುದು. ಜೈನ ಸನ್ಯಾಸಿಗಳು ಸಲ್ಲೇಖನ ವತವನ್ನು ಕೈಗೊಂಡು ಆಹಾರವನ್ನು 
ಪ್ರೀಕರಸಿದೇ ದೇಹ ತ್ಯಾಗ ಮಾಡಿ ಪರಮ ಸಿದ್ದಿ ಪಡೆದುದರ ಸ್ಮಾರಕವಾಗಿ ನೆಟ್ಟಂತಹ ಕಲ್ಲುಗಳೇ 


ನಿಸದಿ ಕಲ್ಲುಗಳು. ಇವುಗಳು ಶ್ರವಣಬೆಕಗೊಳದಲ್ಲ ಸಾಕಷ್ಟು ಸಂಖ್ಯೇಯಲ್ಲ ಕಂಡುಬರುತ್ತದೆ. 
ಆನೆಕೆರೆಯ ಪೀರಗಲ್ಲು 


ಆನೆಕೆರೆ ಗ್ರಾಮದಲ್ಲ ಪ್ರಾಚೀನ ಅವಶೇಷಗಳು ಸಾಕಷ್ಟು ಸಂಖ್ಯೇಯಲ್ಲ ಕಂಡು ಬರುತ್ತವೆ. 
ಅವುಗಳಲ್ಲ ವೀರಗಲ್ಲುಗಳು ಸಹ ಇವೆ. ಈ ವೀರಗಲ್ಲು ಗ್ರಾನೈಟ್‌ ಕಲ್ಲನಿಂದ ಕೂಡಿದ್ದು ಮೂರು 
ಹಂತಗಳಲ್ಲ ನಿರ್ಮಿತಗೊಂಡಿವೆ. ಕೆಳಗಿನ ಹಂತದಲ್ಲ ನಿರ್ಮಿತಗೊಂಡಿವೆ ಕೆಳಗಿನ ಹಂತದಲ 
ವೀರರು ಹೋರಾಟ ನಡೆಸುತ್ತಿರುವುದು ಕಂಡು ಬರುತ್ತದೆ. ಈ ಯುದ್ಧದಲ್ಲ ಇಬ್ಬರು 
ಮರಣಹೊಂದಿದ್ದಾರೆ. ಆದ ಕಾರಣ ಎರಡನೆಯ ಹಂತದಲ್ಲ ಇಬ್ಬರು ವ್ಯಕ್ತಿಗಳನ್ನು ಪಲ್ಲಕ್ಕಿಯಲ್ಲಿ 
ಕುರಿಸಿಕೊಂಡು ದೇವಲೋಕ ಸುಂದರಿಯರು ದೇವಲೋಕಕ್ಷೆ ಕರೆದುಕೊಂಡು ಹೋಗುವಂತೆ 
ಕಂಡು ಬರುತ್ತದೆ. ಮೇಲ್ಭಾಗದ ಹಂತದಲ್ಲ ಶಿವಭಕ್ತ, ಪೂಜಾರಿ, ಸೇವಕ ಇವರೆಲ್ಲರು ಸಹ 
ಶಿವನಿಗೆ ಭಕ್ತಿಯಿಂದ ಪೂಜೆ ಮಾಡುತ್ತಿರುವುದು ಕೆಂಡು ಬರುತ್ತದೆ. (ಚಿತ್ರ ಸಂಖ್ಯೆ-೨3) 


ವೀರಗಲ್ಲು-ಆನೆಕೆರೆ 


ಇದೊಂದು ವಿಶೇಷವಾದ ವೀರಗಲ್ಲಾಗಿದೆ. ಕಾರಣವೇನೆಂದರೆ ಯುದ್ಧವನ್ನು ತೋರಿಸದೆ 
ಮೊದಲನೆಯ ಭಾಗದಲ್ಲಯೇ ದೇವಲೋಕದ ಭಕ್ತರು ಪಲ್ಲಕ್ಕಿಯಲ್ಲಿ ಮರಣ ಹೊಂದಿದ 
ವ್ಯಕ್ತಿಯನ್ನು ಕುರಿಸಿಕೊಂಡು ಹೋಗುತ್ತಿರುವುದು ವಿಶೇಷವಾಗಿದೆ. ಅಲ್ಲದೆ ಶಿವಭಕ್ತ. ಭಕ್ತ 
ಹಾಗೂ ಶಿವಅಂಗಕ್ಕೆ ನಂದಿಗೆ ಪೂಜೆ ಸಲ್ಲಸುತ್ತಿರುವುದು ಕಂಡು ಬಂದರೂ ಕೂಡ ಮೇಅನ 
ಹಂತದಲ್ಲ ಶಿವ ಪಾರ್ವತಿಯರನ್ನು ತೋರಿಸಿದ್ದು ಶಿವಭಕ್ತರು ಇನ್ನಿತರ ದೇವತೆಗಳನ್ನು ಹಾಗೂ 
ನಂದಿಯನ್ನು ತೋರಿಸಲಾಗಿದೆ. ಆದಕಾರಣ ಇದೊಂದು ಪ್ರಮುಖ ಹಾಗೂ ವಿಶೇಷತೆಯನ್ನು 
ಹೊಂದಿರುವ ವೀರಗಲ್ಲಾಗಿದೆ. (ಚಿತ್ರ ಸಂಖ್ಯೆ-೨4) 


ವೀರಗಲ್ಲು-ಆನೆಕೆರೆ 


ಇದೊಂದು ಸರಳ ವೀರಗಲ್ಲು ಕೆಳಭಾಗದ ಯೋಧರ ಉಬ್ಬುಪಿಲ್ಪಗಳವೆ. ಮಧ್ಯದಲ್ಲ 
ಮಡಿದವರನ್ನು ಸ್ಟರ್ಗಕ್ಷೆ ಕರೆದುಕೊಂಡು ಹೋಗುತ್ತಿರುವುದು ಮೇಲ್ಯಾಗದಲ್ಲ ಭಕ್ತ ಶಿವಅಂಗಕ್ಷೆ 
ನಂದಿಗೆ ಪೂಜೆ ಸಲ್ಲಿಸುತ್ತಿರುವುದು ಕಂಡು ಬರುತ್ತದೆ. (ಚಿತ್ರ ಸಂಖ್ಯೆ-೨5) 


205 


ದ್ಹಾರಬಾಗಿಲು-ಅನೆಕೆರೆ 


ಆನೆಕೆರೆಯ ಗ್ರಾಮದಲ್ಲ ಒಂದು ಪ್ರಾಚೀನ ಕಾಲದ ದ್ವಾರವಿದೆ. ಪ್ರಾಯಶಃ ಅಂದಿನ 
ಕಾಲದಲ್ಲ ಈ ದಾರದ ಮೂಲಕ ಪ್ರವೇಶ ಪಡೆಯಬಹುದಾಗಿತೆಂದು ತೋರುತ್ತದೆ. ಅಲ್ಲದೆ 
ಇದರ ಪಕ್ಷದಲ್ಲಿಯೇ ಚಪ್ಪಡಿಗಳನ್ನು ನಿಲ್ಲಸಿರುವುದರಿಂದ ಪ್ರಾಯಶಃ ಅಂದಿನ ಕಾಲದ ಒಂದು 
ಪಿಲಾ ಸಮಾಧಿಯಾಗಿರಬಹುದೆಂದು ತೋರುತ್ತದೆ. ಒಬ್ಬಾರೆ ಹೇಳುವುದಾದರೆ ಇದೊಂದು 
ಪ್ರಮುಖವಾದ ಅವಶೇಷವೆಂದು ಮಾತ್ರ ಹೇಳಬಹುದಾಗಿದೆ. (ಚಿತ್ರ ಸಂಖ್ಯೆ-೨6) 


ವೀರಗಲ್ಲು-ಅಕ್ಕನಹಳ್ಳಿ (ಅಂಕನಹಳ್ಳಿ) 


ಈ ವೀರಗಲ್ಲು ವಿಶೇಷವಾಗಿದೆ. ಕೆಕಛಾಗದಲ್ಲ ರಾಜ ಕುದುರೆ ಮೇಲೆ ಕುಳತು ಯುಧ್ಧಕ್ಕೆ 
ಹೊರಟರುವುದು ಕಂಡು ಬಂದು ಸುಂದರವಾದ ಕುದುರೆ ಮೇಲೆ ಕುಆತರಾಜ ಭರ್ಜ ಮತ್ತು 
ಬಡ್ಡವನ್ನು ಹೊಂದಿದ್ದಾನೆ. ಈತನ ಜೊತೆಗೆ ಆತನ ಹೆಂಡತಿಯರು ಸಹ ಭಾಗವಹಿಸಿರುವುದು 
ಕಂಡು ಬರುತ್ತದೆ. ಹೆಂಡತಿಯರು ಸಹ ಸುಂದರವಾಗಿ ಇರುವುದರಿಂದ ಇವರು ರಾಜನ 
ಹೆಂಡತಿಯರೆ ಎಂದು ಹೇಳಬಹುದು. ಇವರು ವಸ್ತ್ರ, ಆಭರಣ ಮತ್ತು ಕಿರೀಟವನ್ನು 
ಧರಿಸಿರುತ್ತಾರೆ. ಈ ಯುಧ್ಧದಲ್ಲಿ ಮೂರು ಜನರು ಸಹ ಮರಣ ಹೊಂದಿರಬೇಕು ಅಥವಾ 
ಜಯವನ್ನು ಪಡೆದಿರಬಹುದು. ಈ ಹಿನ್ನೆಲೆಯಿಂದ ಮೂರು ಜನರು ಕೂಡ ಛಕ್ತಿಬುಂದ 
ಕೈಮುಗಿದು ಕುಳತಿದ್ದು ಪಕ್ಕದಲ್ಲಯೇ ನಂದಿಲುದ್ದು ಕರುವಿಗೆ ಹಾಲು ಕುಡಿಸುತ್ತಿರುವುದು 
ಕ೦ಡು ಬರುತ್ತದೆ. ಇದೊಂದು ವಿಶೇಷವಾದ ವೀರಗಲ್ಲು. ಎರಡನೆಯ ಹಂತದಲ್ಲ ಶೈವ 
ಧರ್ಮಕ್ಕೆ ಪೂರಕವಾಗಿದ್ದು ಮೇಲ್ಲಾಗದಲ್ಲ ವೈಷ್ಣವ ಧರ್ಮದ ಚಿಹ್ನೆಗಳನ್ನು ತೋರಿಸಲಾಗಿದೆ, 
ಆದ ಕಾರಣ ಈ ಮೂವರಲ್ಲ ಶೈವ ಮತ್ತು ವೈಷ್ಣವ ಧರ್ಮೀಯರು ಸಹ ಆಗಿದ್ದರು ಎಂಬುದನ್ನು 


ತಿಆಸುವಂತಹ ವೀರಗಲ್ಲಾಗಿದೆ. (ಚಿತ್ರ ಸಂಖ್ಯೆ-೨8) 
ಕರಿಕಲ್ಲು ಸಮಾಧಿ 


ಅಕ್ಕನ ಹಳ್ಳಿಯಲ್ಲ ಕರಿಕಲ್ಲು ಸಮಾಧಿ ಇದೆ. ಇದು ಪ್ರಾಚೀನ ಕಾಲದ ಅವಶೇಷವೆಂದು 
ಹೇಕಬಹುದು. ಅಂದಿನ ಕಾಲದಲ್ಲ ಬೃಹತ್‌ ಶಿಲಾಯುಗ ಸಂಸ್ಕೃತಿಗೆ ಪೂರಕವಾಗಿ 
ಸಮಾಧಿಯನ್ನು ಮಾಡುತಿದ್ದರು. ಅದೇ ಸಮಾಧಿಯನ್ನು ದೇವರು ಎಂದು ಪೂಜಸುವ 
ಪರಿಪಾಠ ಸಹ ಇತ್ತು. ಈ ಹಿನ್ನೆಲೆಬುಂದ ಇದನ್ನು ಕರಿಕಲ್ಲು ಸಮಾಧಿ ಎಂದು ಕರೆಯುತ್ತಾರೆ. 


(ಚಿತ್ರ ಸಂಖ್ಯೆ-೨8) 


206 


ಗಂಜಗೆರೆ-ಕರಿಗಲ್ಲು ಸಮಾಧಿ 


ಗಂಜಕೆರೆಯು ಪ್ರಾಚೀನ ಗ್ರಾಮವಾಗಿದ್ದು ಈ ಗ್ರಾಮದಲ್ಲ ಕೆಲವೊಂದು ಕಲ್ಲುಗಳನ್ನು 
ನಿಲ್ಲಸಿರುತ್ತಾರೆ. ಸ್ಥಳೀಯ ಇದನ್ನು ಕರಿಗಲ್ಲು ಎಂದು ಕರೆಯುತ್ತಾರೆ. ಇದರ ಉದ್ದೇಶವೇನೆಂದರೆ 
ಇದು ಅಂದಿನ ಕಾಲದಲ್ಲ ಒಂದು ಸಮಾಧಿಯಾಗಿತ್ತು. ಈಗ ದುಸ್ಲಿತಿಯನ್ನು ಹೊಂದಿದೆ. (ಚಿತ್ರ 


ಸಂಖ್ಯೆ-೨೨) 
ಬಳುಗಟ್ಟ-ಸಮಾಧಿ 


ಬಳುಗಟ್ಟ ಅತ್ಯಂತ ಪ್ರಾಚೀನ ನೆಲೆ ಈ ಗ್ರಾಮದಲ್ಲ ದುಸ್ಥಿತಿ ಹೊಂದಿರುವ 
ದೇವಾಲಯಗಳ ಅವಶೇಷಗಳ ಕಂಡು ಬರುತ್ತವೆ. ಅದೇ ಸ್ಥಕದಲ್ಲ ಸಮಾಧಿಗೆ ಬಳಸಿರುವ 
ಅನೇಕ ಚಪ್ಪಡಿಗಳು ಸಹ ಇರುವುದರಿಂದ ಇದು ಬೃಹತ್‌ ಶಿಲಾ ಸಂಸ್ಕೃತಿಗೆ ಸೇರಿದ 
ಸಮಾಧಿಯೇ ಎಂದು ಇಲ ಪರಿಗಣಿಸಲಾಗಿದೆ. (ಚಿತ್ರ ಸಂಖ್ಯೆ -1೦೦) 


ಕಬಳ-ಸಮಾಧಿಗಳು 
[AR 


ಕಬ್ಬಳ್ಳಿ ಎಂಬ ಗ್ರಾಮದಲ್ಲ ಬೃಹತ್‌ ಕಿಲಾ ಸಂಸ್ಕೃತಿಗೆ ಸೇರಿದ ನೆಲೆಯನ್ನು 
ಗುರುತಿಸಲಾಗಿರುತ್ತದೆ. ಈ ಊರಿನಲ್ಲ ಅನೇಕ ಪ್ರಾಚೀನ ಬೃಹತ್‌ ಸುಂಸ್ಕೃತಿಗೆ ಸೇರಿದ 
ಸಮಾಧಿಗಳವೆ. ಕೆಲವೊಂದು ನೆಲೆಯಲ್ಲ ದೇವಾಲಯ, ದೇವರು ಎಂದು ಪೂಜಸುತ್ಸಾರೆ. ಅದೇ 
ಮಾದರಿಯಲ್ಲ ಕಲ್ಬಳ್ಳಯ ಜನರು ಸಹ ಇದನ್ನು ದೇವಾಲಯ ದೇವರು ಎಂದು ಪೂಜಸುವ 


ಪರಿಪಾಠವಿದೆ (ಚಿತ್ರ ಸಂಖ್ಯೆ-101, 102) 
ಮಾದಲಗೆರೆ-ಹೆಬ್ಬಾಗಿಲು 


ಮಾದಲಗೆರೆಯಲ್ಲ ಒಂದು ಪ್ರಾಚೀನ ಕಾಲದ ಹೆಬ್ಬಾಗಿಲು ಇದೆ. ಇದಕ್ಕೆ ದೊಡ್ಡ ದೊಡ್ಡ 
ಕಲ್ಲುಕ೦ಬಗಳನ್ನು ಮತ್ತು ಚಪುಡಿಯನ್ನು ಬಳಸಲಾಗಿರುತ್ತದೆ. ಇದು ಊರಿಗೆ ಕಿರೀಟವಾಗಿದೆ. 
ಈ ಊರಿನಲ್ಲ ಅನೇಕ ದೇವಾಲಯವಿತ್ತೆಂದು ಹೇಳುವುದಾದರೂ ಕೂಡ ಈಗ ಎಲ್ಲವೂ ದುಸ್ಪಿತಿ 
ಹೊಂದಿವೆ. ಆದರೆ ಹೆಬ್ಬಾಗಿಲು ಮಾತ್ರ ದುಸ್ಥಿತಿಯ ಹಂತದಲ್ಲದೆ. (ಚಿತ್ರ ಸಂಖ್ಯೆ -103) 


ಸಮಾಧಿ 


ಮಾದಲಗೆರೆಯಲಯೂ ಸಹ ಒಂದು ಸಮಾಧಿ ಇದೆ. ಇದನ್ನು ದೇವಾಲಯವೆಂದು 
ಪರಿಗಣಿಸಿ ಜನರು ಪೂಜೆ ಮಾಡುತಿರುವುದು ಕಂಡು ಬರುತ್ತದೆ. ಇದು ಸಹ ಒಂದು ಪ್ರಾಚೀನ 
ಶಿಲಾ ಸಮಾಧಿಯಾಗಿದೆ. (ಚಿತ್ರ ಸಂಖ್ಯೆ-104) ಮಾದಲಗೆರೆಯಲ ವೀರಗಲ್ಲು ಮತ್ತು 


207 


ಶಾಸನವಿದೆ. ತಲಕಾಡಿನ ಗಂಗರ ಕಾಲಕ್ಷೆ ಸೇರಿದ ವೀರಗಲ್ಲಾಗಿರಬೇಕು. ಏಕೆಂದರೆ 
ಕೆಳಭಾಗದಲ ಮತ್ತು ಮೇಲ್ಲಾಗದಲ್ಲಿ ಆನೆಯ ಉಬ್ಬು ಶಿಲ್ಪಗಳವೆ. ಕೆಳಛಭಾಗದಲ್ಲ ಕುದುರೆಗಳು 
ಕಂಡು ಬಂದು ಮೇಲ್ಮಾಗದಲ್ಲ ವೀರರು ಹೋರಾಟ ನಡೆಸಿದ್ದು ಅದರಲ್ಲ ಮಡಿದವರ ಬಗ್ಗೆಯೂ 
ಕೂಡ ಚಿತ್ರದಲ್ಲ ತೋರಿಸಲಾಗಿದೆ. ಆದಕಾರಣ ಇದೊಂದು ವಿಶೇಷವಾದ ವೀರಗಲ್ಲು ಎಂದು 
ಪರಿಗಣಿಸಬಹುದಾಗಿದೆ. ಅಲ್ಲದೆ ಪಕ್ಕದಲ್ಲಿಯೇ ಒಂದು ಕನ್ನಡ ಶಾಸನವಿರುವ ಚಪ್ಪಡಿ ಇದೆ. ಈ 
ಶಾಸನದ ಪಕಾರ ಗಂಗರ ದೊರೆ ಮಾರಸಿಂಹನ ಬಗ್ಗೆ ಮಾಹಿತಿಯನ್ನು ತಿಆಸುತ್ತದೆ. ಆದ 


ಕಾರಣ ಈ ವೀರಗಲ್ಲು ತಲಕಾಡಿನ ಗಂಗರ ಕಾಲಕ್ಷೆ ಸೇರಿದ ವೀರಗಲ್ಲಾಗಿದೆ. “5 


208 


ಅಡಿ ಅಪ್ಪಣಿಗಳು 


ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌ - 
1೨86, ಹು-ರ೦2೭ 


ಎ.ಕ. ಸಂಮುಟ-10೦ ಶಾಸನ ಸಂಖ್ಯೇ- — 
೨7, (ವಿ.ಚ.ಪ. 247) 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- — 
೨8 


ಎ.ಕ. ಸಂಪಮುಟ-10೦, ಶಾಸನ ಸಂಖ್ಯೆ- ಜಿ: 
೨3 ಮತ್ತು ೨4, ಅಗ್ರಹಾರ ಬೆಳಗುಲಅ 


ಎ.ಕ. ಸಂಮುಟ-10, ಶಾಸನಸಂಖ್ಯೆ- — 
೨6, ಅಗ್ರಹಾರ ಬೆಕಗುಲ, 


ಎ.ಕ. ಸಂಪೃುಟ-10೦, ಶಾಸನ ಸಂಖ್ಯೆ- — 
125, ಚನ್ನರಾಯಪಟ್ಟಣ 


ಅದೇ — 


ಎ.ಕ. ಸಂಪಮುಟ-10೦, ಶಾಸನ ಸಂಖ್ಯೆ- — 
138 (ವಿ. ಚೆ.ಪ.171) 


ಎ.ಕ. ಸಂಪುಟ-10೦, ಶಾಸನ ಸಂಖ್ಯೆ- — 
37, (ವಿ. ಚ.ಪ. 17೦) 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- — 
102, (ವಿ. ಚ.ಪ. 26೦) 


ಎ.ಕ. ಸಂಪಮುಟ-10೦, ಶಾಸನ ಸಂಖ್ಯೆ- — 
101, (ವಿ. ಚ.ಪ.261) 


ಎ.ಕ. ಸಂಮುಟ-10೦. ಶಾಸನ ಸಂಖ್ಯೆ- — 
70೦, (ಪಿ. ಚ.ಪ.೭2೦3) 


ಎ.ಕ. ಸಂಪಮುಟ-10೦, ಶಾಸನ ಸಂಖ್ಯೆ- — 
HT TS, TL 


ಎ.ಕ. ಸಂಪುಟ-10೦, ಶಾಸನ ಸಂಖ್ಯೆ- — 
43, 44 


209 


20೦ 


21 


೨೦೨ 


23 


24 


೦5 


26 


27 


2೦8 


ಎಂ೦.ಎ.ಆರ್‌-193೨, ಮುಟ-74-76 


ಎ.ಕ. ಸಂಪುಟ-10, ದಿಂಡಗೂರು 
ಶಾಸನ ಸಂಖ್ಯೆ-4೦ 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- 
122. ಕಬ್ಬಳ್ವ. (ವಿ. ಚ.ಪ. 2೮3) 


ಎ.ಕ. ಸಂಪುಟ-10, ಕಬ್ಬಳ್ಟ. ಶಾಸನ 
ಸಂಖ್ಯೆ-123, (ವಿ. ಚ.ಪ. 264) 


ಎ.ಕ. ಸಂಪೃುಟ-1೦, ಬಾಗೂರು ಶಾಸನ 


ಸಂಖ್ಯೆ-ರ, (ವಿ.ಚ.ಪ.186) 


ಎ.ಕ. ಸಂಪುಟ-10೦, ಬಾಗೂರು, ಶಾಸುನ 


ಸಂಖ್ಯೆ-ರ೦ (ವಿ.ಚ.ಪ.18ರ) 


ಎಏ.ಕ. ಸಂಪುಟ-10, ಬಳಗಟ್ಟ. ಶಾಸನ 
ಸಂಖ್ಯೆ-7ರ (ವಿ. ಚ.ಪ. 2೦೨) 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- 
77 (ವಿ. ಚ.ಪ. 2ರ) 


ಎ.ಕ. ಸಂಪುಟ-10೦, ಶಾಸನ ಸಂಖ್ಯೆ- 
12೨ (ವಿ.ಚ.ಪ. 25೦) 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- 
100೦ (ವಿ. ಚ.ಪ. 2೦೭8) 


ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- 
127 (ವಿ. ಚ.ಪ. 266) 


ಎ.ಕ. ಸಂಪಮುಟ-10೦, ಶಾಸನ ಸಂಖ್ಯೆ- 
54 (ವಿ.ಚ.ಪ.192೨) 
ಎ.ಕ. ಸಂಮುಟ-10೦., ಶಾಸನ ಸಂಖ್ಯೆ- 
ರರ (ವಿ.ಚ.ಪ-191) 


ಎ.ಕ. ಸಂಪೃುಟ-10೦, ಶಾಸನ ಸಂಖ್ಯೈ- 
ರಲ (ವಿ.ಚ.ಪ-1೨5ರ) 


210 


2೨ 


30 


31 


32 


33 


34 


35 


36 


37 


38 


39 


40 


41 


42 


43 


44 


45 


ಎ.ಕ. ಸಂಮುಟ-10, 
76 (ವಿ.ಚ.ಪ. 21೦) 


ಶಾಸನ ಸಂಖ್ಯೆ- 
ಎ.ಕ. ಸಂಮಟ-10, 
(ವಿ.ಚ.ಪ. 2೦೦) 


ಎ.ಕ. ಸಂಮುಟ-10೦, ಶಾಸನ ಸಂಖ್ಯೆ- 
78 


ಎ.ಕೆ. 
79 


ಸಂಪುಟ-10೦, ಶಾಸನ ಸಂಖ್ಯೆ- 


ಎ.ಕೆ. 
64 


ಸಂಪುಟ-10, ಶಾಸನ ಸಂಖ್ಯೆ- 


ಎ.ಕ. 
65 


ಸಂಪುಟ-10, ಶಾಸನ ಸಂಖ್ಯೆ- 


ಎ.ಕ. 
63 


ಸಂಪುಟ-10, ಶಾಸನ ಸಂಖ್ಯೆ- 


ಎ.ಕ. ಸಂಮುಟ-10, 
84 


ಶಾಸನ ಸಂಖ್ಯೆ- 


ಹಾಸನ ಜಲ್ಲೆಯ ಗ್ಯಾಸೆಟಯರ್‌ಗಳು 
ಎಂ. ಜಿದಾನಂದ ಮೂರ್ತಿ. 
ಆರ್‌. ಶೇಷಶ್‌ಸ್ತಿ 


ಪಿ.ಕೆ. ಆಚಾರ್ಯ 


ಆರ್‌. ಶೇಷಶಾಸ್ತ್ರಿ 
ಶೇಠೆ. ಬ.ಎಸ್‌ 
ನಿರಂಜನ 

ಶೇಠೆ. ಬ.ಎಸ್‌ 


ಎ.ಕ. ಸಂ-1೦, ಶಾಸನ ಸಂಖ್ಯೆ-128 
(ಮಾದಲಗೆರೆ) 


ಶಾಸನ ಸಂಖ್ಯೆ-8! 


ಕರ್ನಾಟಕ ಶಾಸನ ಸಂಂ.6, ಮಟ-! 
ಕರ್ನಾಟಕದ ವೀರಗಲ್ಲುಗಳು, ಹಮ-1! 


ಎ ಡಿಕ್ಷನರಿ ಆಫ್‌ ಹಿಂದೂ ಆರ್ಕಿಟಿಕ್ಟರ್‌, 
ಪಮು-561 


ಪೂಪೋಕ್ತ, ಪುಟ-4 


ಕರ್ನಾಟಕದಲ್ಲಿ ಸತಿಪದ್ಧತಿ, ಹಮ-11-36 


ಜ್ಞಾನಗಂಗೋತ್ರಿ, ಸಂ-1, ಪು-488 


ಪೂಪೋಕ್ತ, ಪು-281-82 


ಅಧ್ಯಾಯ-6 
ಧಾರ್ಮಿಕ ಕೇಂದ್ರವಾಗಿ, ಆರ್ಥಿಕ ಕೇಂದವಾಗಿ ದೇವಾಲಯಗಳು 


ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ಪ್ರದೇಶವು ಧಾರ್ಮಿಕ ಕೇಂದ್ರಗಳನ್ನು 
ಒಳಗೊಂಡಂತೆ ಅನೇಕ ಪ್ರಾಂತ್ಯಗಳು ಕಂಡುಬರುತ್ತವೆ. ಈ ಪ್ರಾಂತ್ಯ ಪ್ರಾಚೀನ ಕಾಲದಿಂದಲೂ 
ಧಾರ್ಮಿಕ ಪರಂಪರೆಗೆ ಪೂರಕವಾಗಿ ಹಲವಾರು ವೈದಿಕ ಧರ್ಮಗಳು ಹಾಗೂ ಬೌದ್ಧ, ಜೈನ. 
ಮುಖ್ಪಿಂ, ವೀರಶೈವ ಧರ್ಮಗಳು ಕಂಡುಬಂದಿವೆ. 


ಚನ್ನರಾಯಪಟ್ಟಣದ ಶ್ರವಣಬೆಳಗೊಳ ಧಾರ್ಮಿಕ ಶ್ರದ್ಧೆ. ಸಮನ್ನುಯತೆ, ಔದಾರ್ಯ 
ಹಾಗೂ ಇಲ್ಲನ ವಾತಾವರಣ ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ ನಂಜಕೆಗಳನ್ನು ಮತ್ತು 
ಆಯಾ ಧರ್ಮಗಳನ್ನು ಬೆಳೆಸಿರುವುದಮ ಕಾಣಬರುತ್ತದೆ. ಭಾರತ ದೇಶದಲ್ರ ಧಾರ್ಮಿಕ 
ಸಂಸ್ಕೃತಿಯ ಬೆಳವಣಿಗೆಯನ್ನು ನೋಡಿದಾಗ, ಅದು ಪ್ರಾಚೀನ ವೈದಿಕ ಧರ್ಮವನ್ನು ಅತ್ಯಂತ 
ಪ್ರಾಚೀನ ಧರ್ಮವೆಂದು ತಿಆದುಬರುತ್ತದೆ. 


ಈ ಹಿನ್ನೆಲೆಯನ್ನು ಗಮನಿಸಿದರೆ ಹಲವಾರು ವೈದಿಕ ಪಂಥಗಳು. ಜೈನ, ಬೌದ್ಧ. ಶಾಕ್ತ 
ಪಂಥಗಳು ಬೆಳೆದುಬಂದಿವೆ ಕ್ರ.ಪೂರ್ವ 6-5ನೇ ಶತಮಾನದಲ್ಲ ಹುಟ್ಟದಂತಹ ಜೈನ ಮತ್ತು 
ಬೌದ್ಧ ಧರ್ಮಗಳು ಭಾರತ ದೇಶದ ನಾನಾ ಭಾಗಗಕಲ್ಲ ಅಲ್ಲದೆ ಕರ್ನಾಟಕದ ನಾನಾ 
ಭಾಗಗಕಲ ಬೆಕೆದು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣದಲ್ಲಯೂ ಕೂಡ ಧಾರ್ಮಿಕ 
ಸಂಸ್ಕೃತಿಯ ಬೆಳವಣಿಗೆಯ ಇತಿಹಾಸದಲ್ಲ ತಮ್ಮದೇ ಆದ ಪ್ರಾಮುಖ್ಯತೆಯನ್ನು 
ಪಡೆದುಕೊಂಡಿದೆ. 


ಭಾರತದಲ ಶೈವ ಧರ್ಮವು ಅತ್ಯಂತ ಪ್ರಾಚೀನ ಧರ್ಮಗಕಲ್ಲ ಒಂದಾಗಿದೆ. ಈ ಧರ್ಮ 
ಭಾರತದ ಅವಿಭಾಜ್ಯ ಅಂಗವಾಗಿದೆ. ಕರ್ನಾಟಕದ ಎಲ್ಲಾ ಕಡೆ ಶೈವ ಪರಂಪರೆಗೆ ಪೂರಕವಾದ 
ದೇವಾಲಯಗಳು ಕಂಡುಬರುತ್ತವೆ. ಶೈವ ಧರ್ಮದ ಮೂಲವನ್ನು ಗುರುತಿಸಲು ಇನ್ನೂ 
ಸಾಧ್ಯವಾಗಿಲ್ಲ. ವೈದಿಕ ಪೂರ್ವ ಕಾಲದಿಂದಲೂ ಅಲ್ಲದೆ ಆರ್ಯತರವೆಂದೂ ಕೆಲವು ಇತಿಹಾಸ 
ಚಿಂತಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕೆ ಪೂರಕವಾದ ಆಧಾರಗಳು 
ಕಂಡುಬರುವುದಿಲ್ಲ." ಭಾರತದ ಪ್ರಾಚೀನ ನೆಲೆಗಳಾದ ಹರಪ್ತ, ಮೆಹೆಂಜಬೋದಾರೋಗಳಲ 
ಪಶುಪತಿಯ ಶಿಲ್ಪ ಇರುವ ಮುದಿಕೆಗಕು ಕಂಡುಬಂದಿವೆ. ಅಲ್ಲದೆ ಶೈವ ಧರ್ಮಕ್ಕೆ ಪೂರಕವಾದ 
ಪ್ರಾಣಿಗಳನ್ನು ಗುರುತಿಸಲಾಗಿದೆ. ಪಶುಅಪ್ಲಿಯು ಆದ ಶಿವನು ಶೈವ ಧರ್ಮಿಯರೆಂದು 
ವಿದ್ವಾಂಸರು ಅಜಪ್ರಾಯಪಟ್ಟದ್ದಾರೆ. * ಈ ಅಂಶವನ್ನು ಗಮನಿಸಿದಾಗ ಶೈವ ಸಂಸ್ಕೃತಿಯು 


212 


ಭಾರತದಲ್ಲ ಸಿಂದೂ ಬಯಲನ ನಾಗರೀಕತೆಯಂದಲೂ ಬೆಳೆದು ಬಂದಿದೆ. ಶೈವ ಧರ್ಮದ 
ತತ್ತಗಳು ವೇದ, ಆಗಮ ರ್ರಂಥದಲ್ಪ್ಲಯೂ ಕಂಡುಬರುತ್ತದೆ. ಇವು ಅಲ್ಲದೆ ಶೈವ ಆಗಮ, ಶೈವ 
ಉಪನಿಷತ್‌, ಅಂಗಪುರಾಣ, ಶಿವಪುರಾಣ, ಸಕಂ೦ದ ಪುರಾಣ, ಮತ್ಕಪುರಾಣ ಕೂಡು ಪುರಾಣ 
ಮೊದಲಾದವುಗಕಲ್ಲಯೂ ಶೈವ ಪರಂಪರೆಯ ವಿಚಾರಗಕು ತಿಆದುಬರುತ್ತದೆ. * ಶಿವನನ್ನು 
ಆರಾಧ್ಯ ದೈವನಾಗಿ ನಂಜಬರುವ ಆಗಮ ರ್ರಂಥಗಳು ಶೈವಾಗಮಗಳೆಂದು ಕರೆಯಲಾಗಿದೆ. 
ಶಿವನನ್ನು ರುದ್ರನಿಗೆ ಸೇರಿಸಲಾಗಿದೆ. “ ರುದ್ರ ಎಂದರೆ ಗರ್ಜಸುವವನು ಎಂಬ ನಂಚಕೆ ಇದೆ. 
ಈತನ ನೆಲೆ ಬೆಟ್ಟಗುಡ್ಡಗಳು. ಈತನು ಜಟಿಯನ್ನು ಎತ್ತಿಕಟ್ಟ ಚರ್ಮದ ವಸ್ತುವನ್ನು 
ಧರಿಸಿರುತ್ತಾನೆ. ಪ್ರಭಾವತಃ ಭಯಂಕರನಾದ ಈತನನ್ನು ಶೈವ ಪರಂಪರೆಯ ಧರ್ಮದವರು 
ಶಿವ ಎಂದು ಕರೆದು ಪೂಜಸುವ ಪರಿಪಾಠವಿದೆ. ° 


ಶೈವ ಸಂಪ್ರದಾಯಕ್ಕೆ ಸೇರಿದವರು ಶಿವನನ್ನು ಅಂಗದ ಮಾದರಿಯಲ್ಲ ಶಿಲ್ಪಕ್ಕೆ 
ಪೂಜಸುವ ಪರಿಪಾಠವನ್ನು ಆರಂಭಸಿ ಕಾಲದಿಂದ ಇತ್ತೀಚಿನ ಕಾಲದೆನ್ನಬಹುದಾದರೂ ಸಹ 
ಇದರ ಬೆಳವಣಿಗೆ ಬಹುದೀರ್ಥ4ಕಾಲದ್ದಾಗಿದೆ. ಶಿವಅಂಗವು ಶಿವನ ಸಪೇತವಾಗಿ ಬೆಕೆದು ಬಂದು 
ನಂತರದಲ್ಲ ಶಿವನ ವಿವಿಧ ಬೆಳವಣಿಗೆಗೆ ಬಂದಿವೆ. ಚನ್ನರಾಯಪಟ್ಟಣ ತಾಲ್ಲೂಕಿನ ಆಯಾ 
ಪದೇಶದಲ್ಪ ಶೈವ ಧರ್ಮಕ್ಷೆ ಸೇರಿದ ದೇವಾಲಯಗಳವೆ ಚೆನ್ನರಾಯಪಟ್ಟಣವಲ್ಲ ಇದೇ ದಕ್ಷಿಣ 
ಭಾರತದಲ್ಪ್ಲಯೇ ಇತಿಹಾಸ ಪೂರ್ವ ಕಾಲದಿಂದಲೂ ಶೈವ ಮತ ಧರ್ಮ ಪಚಾರಕ್ಷೆ 
ಬಂದಿತ್ತೆಂದೂ ಶೈವ ಪರಂಪರೆಯ ಸಂಪ್ರದಾಯಗಳು ತಿಆಸುತ್ತವೆ. * ದಕ್ಷಿಣ ಭಾರತದಲ್ರ 
ನಟರಾಜಮೂರ್ತಿ ಶಿಲ್ಪವನ್ನು ಕೆತ್ತಿ ಹೆಚ್ಚಾಗಿ ಪ್ರಚಾರ ಮಾಡಿದ ಕೀರ್ತಿ ಬಾದಾಮಿಯ 
ಚಾಲುಕ್ಯರಿಗೆ ಸೇರಬೇಕು. ನಟರಾಜನ ಶಿಲ್ಲವಲ್ಲದೆ ಹರಿಹರ, ಅರ್ಧನಾರೀಶ್ವರ, ಮಹಿಷಮರ್ದಿನಿ 
ಮುಂತಾದ ಶಿಲ್ಪಗಳನ್ನು ಕಡೆಸಿದರು. ಬಾದಾಮಿ ಚಾಲುಕ್ಯರ ಸ್ಪೂರ್ತಿ ಪಡೆದ ಪಲ್ಲವರು, 
ರಾಷ್ಟ್ರಕೂಟರು. ಚೋಳರು, ಪಾಂಡ್ಯರು, ಕಲ್ಯಾಣ ಚಾಲುಕ್ಕರು, ಹೊಯ್ದಳರು, ವಿಜಯನಗರದ 
ಅರಸರು. ಮೈಸೂರಿನ ಒಡೆಯರ್‌ರವರು ಶಿವನ ಮೂರ್ತಿಯ ಶಿಲ್ಪ್ಲಗಳಗಿ ಪ್ರಾಮುಖ್ಯತೆ 
ಕೊಟ್ಟರು. ಈ ಮಾದರಿಯಲ್ಲ ಶಿವನ ಪೂಜೆಯು ಅಂಗ ರೂಪದಲ್ಲ ಮತ್ತು ಮೂರ್ತಿ ರೂಪದಲ್ರ 
ಬೆಕವಣಿಗೆಯಾಯುತು. ಶಿವನ ಜೊತೆಯಲ್ಲ ಅವನ ಶಕ್ತಿ ದೇವತೆಯಾದ ಪಾರ್ವತಿ, ಸುಕಂದ, 
ವೃಷಭ. ಗಣಪತಿ ಇವರಿಗೂ ಪೂಜೆಸಲಸುವ ಸಂಪ್ರದಾಯ ಬಂದಿತು. ತದನಂತರದಲ್ಲ 
ಲಕುಲೀಶ ಮತ್ತು ಪಾಶಪತರೆ೦ಂಬ ಎರಡು ಪಂಥಗಳು ಹುಟ್ರಕೊಂಡವು. ° ಪಾಶುಪಧರಿಗೆ 
ಕಾಳಾಮುಬರೆಂದು ಕರೆಯುತ್ತಾರೆ. ಬಾಕುಲ ಎಂಬ ಪಂಥದಲ ದಂಡವನ್ನು ಹಿಡಿದು ಕುಳತು 
ಲಕುಅೀಶ ಎಂಬ ವ್ಯಕ್ತಿಯನ್ನು ಸೂಚಿಸುವುದಾಗಿರುತ್ತದೆ. * ಲಕುಅಶ ಮೂರ್ತಿಗಳನ್ನು 
ಕ್ರಿ.ಪ.7-8ನೇ ಶತಮಾನದಲ್ಲ ಪಟ್ಟದ ಕಲ್ಲು ಪದೇಶದ ಮಲ್ಲಕಾರ್ಜುನ ದೇವಾಲಯದಲ್ಲ 


213 


ಕಾಣಬಹುದಾಗಿದೆ. ಕಾಳಾಮುಖರು ಒಬ್ಬ ಯತಿಯೆಂದು (ಸನ್ಯಾಸಿ) ಎಂದು ಪೂಜಸುತ್ತಾರೆ. 
ಈ ರೀತಿಯ ಶಿಲ್ಪಗಳನ್ನು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಹೊಯ್ಸಳರ 
ಕಾಲದ ದೇವಾಲಯಗಳಕಲ್ರ ಕಾಣಬಹುದು. ಹೀಗೆ ಹಲವಾರು ವಿಷಯಗಳನ್ನು ಹೊಂದಿಕೊಂಡು 
ಹುಟ್ಟದ ಶೈವ ಧರ್ಮದ ದೇವಾಲಯಗಳು ಕಂಡುಬರುತ್ತದೆ. 


ಶೈವ ಧರ್ಮವು ಪುರಾತನ ಕಾಲದಿಂದಲೂ ಭಾರತ ದೇಶದಾದ್ಯಂತ ಆಚರಿಸಿ ಕೊಂಡು 
ಬೆಕೆದು ಬಂದಿರುವ ಪ್ರಾಚೀನ ಧರ್ಮವಾಗಿದೆ. ಇದು ಜನಪದರಲ್ರ್ಲಯೂ ಏಕ ಪ್ರಕಾರವಾಗಿ ತನ್ನು 
ಹಿರಿಮೆಯನ್ನು ಹೊಂದಿದೆ. ಶೈವಧರ್ಮ ಆಚರಣಿಯನ್ನು ಅಂಗದ ರೂಪದಲ್ಲೂ ಅಥವಾ 
ಮೂರ್ತಿರೂಪದಲ ಶಿವನನ್ನು ಪೂಜಸುವರು. ಸಮಾಜದ ಎಲ್ಲಾ ವರ್ಗಗಕಲ್ಲೂ ಇದ್ದರು. 
ಚನ್ನರಾಯಪಟ್ಟಣ ಪ್ರಾಂತ್ಯದಲ್ಲ ಆಳ್ವಕೆ ನಡೆಸಿದ ಎಲ್ಲಾ ರಾಜವರ್ಗದವರ ಕಾಲದಲ್ಲಯೇ 
ಹಿಂದಿನಿಂದಲೂ ಗ್ರಾಮ. ಗ್ರಾಮಗಕಲ್ಪ್ಲಯೂ ಶಿವನ ದೇವಾಲಯಗಳನ್ನು ನಿರ್ಮಿಸಿರುವುದು 
ಕಂಡುಬರುತ್ತದೆ. ಈ ಭಾಗದಲ್ಲ ಶೈವ ಧರ್ಮದ ಬಗ್ಗೆ ಅತ್ಯಂತ ಗೌರವಾದರಗಳನ್ನು 
ಹೊಂದಿದ್ದರು. ಮುಮ್ಮಡಿ ವೀರಬಲ್ಲಾಳನ ಕಾಲದಲ್ಲ ಕ್ರಿ.ಶ.1307 ರಲ್ಲ ಈತನ 
ದಂಡನಾಯಕನಾದ ಮದಿಗ ದೇವದಣ್ಣಾಯಕನು ದಾರ ಸಮುದ್ರದ ಕಅಯ ಸೋಮನಾಥ 
ದೇವಾಲಯಕ್ಷೆ ಭೂದಾನವನ್ನು ನೀಡಿದ ಬಗ್ಗೆ ಬೇಲೂರಿನ ಶಾಸನದಿಂದ ತಿಆದುಬರುತ್ತದೆ. " 
ಕ್ರಿ.ಶ.13೦೦ ರ ಶಾಸನದ ಪ್ರಕಾರವಾಗಿ ಮುಮ್ಮಡಿ ವೀರಬಲ್ಲಾಕನು ಕುಂದಾಣಿ ರಾಜ್ಯದಲ್ಲ 
ಮಠಗಳ ಮತ್ತು ಸ್ಥಾನಗಳ ಪಮುಖರನ್ನು ಸೇರಿಸಿ ಸಮಾವೇಶ ನಡೆಸಿದನೆಂದು 
ತಿಆದುಬರುತ್ತದೆ.'* 


ಮುಮ್ಮಡಿ ವೀರಬಲ್ಲಾಕನ ಕಾಲಕ್ಷೆ ಜೈನಧರ್ಮ ದುಫ್ಳಿತಿಗೆ ಕಾರಣವಾಯುತು. ಅಲ್ಲದೆ 
ವೈಷ್ಣವ ಧರ್ಮವು ಜನಸಾಮಾನ್ಯರ ನಿತ್ಯ ಜೀವನದ ಧರ್ಮವಾಗಿ ವಿಫಲವಾದುದರಿಂದ ಮತ್ತೆ 
ಪುರಾತನ ಪಂಥವಾದ ಶೈವ ಪಂಥವು ಪುನಶ್ಲೇತನಗೊಂಡಿತು. ಇದಕ್ಕೆ ಪೂರಕವಾಗಿ 
ಭೂಮಿಯನ್ನು ದಾನ ನೀಡಿದ ವಿಚಾರ ತಿಆಅದುಬರುತ್ತದೆ. ” ಅಲ್ಲದೆ ಈತನ ಕಾಲದಲಿ 
ಕರ್ನಾಟಕ ಅಲ್ಲದೆ ತಮಿಳುನಾಡು ಸೇರಿದಂತೆ ವಿವಿಧ ಧಾರ್ಮಿಕ ಸಂಸ್ಥೆಗಳು ದೇವಾಲಯಗಳಗೆ 
ಪ್ರೋತ್ಸಾಹ ನೀಡಿರುವುದನ್ನು ಶಾಸನಗಳಂದ ತಿಆದುಬರುತ್ತದೆ. " ಚನ್ನರಾಯಪಟ್ಟಣ 
ತಾಲ್ಲೂಕಿನ ಬಹುತೇಕ ಗ್ರಾಮಗಕಲ್ಲ ಶೈವಪರಂಪರೆಗೆ ಸೇರಿದ ಬಹುತೇಕ ದೇವಾಲಯಗಳು 
ಕಂಡುಬರುತ್ತವೆ. ಅವುಗಳನ್ನು ದೇವಾಲಯಗಳು ಎಂಬ ಅಧ್ಯಯನದಲ್ಲಿ ವಿವರಣಿಯನ್ನು 
ನೀಡಲಾಗಿರುತ್ತದೆ. ಶೈವ ದೇವಾಲಯಗಳರುವುದರಿಂ೦ದ ಶೈವ ಧಾರ್ಮಿಕ ಕೇಂದಗಳಾಗಿ 
ಮುಂದುವರೆಯುತ್ತಿದೆ. 


214 


ವೈಷ್ಣವ ಧರ್ಮವು ಸಹ ಪಮುಖ ಧರ್ಮಗಳಕಳಲ್ರ್ಲ ಒಂದಾಗಿದೆ. ಇಲ್ಲ ವಿಷ್ಣುವಿನ 
ಪೂಜೆಯು ಪಮುಬವಾಗಿರುತ್ತದೆ. ವೈಷ್ಣವರು ವಿಷ್ಣುವೇ ಸರ್ಮ್ವೋತ್ತಮನೆಂದು ನಂಜ ಅವನನ್ನು 
ಆರಾಧಿಸುವ ಧರ್ಮವಾಗಿದೆ. ವೈಷ್ಣವರಲ್ಲಯೂ ಆರು ಪಂಥಗಳರುವುದನ್ನು ಕಾಣಬಹುದಾಗಿದೆ. 
ಈ ಆರು ಪಂಥದವರು ಸಹ ವಿಷ್ಣುವಿನ ನಿರೂಪಣಾ ಶಿಲ್ಪವನ್ನು ಪೂಜಸುತಿದ್ದರು. ವಿಷ್ಣುವಿನ 
ಶಿಲ್ಪಗಳು ಉಗಮವು ಕಾಲಾನಂತರದಲ್ಲ ಬೆಳೆಯತೊಡಗಿತು. ವೈಷ್ಣವ ಧರ್ಮದಲ್ಲ ಕೇಶವ. 
ನರಸಿಂಹ, ಸೂರ್ಯನ ಆರಾಧನೆ, ನಾರಾಯಣ ಕಲ್ಲನೆಯ ಜೊತೆಗೆ ಕೃಷ್ಣ. ವಾಸುದೇವ, 
ಅನಂತರದ ರಾಮನ ಆರಾಧನೆ ಈ ರೀತಿಯಾಗಿ ವೈಷ್ಣವ ಧರ್ಮದಲ್ಲ ವಿವಿಧ ಭಾಗಗಳಾಗಿ 
ಬೆಳೆದು ಕೊಂಡವು. ಮತ್ಯ್ಸ (ಮೀನು), ಕೂರ್ಮ (ಆಮೆ), ವರಾಹ (ಹಂದಿ), ನರಸಿಂಹವಾಮನ 
(ಕಬ್ದ) ಪರಶುರಾಮ, ರಾಮ ಕೃಷ್ಣ. ಬುದ್ಧ. ಕಲ್ಲ ಇವುಗಳು ವಿಷ್ಣುವಿನ ದಶಾವತಾರ ಶಿಲ್ಪಗಳು. ia 


ವೈಷ್ಣವ ಧರ್ಮದ ಪ್ರಾಚೀನತೆಯನ್ನು ಭಾರತದ ಪವಿತ್ರ ಧರ್ಮ ರ್ರಂಥಗಕಲ್ಲ 
ಉಲ್ಲೇಖವಾಗಿರುವುದನ್ನು ಕಾಣಬಹುದು. ಖದ್ದೇದದಲ್ಲ ವಿಷ್ಣುವೂ ಒಬ್ಬ ದೇವತೆಯಾಗಿ 
ಕಾಣಿಸಿಕೊಳ್ಳುತ್ತಾನೆ. ಆದರೆ ವೈದಿಕ ಸ್ಫೋತ್ರಗಕಲ್ಲ ಇಂದ್ರನನ್ನೆ ಹೆಚ್ಚಾಗಿ ಪೂಜಸಲಾಗುತ್ತದೆ. '” 
ದಕ್ಷಿಣ ಭಾರತದಲ್ಲಿ ವೈಷ್ಣವ ಧರ್ಮವು ಯಾವ ಕಾಲಕ್ಷೆ ಬೆಳೆಯಿತು ಎ೦ಬ ವಿಚಾರದಲ್ಲ ಮಾಹಿತಿ 


ಬಿಲ್ಲ. 


[ae] 


ವೈಷ್ಣವ ಧರ್ಮ ಕ್ರಿ.ಶ.4ನೆಯ ಶತಮಾನದಲ್ಪಯೇ ದಕ್ಷಿಣ ಭಾರತಕ್ಷೆ ಬಂದಿತು ಎಂದು 
ಸಾಹಿತ್ಯಿಕ ಆಧಾರಗಳಂದ ತಿಆದುಬರುತ್ತದೆ. '' ಕರ್ನಾಟಕದಲ್ಲ ವೈಷ್ಣವ ಧರ್ಮದ ಬದ್ಗೆ ಹಟ್ಕಡಿ 
ಶಾಸನದಿಂದಲೇ ತಿಆಯುತ್ತದೆ. ಈ ಶಾಸನದ ಆರಂಭವು ಮಹವಿಷ್ಣುವಿನ ಪ್ರಾರ್ಥನೆಯೊಂದಿಗೆ 
ಆರಂಭವಾಗುತ್ತದೆ. *" ಮಹಾಭಾರತದಲ್ಲ ವೈಷ್ಣವ ಧರ್ಮದ ಬಗೆಗೆ ಅನೇಕ ಆಧಾರಗಳು 
ಕಂಡುಬರುತ್ತವೆ. ಭಾಗವತ ಧರ್ಮ ಮುಂದೆ ಪರಿಪೂರ್ಣ ಸ್ಥಿತಿಯನ್ನು ತಲುಪಿತು. ಕುಶಾನರ 
ಕಾಲದಲ್ಲ ಕೆಲವು ರಾಜರು ವಿಷ್ಣುವಿನ ಆರಾಧಕರಾಗಿದ್ದರು. ವಿಷ್ಣುವಿನ ಅವತಾರಗಳಲ 
ಒಂದಾಗಿರುವ ವಾಸುದೇವ ಎಂಬ ಹೆಸರನ್ನು ಇವರು ಹೊಂದಿದ್ದರು. ಭಾರತದಲ್ಲ ಮೌರ್ಯರ 
ಆಜ್ವಕೆಯ ನಂತರ ಪ್ರಮುಖವಾಗಿ ಕ್ರಿ.ಶ.10೦೦ ರಲ್ಲ ಶಾತವಾಹನ ಅರಸರು ಕಾಣಬರುತ್ತಾರೆ. 
ಇವರು ತಮ್ಮನ್ನು ಬ್ರಾಹ್ಮಣರೆಂದು ಕರೆದುಕೊಂಡಿದ್ದರು. ಇದರ ನಂತರ ಗುಪ್ತರು ಕ್ರಿ.ಶ.335 
ರಲ್ತ್ಪ ಭಾರತದಲ ಏಳಗೆಗೆ ಬಂದರು. ಇವರ ಕಾಲದಲ್ಲ ಬೌದ್ಧ ಧರ್ಮವು ರಾಜಾಶ್ರಯವನ್ನು 
ಕಳೆದುಕೊಂಡು ಭಾಗವತ ತತ್ವ ಪಂಥವು ಬೆಳೆಯಿತು. ಇದರಲ್ಲ ವಿಷ್ಣು ಪ್ರಮುಖ 
ದೇವತೆಯಾದನು. ಈತನನ್ನು ನಾರಾಯಣನೆಂದೂ ಕರೆಯುತ್ತಾರೆ. * ಇದಲ್ಲದೆ ವಿಷ್ಣುವನ್ನು 
ಭಾಗವತ ಎಂದೂ  ಕರೆದಿರುವುದರಿಂದ ಶಾತವಾಹನರ ಅರಸೊತ್ತಿಗೆಯ ನಂತರ 


215 


ಬನವಾಸಿಯಬುಂದ ಆ ಪ್ರದೇಶವನ್ನು ಆಳುತ್ತಿದ್ದ ಚುಟು ಕುಲಾನಂ೦ದನನ್ನು ಕಂಚಿಯ ಪಲ್ಲವರು 
ಸೋಲಸಿ ಕರ್ನಾಟಕದ ಭಾಗವನ್ನು ಆಕಲು ಪ್ಲಾರಂಭಸಿದರು. ಇವರು ತಮ್ಮನ್ನು 
ಪರಮಭಾಗವತರೆಂದು ಕರೆದುಕೊಂಡಿದ್ದಾರೆ. *” ಕನ್ನಡದ ಮೊಟ್ಟಮೊದಲ ಅರಸು 
ಮನೆತನದವಾದ ಕದಂಬ ಮನೆತನದವರು ಕ್ರಿ.ಶ.4ನೆಯ ಶತಮಾನದಲ್ಲ ಉತ್ತರ ಹಾಗೂ 
ಧಕ್ಷಿಣ ಕರ್ನಾಟಕದಲ್ಲಿ ಸ್ಥತಂತ್ರವಾದ ರಾಜ್ಯವನ್ನು ಸ್ಥಾಪಿಸಿದರು. ಇಷ್ಟು ಹೊತ್ತಿಗಾಗಲೇ 
ಕರ್ನಾಟಕದಲ್ಲಿ ವೈಷ್ಣವ ಮತವು ವ್ಯಾಪಕವಾಗಿ ಹರಡಿತೆಂದು ಹೇಳಬಹುದು. ವಿಷ್ಣುವಿನ ವಿವಿಧ 
ಅವತಾರಗಳ ಪರಿಕಲ್ಪನೆ ಆಗಲೇ ಸಮಾಜದಲ್ಲ ರೂಪುಗೊಂಡಿದ್ದವು. ಗಂಗರ ಪ್ಲಾರಂಭಕ 
ಶಾಸನಗಕಲ್ಲ ಏಕಪ್ರಕಾರವಾಗಿ ಅನಂತಪದ್ಯನಾಭನ ಸುತಿಬುರುವುದು ತಿಆದುಬರುತ್ತದೆ. 
ಹರಿವರ್ಮ, ಕೃಷ್ಣವರ್ಮ, ವಿಷ್ಣುಗೋಪ ಅರಸರಲ್ಲ ಈ ದೇವರ ಹೆಸರಸ್ನಿಟ್ಟುಕೊಂಡಿದ್ದರು. 
ಮುಂದೆ ವಿಶಾಲ ಕರ್ನಾಟಕದಲ್ಲ ಬಾದಾಮಿಯನ್ನು ತಮ್ಮ ರಾಜಧಾನಿಯಾಗಿ ನೋಡಿಕೊಂಡು 
ಆಆದ ಚಾಲುಕ್ಯರು, ಬಾದಾಮಿ ಚಾಲುಕ್ಯರೆ೦ದು ಹೆಸರು ಪಡೆದಿರುತ್ತಾರೆ. ಇವರು ಬನವಾಸಿಯ 
ಕದಂಬರನ್ನು ಸೋಸಿ ತಮ್ಮ ಆಡಳತವನ್ನು ಪ್ಲಾರಂಭಸಿದರು. ಇವರ ಲಂಛನವಾದ 
ವರಾಹವು ವಿಷ್ಣುವಿನ ಅವತಾರಗಕಲ್ರ್ಲ ಒಂದು. ಅವರ ಶಾಸನಗಳು ಪ್ರಾರಂಭದಲ ವಿಷ್ಣು 
ಸ್ಲುತಿಬುಂದ ಪ್ರಾರಂಭವಾಗಿರುವುದನ್ನು ಕಾಣಬಹುದು. ಚಾಳುಕ್ಕ ವಂಶದ ಮಂಗಳಕೇಶನನ್ನು 
ಅವನ ಒಂದು ಶಾಸನ ಪರಮ ಭಾಗವತನೆಂದು ಕರೆದಿದೆ. ಇವರು ವೈದಿಕ ಧರ್ಮವನ್ನು 
ಪೋಷಿಸಿ ಬಾದಾಮಿಯ ಗುಹಾದೇವಾಲಯಗಳಲ್ಲ ಪ್ರಸಿದ್ದವಾದ ಮೂರನೆಯ ವೈಷ್ಣವ ಗುಹೆ 
ಮಹಾ ವಿಷ್ಣುವಿನದಾಗಿದೆ. 


ಶ್ರೀರಾಮಾನುಜಾಚಾರ್ಯರು ವೈಷ್ಟವರಾಗಿದ್ದರು. ಶೈವನಾದ ಮೊದಲನೆ ಕುಲೋತುಂಗ 
ಚೋಳಕನಿಗೂ ಮತ ಪ್ರಸಾದದಲ್ಲ ಮನಸ್ತಾಪ ಉಂಬಾಗಿ ಇವರು ಶ್ರೀರಂಗ ಪ್ರದೇಶವನ್ನು ಒಟ್ಟು 
ಕರ್ನಾಟಕದ ದೋರಸಮುದ್ರ ಅರಸನಾದ ಬಟ್ಟದೇವನಲ್ಲ ಆಶ್ರಯ ಪಡೆದರು. ಜಟ್ಲದೇವನನ್ನು 
ಶ್ರೀ ವೈಷ್ಣವನನ್ನಾಗಿ ಮಾಡಿ ಅವನಿಗೆ ವಿಷ್ಣುವರ್ಧನನೆಂಬುದಾಗಿ ಹೆಸರಿಟ್ಟರು. ಕರ್ನಾಟಕದ 
ನಾನಾ ಭಾಗಗಕಲ್ಲ ವಿಷ್ಣುದೇವಾಲಯಗಳನ್ನು ನಿರ್ಮಿಸಿದರು. ರಾಜರುಗಳು ಮತ್ತು 
ಅಧಿಕಾರಿಗಳು ಎಲ್ಲಾ ಧರ್ಮಗಳಗೂ ಔಚಿತ್ಯ ಮತ್ತು ಪ್ರೋತ್ಸಾಹಿಸುವ ನೀತಿಯನ್ನು ಜಾರಿಗೆ 
ತಂದರು. ಇದೇ ಸರ್ಕಾರದ ನೀತಿಯಾಗಿತ್ತು. ಕ್ರಿ.ಶ.1318 ರ ಶಾಸನದ ಪ್ರಕಾರವಾಗಿ ಹೊಯ್ದಳ 
ಮಹಾ ಪಧಾನ ಮಾಧವ ದಂಡನಾಯಕನ ಅಫ್ಪಣಿ ಪಡೆದು ಕೆಂಪಣ್ಣನೆಂಬುವನು ಶ್ರೀರಾಮ 
ದೇವರಿಗೆ ಮೂಲಸ್ಥಾನ ದೇವರಿಗೆ ಮತ್ತು ಹಯುಗೆಯ ಗ್ರಾಮದೇವತೆಗೂ ಗದ್ದೆಗಳನ್ನು ದಾನ 
ಮಾಡಿದ ವಿಚಾರವನ್ನು ತಿಆಸಲಾಗಿರುತ್ತದೆ. ಚನ್ನರಾಯಪಟ್ಟಣ ತಾಲ್ಲೂಕಿನ ನಾನಾ 
ಊರುಗಕಲ್ಲ ವೈಷ್ಣವ ದೇವಾಲಯಗಳು ಕಂಡುಬರುತ್ತವೆ. ಉದಾಹರಣಿಗೆ ನುಗ್ದೇಹಳ್ಳಯ 


216 


ಲಕ್ಷಿ €ಣರಸಿಂಹ ಸ್ಥಾಮಿ ದೇವಾಲಯ, ಅಆನೆಕೆರೆಯ ಚನ್ನಕೇಶವ ದೇವಾಲಯ, ವೈಷ್ಣವ 
ಧರ್ಮಕ್ಕೆ ಪೂರಕವಾದ ದೇವಾಲಯಗಳಾಗಿವೆ. 


ಕ್ರಿ.ಶ.1168 ರಲ್ಲ ಶಾಂತಿಗ್ರಾಮದಲ್ಲ ವರಹ ನರಸಿಂಹ ದೇವರ ದೇವಾಲಯದ ದೀಪ 
ಅಲಂಕಾರಕ್ಕಾಗಿ ವಾರ್ಷಿಕವಾಗಿ ಒಂದು ಗದ್ಯಾಣ ಮತ್ತು ಎರಡು ಹಣ ವಾರ್ಷಿಕವಾಗಿ 
ನಿಗದಿಪಡಿಸಿರುವ ವಿಚಾರ ತಿಆದುಬರುತ್ತದೆ. ಕ್ರಿ.ಶ.1181 ರ ಚನ್ನರಾಯಪಟ್ಟಣ ಶಾಸನದಲ್ಲ 
ಹೋೊೋಯ್ದಕ ಮಂತ್ರಿ ಮಾಚಿರಾಜನು ಶಾಂತಲದೇವಿ ಶಾಂತಲೇಶ್ವರ ದೇವರನ್ನು ಪತಿಷ್ಲಾಪನೆ 
ಮಾಡಿಸಿ ದೇಚಶಕ್ತಿ ಮಗ ಶಾಂತಿ ಶಕ್ತಗೆ ಭೂಮಿ ದಾನ ಮಾಡಿದ ವಿಚಾರ ತಿಆದುಬರುತ್ತದೆ. 
ಇವರು ಶಿಷ್ಯ ಕಲ್ಯಾಣ ಶಕ್ತಿ ಕಅದೇವ ದೇವಸ್ಥಾನದ ಆಚಾಯಜ್ಞ ಎಲ್ಲಾ ಗೌಡ ಪೂಜೆಗಳು 
ದೇವರ ಸೇವೆಗೋಸ್ಥರ ಎಣ್ಣೆಗಾಣ ದೀಪಸುಂಭ ದಾನ ನೀಡಿದ್ದಾರೆ. ಕ್ರಿ.ಪ1246 ರಲ 
ಸೋಮೇಶ್ವರನ ನುಗ್ಗೇಹಳ್ಜ ಶಾಸನದ ಪ್ರಕಾರ ಪ್ರಸನ್ನ ಕೇಶವ ನರಸಿಂಹ ಮತ್ತು ಗೋಪಾಲ 
ದೇವರುಗಳಗೋಸ್ಥರ ಶೇ ದೇವರುಗಳನ್ನು ಸೋಮನಾಥಪುರ ಅರ್ರಹಾರದಲ್ಲ ಸ್ಥಾಪಿಸಿ 
ಬೊಮ್ಮಣ್ಣ ದಂಡನಾಯಕ ಕೆಲವು ಭೂಮಿಯನ್ನು ದಾನ ನೀಡಿದ ಬಗ್ಗೆ ತಿಆದಬರುತ್ತದೆ. 
ಕ್ರಿ.ಶ.125೭ ರ ಅಗ್ರಹಾರ ಬೆಕಗುಅ ಶಾಸನದಲ್ಲ ಕೇಶವ ದೇವರ ಸೇವೆಗೋಸ್ಸರ ತಗಡೂರ 
ಗ್ರಾಮವನ್ನು ಪಡೆದುಕೊಂಡು ವಾರ್ಷಿಕವಾಗಿ 4೦ ಗದ್ಯಾಣವನ್ನು ಕೊಟ್ಟ ಬಗ್ಗೆ ತಿಆದುಬರುತ್ತದೆ. 
ಈ ಮೇಅನ ಶಿಲಾ ಶಾಸನಗಳ ಪ್ರಕಾರ ರಾಜಮನೆತನದವರು ವೈಷ್ಣವ ಧರ್ಮಕ್ಷೆ ಪೂರಕವಾಗಿ 
ದೇವಾಲಯಗಳನ್ನು ನಿರ್ಮಿಸಿ ಶಿಲ್ಲಗಳನ್ನು ಪ್ರತಿಷ್ಠಾಪಿಸಿ ಧಾರ್ಮಿಕವಾಗಿ ಹಲವಾರು 
ಸುಧಾರಣೆಗಳನ್ನು ತಂದಿದ್ದಾರೆ. ಚನ್ನರಾಯಪಟ್ಟಣ ತಾಲ್ಲೂಕಿನ ವೈಷ್ಣವ ದೇವಾಲಯಗಳು 
ಅಂದಿನ ಕಾಲದಲ್ಲ ಶ್ರೀಮಂತ ಸಂಸ್ಥೆಗಳಾದವು. ಪ್ರಾಚೀನ ಕಾಲದಲ್ಲ ರೂಢಿಯಲ್ಲದ್ದ 
ಪೂಜಾಪದ್ಧತಿಗಳು ನಡೆಯುತ್ತಿದ್ದವು. ನಾನಾರೀತಿಯ ಉತ್ಸವಗಳು ಪ್ರಾರಂಭವಾದವು ನೂರಾರು 
ಜನರಿಗೆ ಅನ್ನದಾನ ಏರ್ಪಾಡು ಮಾಡಲಾಗಿತ್ತು. ದೇವರನ್ನು ಒಅಸಿಕೊಳ್ಳಲು ಜಪ. ಹೋಮ. 
ಧ್ಯಾನ ಮತ್ತು ಅರ್ಚನೆ ಎಂಬ ನಾಲ್ಲು ಬಗೆಯ ಪೂಜೆ ಸಂಪ್ರದಾಯಗಳನ್ನು ಮುಖ್ಯವಾಗಿ 
ಪರಿಗಣಿಸಿತು. 


ದೇವಾಲಯಗಳ, ನಡೆಯುವಂತಹ ಪೂಜೆ ಪುನಸ್ಥಾರಗಳನ್ನು ಕೆಲವೊಂದು 
ಶಾಸನಗಕಲ್ಲ ತಿಃಸಲಾಗಿರುತ್ತದೆ. ಆಧಾರದಿಂದ ದೇವರ ಕಾರ್ಯದ ಸೇವೆಯಲ್ಲ ಪೂಜಾ 
ವಿಧಿವಿಧಾನಗಳನ್ನು ಹೆಸರಿಸಬಹುದು. ನಿತ್ಯನೈವೇದ್ಯಗಳು ದೀಪಾರಾಧನೆ, ಫಲಪೂಜಾ 
ನೈಮಿತ್ತಿಕ ಪಂಚಪರ್ವ., ಅಮ್ಯೃತಪಡಿ. ಅಂಗ ವೈಭವ. ರಂಗವ್ಯೆಭವ., ನಿತ್ಯಮಹಾವಾದ್ಯ, 


217 


ಮಾಸಪೂಜೆ, ಪುಣ್ಯತಿಥಿಗಳಲ್ಲ ಮಾಡುವ  ಮಾಹಾಪೂಜೆ, ನೈವೇದ್ಯ ಇತ್ಯಾದಿ ಪೂಜಾ 
ಕೈಂಕರ್ಯಗಳು ನಡೆಯುತ್ತಿದ್ದವೆ೦ಂದು ತಿಆದುಬರುತ್ತದೆ. 


ದೇವಾಲಯದ ದೇವರ ಕಾರ್ಯವನ್ನು ನೋಡಿಕೊಳ್ಳಲು ಬ್ರಾಹ್ಮಣ 
ಅರ್ಚಕರಿರುತ್ತಿದ್ದರು. ಇವರು ದೇವರ ಪೂಜೆ ಪುನಸ್ಥಾರಗಳನ್ನು ನೆರವೇರಿಸಿ ದೇವರ 
ಉತ್ಸವಗಳನ್ನು ಕರಾರುವಕ್ಕಾಗಿ ನಡೆಸಿಕೊಂಡು ಬರುತ್ತಿದ್ದರು. ದೇವಾಲಯದಲ್ಲ ತ್ರಿಕಾಲ 
ಪೂಜೆಯು ನಡೆಯುತ್ತಿತ್ತು. ನಿತ್ಯಪೂಜೆ. ನಿತ್ಯ ಪೂಜೆಯಲ್ಲ ಪ್ರಮುಖವಾಗಿ ಆವಾಹನ. ಅರ್ಚನ 
ನಿವೇದನೆ ಎಂಬ ತ್ರಿವಿಧೋಪಚಾರಗಳು ನಡೆಯುತ್ತಿದ್ದವು. ದೀಪಾರಾಧನೆಯಲ್ಲ ಎಣ್ಣೆ ದೀವಿಗೆ 
ತುಪ್ಪದ ದೀವಿಗೆಗಳನ್ನು ದೇವರ ಮುಂದೆ ಉರಿಸುತಿದ್ದರು. ನೈವೇದ್ಯ ದೇವಾಲಯಗಳ 
ಪೂಜೆಯ ಸಂದರ್ಭದಲ್ಲ ದೇವರಿಗೆ ನೈವೇದ್ಯ ಅರ್ಪಿಸುವುದು ಒಂದು ಪದ್ಧತಿಯಾಗಿದೆ. ಇದರಲ 
ನೈವೇದ್ಯಕ್ಕೆ ಬೇಕಾದ ತಿನಿಸುಗಳನ್ನು ಹಲವಾರು ಶಾಸನದಲ್ಲ ದಾನಿಗಳ ಮಾಡಬೇಕಾದ 
ನೈವೇದ್ಯದ ಬಗ್ಗೆ ಹೇಳಆರುವುದು ಕಂಡುಬರುತ್ತದೆ. ವಿಶೇಷ ಪುಣ್ಯತಿಥಿಗಳಲ್ಲ ಮಹಾಪೂಜೆ ಮಹಾ 
ನೈವೇದ್ಯಕ್ಷೆ ಹೆಚ್ಚನ ಪ್ರಾಮುಖ್ಯತೆ ದೊರಕಿರುವುದು ಕಂಡುಬರುತ್ತದೆ. ನೈವೇದ್ಯವು ಮಹಾ 
ಪ್ರಸಾದವೆಂದು ಅಂದಿನ ಜನರ ನಂಜಕೆಯಾಗಿತ್ತು. ಯಾವುದೇ ದೇವಾಲಯಗಳಗೆ ಭೇಟ 
ನೀಡಿದಾಗ ದೇವರ ದರ್ಶನವಾದ ನಂತರ ನೈವೇದ್ಯವನ್ನು ನೀಡುವ ಪರಿಪಾಠ ಇಂದಿಗೂ 
ಉಳದಕೊಂಡು ಬಂದಿದೆ. ಈ ಹಿನ್ನೆಲೆಯಿಂದ ಎಲ್ಲಾ ಪೂಜೆಗಕ ಜೊತೆಗೆ ನೈವೇದ್ಯಕ್ಕೆ ಕೂಡ 
ದತ್ತಿಗಳನ್ನು ಜಟ್ಟರುವುದು ತಿಆದುಬರುತ್ತದೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಪೌರ್ಣಿಮಚಬ್‌ೌತಿ, 
ಏಕಾದಶಿ, ದ್ದಾದಶಿ ಮುಂತಾದ ನಿರ್ದಿಷ್ಟ ತಿಥಿಗಳಲ್ಲ ನಡೆಯುತ್ತಿದ್ದವು. ವೇದಾಧ್ಯಯ ವೈಷ್ಣವ 
ದೇವಾಲಯಗಕಲ್ಲ ವಿಷ್ಣುವಿನ ಶ್ಲೋಕವನ್ನೊಕಗೊಂಡ ವೇದಾಪಾರಾಯಣ ನಡೆಯುತ್ತಿದ್ದಿತು. 
ವೈಷ್ಣವ ದೇವಾಲಯಗಳಕಲ್ಲ ಪ್ರತಿಕಾಲದ ಪೂಜಿಯು ನೀರಾಜನ ಅಂದರೆ ಮಹಾಮಂಗಳಾರತಿ 
ಸಮಯದಲ್ಲ ವಾದ್ಯಗಳನ್ನು ಬಾರಿಸುವ ಅಪ್ಪೃತಿ ಬಹಳ ಹಿಂದಿನಿಂದಲೂ ನಡೆದುಕೊಂಡು 
ಬಂದುದಾಗಿದೆ. ದೇವಾಲಯಗಕಲ್ಲ ಪಂಚಮಹಾ ವಾದ್ಯಗಳನ್ನು ಬಾರಿಸುತ್ತಿದ್ದರು. ಅವುಗಳಲ್ಲ 
ಕೊಂಬು, ತಮವಬೆ. ಶಂಬಭೇರಿ ಮತ್ತು ಜಯಘಫಂಟಿ ಪ್ರಮುಖವಾಗಿದೆ. ಈ ಎಲ್ಲಾ 
ಆಧಾರಗಳಂ೦ದ ದೇವಾಲಯಗಳು ಧಾರ್ಮಿಕ ಕೇಂದಗಳಾಗಿವೆ. 


ವೀರಶೈವ ದೇವಾಲಯಗಳು 


ಶೈವ ಮತ್ತು ವೈಷ್ಣವ ದೇವಾಲಯಗಳ ಜೊತೆಯಲ ವೀರಶೈವ ದೇವಾಲಯಗಳು ಸಹ 
ಧಾರ್ಮಿಕ ಕೇಂದವಾಗಿ ನಿರ್ಮಿತಗೊಂಡಿದೆ. ವೀರಶೈವ ದೇವಾಲಯಗಳನ್ನು ನೋಡಬೇಕಾದರೆ 
ಮಠಮಾನ್ಯಗಳನ್ನು ನೋಡಬೇಕಾಗುತ್ತದೆ. ಮಠ ಎಂದರೆ ಮಠಚ್ಚಾತ್ರಾದಿ ನಿಲಯ ಎಂಬ 


218 


ಅಮರಕೋಶದ ಮಾತಿನಲ್ಲ ವಿದೆ ಕಅಯುವ ನೆಲೆ, ಆಶನವನ್ನು ನೀಡುವ ನೆಲೆ ಎಂಬುದಿದೆ. 
ವೀರಶೈವ ಧರ್ಮ ಪರಂಪರೆಯಲ್ಲ ಮಠೀಯ ಗುರುಪೀಠಗಳನ್ನು ಸಿಂಹಾಸನ ಎಂದು 
ಕರೆಯುತ್ತಾರೆ. ಧರ್ಮ ಸಂಸ್ಥಾಪನಾಚಾರ್ಯರ ಗುರುಪೀಠಗಳಗೆ ಸಿಂಹಾಸನ ರೂಢಿಸಂಪದಾ 
ಕವಾಗಿ ಐದು ಪೀಠಗಳನ್ನು ಪಂ೦ಚಸಿಂಹಾಸುನ., ಪಂ೦ಚಪೀಠವೆನ್ನುವುದುಂ೦ಟು. ಈ ಭಾಗದಲ್ಲ 
ಅನೇಕ ಗುರುಪರಂಪರೆಯುಂಟು. 


ಕ್ರಿ.ಶ.1587 ರಲ ಚನ್ನರಾಯಪಟ್ಟಣದ ಸಂಭ ಶಾಸನದ ಪ್ರಕಾರ ಫರಂಗಿ ಮಠ 
ರಾಮೇಶ್ವರಗುಡಿ ಮರದು ಸಿರಸಿನ ಬಸವ ಪ್ರತಿಷ್ಠೆ ಹಾಣೂ ಕೊಳ ಸಹಿತವಾಗಿ ಪಡುವಣ 
ಮಠವನ್ನು ನಿರ್ಮಿಸಿದ ಕುರಿತು ತಿಅದುಬರುತ್ತದೆ. ಚನ್ನರಾಯಪಟ್ಟಣದ ದೊಡ್ಡಕೊಳದ 
ಮಠವನ್ನು ಕಾನ್‌ಕಾರತನ (ಕಾಣಿಕಾರನ)ಹಳ್ಳಯ ಪ್ರಭು ಆಲೂರ ಭೀಮನ ಆಣತಿಯಂತೆ 
ಪಾತ್ಲಾಹ ಎಂಬುವನು ಕಲ್ಲನ ಕೋಟಿಯ ಜೊತೆಗೆ ಮಂಟಪ ಕೊಳ ಸಹಿತವಾಗಿ ಕಟ್ಟಕೊಟ್ಟ ಬದ್ದೆ 
ಶಾಸನಾಧಾರಗಳವೆ. ಕ್ರಿ.ಶ.1647 ರಲ್ಲ ಇದೇ ಕಾಣಿಕಾರನಹಳ್ಳಯ ಪಭುದಒಡ್ಡಯ್ಯ 
ಎಂಬುವನು ಚನ್ನರಾಯಪಟ್ಟಣದಲ್ಲ ಕಲ್ಲನಕೋಟಿ ಕಟ್ಟಸಿದ. ಆ ಸಮಯದಲ್ಲ ಅವನ 
ಪಾರುಪತ್ಯೆಗಾರ ಕಲಸುಗೆರೆಯ ಸ್ಥಳದ ಕೆಂಪಣ್ಣಗೌಡನು ಕಲ್ಲುಮಠ ಹಾಗೂ ಕೊಳವನ್ನು 
ಕಟ್ಟಸಿದ.”' ಕ್ರಿ.ಶ.1664 ರ ಭಕ್ತರ ಹಳ್ಳ ಶಾಸನವು ಆಚರಣಾವಾಚಿಯಾಗಿ ವೀರಶೈವ 
ಮಠವಿರುವುದರ ಬಗ್ಗೆ ತಿಆದುಬರುತ್ತದೆ. ಭಕ್ತರಹಳ್ಳ ಮಠ ಜಾಸ್ಸಿಸಂಖ್ಯೆಯಲ್ಲ ಜನರು 
ಇರುವುದರ ಬಗ್ಗೆ ತಿಅಸುತ್ತದೆ. ಕ್ರಿ.ಪ.16-17ನೇ ಶತಮಾನದ ಮೂಡ್ತಹಳ್ಳ ಶಿಲಾಶಾಸನದ 
ಪ್ರಕಾರವಗಿ ಆಲೂರಿನ ಮಠದ ಗುರುವಿಗೆ ಶಿವಪೂಜೆ, ಜಪತಪ, ಕಂಗಮಾರ್ಚನೆ ಗ್ರಾಮ 
ಒಂದನ್ನು ದಾನ ನೀಡಿರುವುದರ ಬಣ್ಣಿ ತಿಆಸಲಾಗಿದೆ. ಅಲ್ಲದೆ ಗಡಿಅಂಗಮುದೆಯನ್ನು 
ತಿಆಸಲಾಗಿರುತ್ತದೆ. ಕೆಲವೊಂದು ಮಠಗಳು ಪ್ರಸ್ತುತ ತಮ್ಮ ಕಾರ್ಯ ಕಾಲಪದಲ್ಲ ತೊಡಗಿದ್ದು. 
ಪ್ರಾಚೀನ ಪರಂಪರೆಯನ್ನು ಮುಂದುವರೆಸಿಕೊಂಡು ಹೋಗುತಿದೆ. ಚನ್ನರಾಯಪಟ್ಟಣ 
ತಾಲ್ಲೂಕಿನಲ್ಲ ಕಂಡುಬರುವ ಕೆಲವೊಂದು ಧಾರ್ಮಿಕ ಆಚರಣಿಗಳು ದೇವಾಲಯಗಳನ್ನು 
ಸೇರಿಸಿಕೊಂಡು ಅಂದಿನ ಜನಪದ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದೆ. ದೇವಾಲಯಗಳಲ್ಲ 
ಪ್ರಾಗೈತಿಹಾಸಿಕ ಹಿನ್ನೆಲೆಯುಳ್ಳ ಚಿತ್ರಗಕು ಕಂಡುಬರುತ್ತವೆ. ಸಾಮಾಜಕ ಸನ್ನಿವೇಶಕ್ಕೆ 
ಅನುಗುಣಾಅಗಿ ಮಠಮಾನ್ಯಗಳು ಒಂದಕ್ಕೊಂದು ಸ್ಹಂದಿಸಿ ಶೈಕ್ಷಣಿಕ ವಸತಿ ಶಾಲೆಗಳನ್ನು 
ನಡೆಸಿಕೊಂಡು ಹೋಗುತ್ತಿರುವಂತಹ ಮಠಗಳು ಸಹ ಈ ನೆಲೆಯಲ್ಲವೆ. ಈ ಮೇಲನ 
ವೀರಶೈವ ಧರ್ಮಗಳಗೆ ಪೂರಕವಾಗಿ ಪೂಜೆ ಪುನಸ್ಥಾರಗಕಳು ನಡೆಯುವುದರಿಂದ 
ದೇವಾಲಯಗಳು ಧಾರ್ಮಿಕ ಕೇಂದಗಳಾಗಿವೆ. ಅಂದಿನ ಕಾಲದಲಿ ರಾಜ-ಮಹಾರಾಜರುಗಳ 
ಉದ್ದೇಶವೇನೆಂದರೆ. ಹಿಂದೂ ಧರ್ಮವನ್ನು ಪುನರುಜ್ಞೀವನಗೊಳಸುವುದು ಆಗಿತ್ತು. ಅದರ 


219 


ಜೊತೆಯಲ್ಲ ಧರ್ಮ ಸಮನ್ಪಯವನ್ನು ಬೆಕೆಸುವಲ ಅವರು ಕೈಗೊಂಡ ಕಾರ್ಯಕ್ರಮಗಳು 
ಉತ್ತಮವಾಗಿದ್ದು. ಧಾರ್ಮಿಕ ಬೆಳವಣಿಗೆಯಲ್ಲ ದೇವಾಲಯಗಳನ್ನು ನಿರ್ಮಿಸಿ ಅವುಗಳ 
ಜೀರ್ಣೋದ್ಧಾರ ಕಾರ್ಯಕ್ಕೂ ಸಹ ದಾನದತ್ತಿಗಳನ್ನು ನೀಡುತ್ತಿದ್ದರು. ಸಾಂಸ್ಕೃತಿಕ 
ಚಟುವಟಕೆಗಳಗೆ ಪ್ರೋತ್ಪಾಹವನ್ನು ನೀಡುವುದು ಸಹ ಕಂಡುಬರುತ್ತದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ದೇವಾಲಯಗಳು ಮಠಗಳು ಧಾರ್ಮಿಕ ಕೇಂದಗಳಾಗಿವೆ. ಸಾಮಾನ್ಯವಾಗಿ 
ವೀರಶೈವ ಮಠಗಳು ದೇವಾಲಯಗಳ ಅವಿಭಾಜ್ಯ ಅಂಗವಾಗಿರುವುದು ಕಂಡುಬರುತ್ತದೆ. 
ಮಠಗಳು ಸಹ ದೇವಾಲಯಗಳ ನಿರ್ವಹಣಿ ಕೇಂದಗಳಾಗಿದ್ದವು. ಶ್ರೀ ಮಠಗಳಗೆ ಅಧಿಕಾರ 
ಇರುತಿದ್ದ ಮಠಗಳು ದೇವಾಲಯದ ಅಆಡಳತದ ಜೊತೆಗೆ ವಿದ್ಯಾಕೇಂದ್ರವಾಗಿಯೂ 
ಅನ್ನಛತ್ರವಾಗಿಯೂ ಇರುವುದು ಕಂಡುಬರುತ್ತದೆ. ಸಾಮಾನ್ಯವಾಗಿ ಮಠಗಳು ಕಾಳಾಮುಖ 
ಶೈವ ಸಂಪದಾಯದಲ್ಲ ನಿರ್ಮಾಣವಾದ ದೇವಸ್ಥಾನಗಳು ಚನ್ನರಾಯಪಟ್ಟಣ ಪ್ರದೇಶಗಳಲ್ಲ 
ಕಂಡುಬರುತ್ತದೆ. ಮಠಗಳಗೆ ಸ್ಥಾನಪತಿಗಕಳ ಹೆಸರುಗಳಂದಲೇ ಕರೆಯಲಾಗುತ್ತಿತ್ತು. 
ಕೆಲವೊಂದು ಸಾರಿ ಮಠಗಳು ವಂಶಪಾರಂಪರ್ಯವಾಗಿ ಬೆಕೆದುಕೊಂಡು ಬಂದಿರುವಂತಹ 
ದಾಖಲೆಗಳು ಸಹ ಇವೆ. ಇದರಲ್ಲ ಗುರುಪರಂಪರೆಯನ್ನು ಕೂಡ ಕಾಣಬಹುದಾಗಿದೆ. 
ಮಠಮಾನ್ಯಗಳನ್ನು ಮೂಲಸ್ಥಾನಗಳೆಂದು ಕರೆಯಲಾಗಿದೆ. ಚಿದಾನಂದಮೂರ್ತಿಯವರು 
ತಮ್ಮ ಅಭಪ್ರಾಯವನ್ನು ವ್ಯಕ್ತಪಡಿಸಿರುವಂತೆ ಸಂಸ್ಥೆ ದೃಷ್ಟಿಯಿಂದ ನೋಡಿದರೆ ದೇವಸ್ಥಾನವು 
ಮಠವು ವಿಭಿನ್ನವಾಗಿರುವುದರಿಂದ ಇವೆರಡು ಬೇರೆ ಬೇರೆಯಾಗಿದ್ದರೂ ಒಂದೇ ವಿಚಾರವನ್ನು 


ತಿಆಸುತ್ತವೆ.* 


ಜೈನಧರ್ಮದ ಧಾರ್ಮಿಕ ಹಿನ್ನೆಲೆಯನ್ನು ನೋಡಿದರೆ ಪ್ರಾಯಶಃ ಕರ್ನಾಟಕದ ಮಲ್ಣಗೆ 
ಜೈನಧರ್ಮದ ನಂಬಕೆಗಳೇ ಅತ್ಯಂತ ಪ್ರಾಚೀನ ಕಾಲದ ದಾಖಲೆಗಳು ಎಂದು 
ಹೇಳಬಹುದಾಗಿದೆ. ಜೈನಧರ್ಮದ ಪರಂಪರೆಯ ಪ್ರಕಾರ ಚಂದ್ರಗುಪನು ಶೃತಕೇವಲ 
ಭದಬಖಾಹುವಿನೊಂದಿಗೆ ಮತ್ತು ಆತನ ಸ್ನೇಹಿತರೊಂದಿಗೆ ಉತ್ತರಭಾರತದ ಪಾಟಲೀಪುತ್ರದಿಂದ 
ಹಾಸನಜಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದು ಇಲ್ಲ ನೆಲೆಸಿದರು ಎಂಬ ವಿಚಾರ ಹಲವಾರು 
ಪ್ರಮುಖ ದಾಖಲೆಗಳ೦ದ ತಿಆದಬರುತ್ತದೆ. ಬಹುಶಃ ಈ ಘಟನೆ ನಡೆದಿರುವುದು ಕ್ರಿ.ಪೂರ್ಮ. 
4ನೇ ಶತಮಾನದಲ್ಲ ಎನ್ನಬಹುದು. ಚಂದ್ರಗುಪನು ಇಲ್ಲಯೇ ಸಲ್ಲೇಖನ ವೃತ ಪ್ರಾರಂಭಸಿ 
ಇಲ್ಲಯೇ ಪ್ರಾಣತ್ಯಾಗ ಮಾಡಿದನು ಎಂದು ಕೂಡ ತಿಆದುಬರುತ್ತದೆ. ನಂತರ ಕಾಲದಲ್ಲೂ 
ಹಲವಾರು ರಾಜಮನೆತನಗಳು ಅಧ್ಯಾತ್ಕಿಕವಾಗಿ ಜೈನಧರ್ಮವನ್ನು ಪೋಷಿಸಿ ಬೆಳೆಸಿದರು. 
ಹಾಸನಜಲ್ಲೆಯಲ್ಲ ಜೈನಧರ್ಮವು ಒಂದು ಪಮುಖ ಪ್ರಬಲ ಧರ್ಮವಾಗಿ ಬೆಳೆಯಿತು. * 
ಕರ್ನಾಟಕಕ್ಕೆ ಬಂದ ಹೊಸ ಜೈನ ಧರ್ಮ ಸುಮಾರು ಒಂದು ಸಾವಿರ ವರ್ಷಗಳವರೆಗೆ ಒಂದು 


220 


ಪಬಲ ಪಂಥವಾಗಿ ಬೆಳೆಯಿತು. *" ಕರ್ನಾಟಕಕ್ಕೆ ಕ್ರಿಿಪೂರ್ವದಲ್ರಯೇ ಜೈನರು ವಲಸೆ 
ಬಂದರೆಂದು ಪ್ರತೀತಿ ಇದ್ದರೂ. ಇದರ ವಾಸ್ಸುಶಿಲ್ಲಗಳು ದೊರೆಯುವುದು ಕ್ರಿ.ಶ.6-7ನೇ 
ಶತಮಾನದಿಂದ ಇತ್ತೀಜಿಗೆ ಹಾಸನ ಜಲ್ಲೆಯಲ್ಲ ಕ್ರಿ.ಶ.5-6ನೇ ಶತಮಾನದಿಂದ ಕ್ರಿ.ಶ.13ನೇ 
ಶತಮಾನದವರೆಗೂ ದೇಶದ ನಾನಾ ಭಾಗಗಳನ್ನು ಜೈನಯತಿಗಕು ವಾಸಕ್ಕಾಗಿಯೇ 
ಜನಮಂದಿರಗಳಗಾಗಿಯೇ ಗುಹೆಗಳನ್ನು ಮಾರ್ಪಡಿಸಿರುವುದು ಕಂಡುಬರುತ್ತದೆ. 
ಕರ್ನಾಟಕದ ಹಾಸನಜಲ್ಲೆಯಲ್ಲ ಅನೇಕ ರಾಜಮನೆತನಗಳು ನೀಡಿದ ಪ್ರೋತ್ಸಾಹದಿಂದ ಜೈನ 
ವಾಸ್ಸುಶಿಲ್ಲ ದೇವಾಲಯಗಳು, ಗುಹೆಗಳು, ಬಸದಿಗಳು, ಶಿಲ್ಪ್ಲಗಕು, ಮಾನಸ್ತಂಭಗಳು 
ಶಾಸನಗಳು ವಿಸ್ಲಾರವಾಗಿಯೂ-ವೈವಿಧ್ಯಮಯವಾಗಿಯೂ ಬೆಳೆಯುವುದಕ್ಕೆ ಕಾರಣವಾಂಖತು. 
ತಲಕಾಡಿನ ಗಂಗರ, ಜೈನವಾಸ್ತುಪಿಲ್ಲ ವಿಫಲವಾಗಿತ್ತು. ಶ್ರವಣಬೆಕಗೊಳದ ದೊಡ್ಡಬೆಟ್ಟದಲ್ಲ 
ಜೈನ ಮೂರ್ತಿ ಶಿಲ್ಪದ ಪರಾಕಾಷ್ಟೆಯಾದ ಗೊಮ್ಮಟೇಶ್ವರನ ಶಿಲ್ಲ ಚಾವುಂಡರಾಯನಿಂದ 
ನಿರ್ಮಾಣವಾಲುತು. *” ಶ್ರವಣಬೆಕಗೊಳದಲ್ಲ ಜೈನಬಸದಿಗಕು ನಿಸದಿ ಕಲ್ಲು ಶಾಸನ ಶಿಲ್ಪಗಳು 
ಸುಂದರ ಹಾಗೂ ವ್ಯರಾಗ್ಯಪರ ಜನರ ಮೂರ್ತಿ ಶಿಲ್ಪಗಳು ಕಾಮೋತ್ರರ್ಗದಲ್ಲರುವ ಗೊಮ್ಮಟ 
ಶಿಲ್ಪ ಬೃಹದಾಕಾರದ ಮಾನಸ್ತಂಭಗಳು ಕಲಾಕುಸುರಿ ಕೆತ್ತನೆಬುಂದ ಕೂಡಿದ ಯಕ್ಷಯಕ್ಷಿಂಶುರ 
ಮೂರ್ತಿ ಶಿಲ್ಪಗಳು, *” ಜೈನ ವಾಸ್ಸುವಿನಲ್ಪ್ಲ ಕೆಲವು ಜೈನ ಧರ್ಮದ ಕಥಾನಿರೂಪಣಾ 
ಶಿಲ್ಪಗಳನ್ನು ಬಟ್ಟರೆ ಉಳದಂತೆ ವಾಸ್ತುರೀತಿಯ ಬಸದಿಗಳು ಕಂಡುಬರುತ್ತವೆ. ಜೈನ ಬಸದಿಗಳ 
ನಿರ್ಮಾಣ ಗಂಗರ ಕಾಲದಲ್ಲ ಮತ್ತು ಹೊಯ್ದಕರ ಕಾಲದಲ್ಲ ಶ್ರವಣಬೆಕಗೊಕದಲ್ಲ 
ಜನಪ್ರಿಯವಾಗಿತ್ತೆಂದು ತಿಳದುಬಂದಿರುವ ವಿಚಾರವಾಗಿದೆ. ಶ್ರವಣಬೆಕಗೊಕದಲ್ಲ ಗಂಗರ 
ಮಂತ್ರಿ ಚಾವುಂಡರಾಯನು ನಿರ್ಮಿಸಿದ ಪಾಶ್ಪ್ಯನಾಥ ಬಸದಿ ಒಂದು ಉತ್ತಮ 


ಉದಾಹರಣಿಯಾಗಿದೆ. 


ಕ್ರಿ.ಶ.4ನೇ ಶತಮಾನದ ಸಮಯಕ್ಕೆ ವೈದಿಕ ಮತಗಳ ಆಚರಣಿಯಲ್ರ ಮತ ಬೇಧಗಳು 
ಉಂಬಾಗಿ ದೇವಾಲಯಗಳ ನಿರ್ಮಾಣ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಅದೇ ಸಮಯದಲ 
ಜೈನ ಧರ್ಮವು ಸ್ಫೂಪದ ವಾಸ್ತು ರಚನೆಯನ್ನು ನಿಲ್ಲಸಿ ಚೈತ್ಯದ ಹಂತವನ್ನು 
ಮಾಡತೊಡಗಿದರು. ವೈದಿಕ ಧರ್ಮದ ಪರಂಪರೆಯ ದೇವಾಲಯಗಳ ವಾಸ್ನುರಚನೆಯಂತೆ 
ತಮ್ಮ ದೇವಾಲಯಗಕ ವಾಸ್ನುರಚನೆಯ ಅನುಕರಣಿಯನ್ನು ಸೇರಿಸಿಕೊಂಡರು. 


ಕ್ರಿ.ಶ.3-4ನೇ ಶತಮಾನದಲ್ಲೂ ಮುನಿಸಂಘಗಳಲ್ಲ ಗಣಗಳ ರಚನೆ ಮಾಡಿ, ಸಂಘದ 
ವ್ಯವಸ್ಥೆಯನ್ನು ತಂದರು. ಗುಣಪ್ರಮುಖರು ನಿಶ್ರಿತ ಸ್ಥಳಗಳಲ್ಲ ನೆಲೆಸಿ ಧರ್ಮ ಪಭಾವನೆಗೆ 
ತೊಡಗಿರುವುದು ತಿಆದಬರುತ್ತದೆ. ಕರ್ನಾಟಕದ ಬಸದಿ ಎಂಬ ಪದ ಪ್ರಯೋಗವು 


221 


ಮೊದಲಗೆ ಬಂದದ್ದು ಕ್ರಿ.ಶ.8ನೇ ಶತಮಾನದ ಶ್ರವಣಬೆಳಗೊಳದ ಶಿವಮಾರನ ಬಸದಿ 
ಶಾಸನದಿಂದ ವ್ಯಕ್ತವಾಗುತ್ತದೆ. * 


ಕ್ರಿ.ಶ.6-7ನೇ ಶತಮಾನದಿಂದ ಕೆಲವೊಂದು ಧಾರ್ಮಿಕ ಆಚರಣೆಯು ಬೆಳೆದು 
ಬಂದಿದ್ದು. ನೇಮಿನಾಥ ಜನ ಶಾಸನ ದೇವತೆಯಾದ ಕೂಷ್ಯಾಂಡಿನಿಯು ಶವಣ ಬೆಳಗೊಳ 
ಕ್ಷೇತ್ರದ ದೇವತೆಯಾಗಿದ್ದಾಳೆ. ಒಂದು ಗರ್ಭಗೃಹದಲ್ಲ ನೇಮಿನಾಥ ಜನನ ಅಂಬವು ಇರುತ್ತದೆ. 


ಕ್ರಿ.ಶ.೨ನೇ ಮತ್ತು 10ನೇ ಶತಮಾನ ಕಾಲಕ್ಷೆ ಆದಿನಾಥ, ಚಂದ್ರನಾಥ, ನೇಮಿನಾಥ, 
ಪಾರ್ಶ್ಯನಾಥ. ಮಹಾವೀರ, ತೀರ್ಥ೦ಕರ ಅನೇಕ ಬಸದಿಗಳು ನಿರ್ಮಾಣಗೊಂಡವು. ಯಕ್ಷ 
ಆರಾಧನೆಯು ಶ್ರಾವಕರ ಮೇಲೆ ಜರಿದ ಪಭಾವದ ಪರಿಣಾಮವಾಗಿ ಬಸದಿಗಕಲ ಹಲವಾರು 
ಉತ್ಸವಗಳು ನಡೆದವು. ಬಸದಿಗಳು ದಾನ ಧರ್ಮದ ಕೇಂದ್ರವಾಗಿ ವಿದ್ಯಾಕೇಂದ್ರವಾಗಿ ಜೈನ 
ಸಮಾಜದ ಪ್ರತೀಕವಾಗಿ ರೂಪುಗೊಂಡಿದೆ ಎನ್ನಬಹುದು. 


ಯಾತ್ರಿಕರ ಹೆಚ್ಚಾದಂತೆ ಶ್ರವಣಬೆಳಗೊಳ ಸಾಧನಾ ತಾಣವಾಗಿ ಇಂದಿಗೂ ಉಳದಿದೆ. 
ಧಾರ್ಮಿಕ ಸಮಾಜದ ಚಟುವಟಕೆಯ ಕೇಂದವಾಗಿ ಬೆಕೆದುಕೊಂಡಿದೆ. ಶ್ರವಣ ಬೆಳಗೊಳದ 
ದೊಡ್ಡಬೆಟ್ಟ ಯಾತ್ರಿಕರ ಆಕರ್ಷಣಿಯ ಧಾರ್ಮಿಕ ಕೇಂದವಾಗಿದೆ. ವಿವಿಧ ರಾಜವಂಶಗಳು 
ಅರಸರುಗಳು ಹಾಕಿಸಿರುವ ಶಾಸನಗಳು ಸಾಕಷ್ಟು ಸಂಖ್ಯೆ ಕಂಡುಬಂದಿದೆ. ಗಂಗ, ರಾಷ್ಟ್ರಕೂಟ, 
ಚಾಲುಕ್ಕ ಹೊಯ್ದಳ, ವಿಜಯನಗರ, ಚಂಗಾಳ್ವ, ಕೊಂಗಾಕ್ಮ,; ಮೈಸೂರು ಒಡೆಯರ್‌ 
ಮುಂತಾದವರನ್ನು ಉದಾಹರಿಸಬಹುದು. ಧಾರ್ಮಿಕ ಪರಂಪರೆಯ ಮತ್ತು ಐತಿಹಾಸಿಕ 
ಪರಂಪರೆಗಳೆರಡೂ ಮೇಳ್ಯನಿಕೊಂಡು ಬಂದಿರುವುದು ಶ್ರವಣ ಬೆಕಗೊಳದ ವಿಶೇಷವಾಗಿದೆ. 


ಶ್ರವಣ ಬೆಳಕಗೊಕದಲ್ಲ ಬಾಹುಬಲಗೆ ಹನ್ನೆರಡು ವರ್ಷಗಳಗೊಮ್ಮೆ ಮಾಡುವ 
ಮಹಾಮಸ್ಪಕಾಭಿಷೇಕವು ಜಗತ್‌ಪ್ರಸಿದ್ಧವಾಗಿದ್‌.ಎ ಮೊತ್ತಮೊದಲನೆಯ ಮಹಾಮತಕಾಭಷೇಕ 
ಗಂಗರ ಮಂತ್ರಿ ಚಾವುಂಡರಾಯನಿಂದ ನೆರವೇರಿತ್ತು. 15೨5 ರಲ್ಲ ಮೈಸೂರಿನ ಅರಸು 
ದೇವರಾಜ ಒಡೆಯರ್‌ರವರು ನಡೆಸಿದರು. ನಂತರ ಚಿಕ್ಕದೇವರಾಯ ಒಡೆಯರ್‌, ಮುಮ್ಮಡಿ 
ಕೃಷ್ಣರಾಜ ಒಡೆಯರ್‌ ಸಹಯೋಗದಿಂದ ಮಸ್ಪಕಾಭಷೇಕಗಳಾದವು. 1910೦ ರಲ ಶ್ರೀಮಠದ 
ಶಾತರಾಜಸ್ಥಾಮಿಗಳ೦ದ 19೭25 ರಲ್ಲ ಶೆಲ್ಪಸರು ಸ್ವಾಮಿಗಳ ಕಾಲದಲ್ಲ 1953 ಮತ್ತು 1967 
ರಲ್ತ ಭಟ್ಲಾಕಲಕ ಸ್ಥಾಮಿಗಆಳ೦ಂದಲೂ ತಡೆದವು. 1981 ರಲ ಬಾಹುಬಅಯ ಪತಿಷ್ಠಾಪನೆಯ 
ಸಾವಿರ ವರ್ಷಗಳಾದ ಕಾರಣ ಸಹಸ್ತಾಬ್ದ ಪ್ರತಿಷ್ಠಾಪನೆಯ ಅಂಗವಾಗಿ ಮಹಾಮಸ್ತಕಾಭಿಷೇಕವು 
ಚಾರುಕೀರ್ತಿ ಭಟ್ದಾರಕ ಸ್ಹಾಮಿಗಳವರ ನೇತೃತ್ತದಲ್ಲ ನಡೆಯಿತು. 19೨3 ರಲ್ತ್ಪ ನಡೆದುದು 
ಸಹಸ್ರಮಾನದ ಕೊನೆಯ ಮಹಾಮಸ್ತಕಾಭಷೇಕವಾಗಿತ್ತು. ಒಟ್ಲಾರೆಯಾಗಿ ನೋಡುವುದಾದರೆ 


222 


ಶ್ರವಣಬೆಕಗೊಕವು ಸತ್ತಮೌಲ್ಯವನ್ನು ಎತ್ತಿಹಡಿಯುವ ತವಕ. ಮೋಕ್ಷದ ಗುರಿಯೆಡೆಗೆ 
ಧಾವಿಸುವ ಸಾಧಕ ಜೀವಿಗಳ ಮನೋಭಾವ ಧಾರ್ಮಿಕ ಪರಂಪರೆಯನ್ನು ಆರಂಭದಿಂದ 
ಇಂದಿನವರೆಗೂ ಎತಿ ಹಿಡಿಯುತ್ತಾ ಬಂದಿದೆ. ವಿವಿಧ ರಾಜ-ಅರಸರು, ಮಂತ್ರಿಗಳು, 
ದಂಡನಾಯಕಾಧಿಕಾರಿಗಳು, ವ್ಯಾಪಾರಿ ಸಂಘಗಳು. ಭಕ್ತಾದಿಗಳು. ಜನಸಾಮಾನ್ಯರು ಎಲ್ಲರೂ 
ಮಾಡಿದ ಸಹಕಾರದಿಂದ ದೇವಾಲಯಗಳು ಬಸದಿಗಳು ನಿರ್ಮಾಣಗೊಂಡ ಅವುಗಳ 
ಪೋಷಣಿಗಳಗಾಗಿ ನೀಡಿರುವ ಅನೇಕ ದಾನದತಿಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 
ಇಂದಿಗೂ ಧಾರ್ಮಿಕ ಪರಂಪರೆಯನ್ನು ಮುಂದುವರೆಸಿದೆ. 


ಒಂದನೇ ಬುಕ್ಕರಾಯನ ಕಾಲದಲ್ಲ ಕ್ರಿ.ಶ.1368 ರಲ್ಲ ಶಾಸನವನ್ನು ಹಾಕಿಸಿದ್ದು. ಇದು 
ನ್ಯಾಯನಿಷ್ಟಕ್ಷಪಾತ ನೀತಿ ಮತ್ತು ಧಾರ್ಮಿಕ ಸಮನ್ಸಯತೆಯನ್ನು ತಿಆಸುತ್ತದೆ. *” ಬುಕ್ನನ 
ಕಾಲದಲ್ಲ ಶ್ರೀ ವೈಷ್ಣವರಿಗೂ ಜೈನರಿಗೂ ಸಂಘರ್ಷ ನಡೆದವು. ಪಬಲರಾದ ಶ್ರೀ ವೈಷ್ಣವರು 
ಜೈನರ ಮೇಲೆ ಹಲ್ಲೆ ನಡೆಸಿದರು. ಜೈನರ ಅರಸನಿಗೆ ದೂರು ನೀಡಿದರು. ಅರಸನು ಇಬ್ಬರ ಮಧ್ಯೆ 
ಜಂಗಳ ನಿಲನಿ ನಿಲ್ಪಸಿ ನ್ಯಾಯ ಸಂಧಾನ ನಡೆಸಿ ವೈಷ್ಣವರು ಜೈನರನ್ನು ಪೀತಿಯುಂದ 
ಗೌರವದಿಂದ ಕಾಣುವಂತೆ ಮಾಡಿದನು. 


ವಿಜಯನಗರದ ಅರಸರು ಮತ್ತು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಮಾಂಡಲೀಕರು 
ಅನೇಕ ಜನಹಿತ ಕಾರ್ಯಗಳನ್ನು ನಡೆಸಿದ್ದಾನೆ. ಶ್ರವಣಬೆಳಗೊಳದ ಭಂಡಾರದ 
ಬಸದಿಯಲ್ಲರುವ ಶಾಸನವು ಅಲ್ಲರುವ ಸರಸ್ವತಿ ಮಂಟಪದ ಜೀರ್ಣೋದ್ದಾರ ಕ್ರಿ.ಶ.15೦6 ರಲ್ಲ 
ಮಾಡಿಸಿರುವ ಬಧ್ಗೆ ತಿಅದುಬರುತ್ತದೆ. *' ನಂಜರಾಜಪಟ್ಟಣದ  ಮಹಾಮಂಡಲೇಶ್ವರ 
ಕುಲೋತುಂಗ ಚಂಗಾಜ್ಞ ನಂ೦ಜುಂ೦ದೊಡೆಯನ ಮಹಾಪ್ರಧಾನ (ಬುಕ್ಕರಾಯನ ಮಗ) 
ದೇವಪ್ಪನು ಈ ಜೀರ್ಣೋದ್ದಾರ ಕಾರ್ಯವನ್ನು ನಡೆಸಿದ ನುಗ್ಗೇಹಳ್ಳಯ ಪ್ರಭುದೇವ 
ತಿಮ್ಮರಾಜ ಮತ್ತು ವಿರುಪಾಂಭಕರ ಪುತ್ರರಾಯ ನೃಪನು ನುದ್ದೆಹಳ್ಳಯ ತಿರುವಂಗಳನಾಥ 
ದೇವಾಲಯವನ್ನು ಹದಿನಾರನೇ ಶತಮಾನದಲ್ಲ ನಿರ್ಮಿಸಿ ಕಟ್ಟಗೆ ಹಳ್ಳಿಯನ್ನು ದಾನ ನೀಡಿದ 
ವಿಚಾರ ತಿಆದುಬರುತ್ತದೆ. 


ಸಾಮಾಜಕ ಚಟುವಟಕೆಗಳ ಕೇಂದವಾಗಿ 


ಭಾರತೀಯ ಸಮಾಜದಲ್ಲ ಪ್ರಾಚೀನ ಕಾಲದಿಂದ ವಿವಿಧ ಸಂಸ್ಕೃತಿಯನ್ನು ಕಾಣುತ್ತವೆ. 
ಭಾರತದಲ್ಲ ಹಿಂದೂ ಧರ್ಮದ ಜೊತೆಗೆ ಅನೇಕ ಧರ್ಮಗಳು ಬೆಕೆದುಬಂದಿರುವುದನ್ನು ಸಹ 
ಕಾಣುತ್ತವೆ. ಈ ಹಿನ್ನೆಲೆ ಪ್ರಾಚೀನ ಕಾಲದಿಂದಲೂ ರಾಜಕೀಯವಾಗಿ ಅಳ್ವಕೆಯನ್ನು 


223 


ನಡೆಸಿರುವಂ೦ಂತಹ ರಾಜ-ಮಹಾರಜರು ವೈದಿಕ ಧರ್ಮದ ಎಲ್ಲಾ ಸಂಸ್ಕೃತಿಯನ್ನು 
ವೈಶಿಷ್ಠತೆಗಳನ್ನು ರೂಢಿಸಿಕೊಂಡು ಪುನಃಪ್ಲೇತನಗೊಳಸಿ ಇನ್ನಿತರ ಬೇರೆ ಬೀರೆ ಧರ್ಮಗಳಗೂ 
ಪ್ರೋತ್ಸಾಹ ನೀಡಿರುವುದು ತಿಆದುಬರುತ್ತದೆ. *' ಹಿನ್ನೆಲೆಯನ್ನು ಗಮನಿಸಿದರೆ ಹಾಸನ ಜಲ್ಲೆಯ 
ಚನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶಗಕಲ್ಲಯೂ ಆಳ್ವಕೆಯನ್ನು ನಡೆಸಿದಂತಹ ರಾಜರುಗಳು 
ತಮ್ಮ ಆಡಳತದ ಸಂದರ್ಭದಲ್ಲ ದೇವಾಲಯಗಳನ್ನು ಬಸದಿಗಳನ್ನು ನಿರ್ಮಿಸಿರುವುಮ ಅಲ್ಲದೆ 
ಅನೇಕ ಮಂಟಪಗಳನ್ನು ಗೋಪುರಗಳನ್ನು, ಶಿಲಗಕನ್ನು ನಿರ್ಮಿಸಿರುವುದು ಕಂಡುಬರುತ್ತದೆ. ** 


ಅಂದಿನ ಪ್ರಾಚೀನ ದೇವಾಲಯಗಳನ್ನು ಹೊಸದಾಗಿ ನವೀಕರಣಗೊಳಸುವುದು. 
ದೇವಾಲಯಕ್ಷೆ ಮತ್ತು ಮಠಗಳಗೆ ದಾನದತ್ತಿಗಳನ್ನು ನೀಡುವುದು. ವಿವಿಧ ಮಾದರಿಯ 
ಉತ್ಸವಗಳನ್ನು ಆಚರಿಸುವುದು ಕಂಡುಬರುತ್ತದೆ. ದೇವಸ್ಥಾನಗಳು ಧಾರ್ಮಿಕ ಹಿನ್ನೆಲೆಯನ್ನು 
ಪೂರೈಸುವುದಕ್ಳಿಂತ ಜನಸಾಮಾನ್ಯರ ಮನರಂಜನೆಯ ಸ್ಥಕಗಳಾಗಿದ್ದವು. ಕೆಲವೊಂದು 
ದೇವಸ್ಥಾನಗಳ್ಲ ಭಕ್ತಿ ಪೂರಕವಾದ ಹರಿಕಥೆಗಳನ್ನು ಮತ್ತು ಧರ್ಮಪ್ರಸರಣ 
ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರು. ವೈಭವಯುತ ಪೂಜೆಪುನಸ್ಥಾರಗಳು, ಉತ್ಸವಗಳು ನಡೆದು 
ನೂರಾರು ಜನರಿಗೆ ಅನ್ನದಾನ ಮಾಡುತಿದ್ದುದ್ದು ತಿಆದುಬರುತ್ತದೆ. * 


ಪ್ರಾಚೀನ ಕಾಲದ ದೇವಾಲಯಗಳನ್ನು ಅಧ್ಯಯನ ಮಾಡಿದರೆ ಒಂದು ಸಾಮಾಜಕ 
ಸಂಸ್ಥೆಯಾಗಿ ಕೆಲಸ ನಿರ್ವಹಿಸುತ್ತಿದ್ದವು ಹಾಗೂ ಅಂತಹ ಕಾರ್ಯದಲ್ಲ ಎಲ್ಲಾ ಸಮುದಾಯ 


ಜನಸಾಮಾನ್ಯರ ಭಾಗವಹಿಸುತ್ತಿರುವುದು ಬೆಳೆದುಬಂದ ದಾರಿಯಾಗಿದೆ. 


ಅಲ್ಲ ಮೇಲು-ಕೀಳು, ಬಡವ- ಬಲ್ಲದ ಎಂಬ ವಿಚಾರ ಬರುತ್ತಿರಲಲ್ಲ. ದೇವಸ್ಥಾನಗಳು 
ಒಂದು ರೀತಿಯಲ್ಲ ಒಂದು ಸುಂಸ್ಥೆಯಾಗಿ ಬಿಳೆದು ಬಂದಿರುವ ಕಾರಣ ಇದರಲ್ಲ ಆಡಳತದ 
ಹಿತದೃಷ್ಟಿಯಿಂದ ಸಾಕಷ್ಟುಜನರು ಕೆಲಸ ಕಾರ್ಯದಲ್ಲ ತೊಡಗಿರುವುದು ಸಹ ತಿಆದುಬರುತ್ತದೆ. 
ದೇವಾಲಯದ. ನಿರ್ವಹಣಿಯಲ್ಲ ಸ್ಥಾನಿಕರು, ಆಡಳತ ಮಂಡಳಯವರು, ಅರ್ಚಕರು, 
ಪರಿಚಾರಕರು ಇರುತ್ತಿದ್ದರು. ಭಾರತ ದೇಶದ ಚರಿತ್ರೆಯನ್ನು ಗಮನಿಸಿದರೆ ರಾಜ್ಯಾಡಳತದ 
ಕ್ರಮದಲ್ಲ ದೇವಾಲಯದ ಆಡಳತವು ಆಯಾ ಪ್ರಾಂತ್ಯದ ಸ್ಥಳೀಯ ಸರ್ಕಾರದ ಒಂದು 
ಅಂಗವಾಗಿತ್ತು. ಇದು ಒಂದು ರ್ಪಾಂತೀಯ ಜನ ಸಾಮಾನ್ಯರ ಜೀವನದ ರೂಪ 
ನೀಡುವಂತಹ ಕೇಂದವೂ ಸಹ ಅಗಿತ್ತು ಇದು ರಾಜಕೀಯ, ಸಾಮಾಜಕ, ಆರ್ಥಿಕ, 
ಸಾಂಸ್ಕೃತಿಕ ಜೀವನ ಚಟುವಟಕೆಯ ಪಾತ್ರವನ್ನು ನಿರ್ವಹಿಸುವುದರಲ್ಲ ಅಗತ್ಯವಾಗಿತ್ತು. *" 


ಸಮಾಜದಲ್ಲೂ ಹಲವು ಜಾತಿ ಮತ್ತು ಉಪಜಾತಿಗಳದ್ದವು ಎಂಬುದರ ಬಗ್ಗೆ ಪ್ರಾಚೀನ 


ಕಾಲದ ರ್ರಂಥಗಳಂದಲೂ ತಿಆದುಬರುತ್ತದೆ. ಅದರಲ ಪ್ರಮುಖವಾಗಿ ನಾಲ್ಲು ಜಾತಿಗಳವೆ. 


224 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಶೂದ್ರವರ್ಗದಲ್ಲ ಅನೇಕ ಉಪಜಾತಿಗಳು ಕಂಡುಬರುತ್ತವೆ. 
ಸಾಮಾನ್ಯವಾಗಿ ಕರಕುಶಲ ಕರ್ಮಿಗಳು, ಕಾರ್ಮಿಕರು, ವ್ಯವಸಾಯ ವೃತಿಯಲ್ಲ 
ಬೆಕೆದವರೆಲ್ಲರೂ ಶೂದ್ರ ವರ್ಗದಲ್ಲೇ ಬೆಕೆದುಬಂದವರೆಂದು ಗುರುತಿಸಿದ್ದಾರೆ. ಈ ಮೇಲೆ 
ತಿಆಸಿರುವ ಪ್ರಮುಖ ನಾಲ್ಲು ಜಾತಿಗಳ೦ದ ಪ್ರಾಮುಖ್ಯತೆಯ ಪಡೆಯದ ಇನ್ನಿತರ ಹಲವಾರು 
ಜಾತಿಗಳದ್ದವು. ಶೇ ಜಾತಿಗಳು ತಮ್ಮದೇ ಆದ ನಡೆ-ನುಡಿ, ಆಚಾರ-ವಿಚಾರಗಳನ್ನು 
ರೂಪಿಸಿಕೊಂಡು ಬಂದಿರುವುದು ಸಹ ತಿಅದುಬರುತ್ತದೆ. ಜ.ಎಲ್‌.ರೈಸ್‌ರವರ ಪಕಾರ ಹಳೆಯ 
ಮೈಸೂರು ಪ್ರಾಂತ್ಯದಲ್ಲ ಸಾಂಪ್ರದಾಯಿಕವಾಗಿ 101 ಜಾತಿಗಳು ಇದ್ದವೆಂದೂ 
ತಿಆದುಬಂದಿದ್ದರೂ ಸುಹಹ ಅವುಗಳ ಸಂಖ್ಯೆಯನ್ನು ಹೆಚ್ಚಾಗಿ 864 ಜಾತಿಗಳು ಇದ್ದವೆಂದು 


ತಿಆಸಿದ್ದಾರೆ. ಸೌ 


ಕ್ರಿ.ಶ.18೦ ರ ಸಮಯದಲ್ಪದ್ದ ಜಾತಿಗಳನ್ನು ಮೆಕೆಂಜಯವರು ತಮ್ಮ ಅಭಪ್ರಾಯವನ್ನು 
ವ್ಯಕ್ತಪಡಿಸುತ್ತಾರೆ. ಅವರ ಪ್ರಕಾರ ಬ್ರಾಹ್ಮಣರು, ಅಂಗಾಲುತ, ವೈಶ್ಯ, ಒಕ್ಕಅಗ, ಬಲಅಜ, 
ಬಣಜಗ, ಕುರುಬ, ಬೇಡ, ಕಮ್ಮಾರ. ಗೊಲ್ಲ, ತಿಗಳ, ಉಪ್ಪಾರ, ರಜಪೂತ, ನಾಲುಂದ, 
ನೇಕಾರ, ಅಗಸ, ಬಡಗಿ, ಅಕ್ಕಸಾಅ, ಗಾಣಿಗ, ಲಂಬಾಣಿ, ಬೋವಿ. ಈಡಿಗ, ಹೊಲೆಯ, 
ಮಾದಿಗ, ಕೊರಮ. ಮುಸಲ್ಮಾನ, ಕುಮ್ಹಾರ, ನೇಕಾರ. ದರ್ಜ. ಜೈನ, ಸಾದರ. ಮೇಜ, 
ನಾಯಕ. ಮನೆತನ. ದಳವಾಲು. ಭೈಇಂದದ. ಕೋಮಟಗ, ಸಾಧರು. ಕುಂಜಿಟಗರು, 
ತೊಗಟರು. ಜಲಗಾರರು. ಸುಣ್ಣಕಲ್ಲರು. ಉಪ್ಪಾರ, ಕೆಲಸಿಗಳು. ಬಲಗ್ಯನವರು. ಎಡಗ್ಯೆನಾರು. 
ಬೊಕ್ಕಸದಗೊಲ್ಲರು, ತೆಲುಗರು. ಕಂಚುಗಾರರು, ಮರಾಠಿಗಳು. ತುರುಕರು, ಹಂಡರಾಹುತರು. 
ಹಗ್ಗಾಣಿಗರು. ರಾಜೋರ್‌ದರ್‌, ದೇವಾಂಗದವರು, ಹಳ್ಳೇಕಾರ, ಚಲವಾದಿ. ಬಡಗಿ ಈ 
ರೀತಿಯಾಗಿ ಗುರುತಿಸಿ ದ್ಹಾರ ಮೆಕೆಂಜಯವರು ಗುರುತಿಸುವ ಈ ಜಾತಿಗಳನ್ನು ರೈಸ್‌ ಮತ್ತು 
ಬುಕನಾನ್‌ರವರು ಸಹ ಗುರುತಿಸಿರುತ್ತಾರೆ. 


ಚನ್ನರಾಯಪಟ್ಟಣದಲ್ಲ ಕಲ್ಯಾಣ ಚಾಲುಕ್ಕರ ದೊರೆ ತಿಭುವನ ಮಲ್ಲದೇವರು 
ರಾಜ್ಯಭಾರ ಮಾಡುತ್ತಿದ್ದಾಗ, ಜೈನಧರ್ಮದಲ್ಲ ಪ್ರಮುಖನಾದ ವ್ಯಕ್ತಿ ನಾಗವರ್ಮನ ಮಗನಾದ 
ಮಾರಯ್ಯನ ಪುತ್ರನು ಏಚಿದೇವನ ಮಗನಾದ ಕೌಂಡಿಲ್ಯ ಗೋತ್ತದ ಪೋಚಿಕಲ್ಛಯ ಪುತ್ರನಾದ 
ಬೊಮ್ಮದೇವನ ತಮ್ಮನಾದ ದಂಡನಾಯಕ ಗಂಗರಾಜನು ಜಲಗೌಡನು ನಿರ್ಮಿಸಿದ ಜಲೇಶ್ವರ 
ದೇವಾಲಯಕ್ಷೆ ಎರಡು ಸಲಗೆ ಭೂಮಿಯನ್ನು ಮತ್ತು ನಂದಾದೀಪಕ್ಕೆ ಒಂದು ಗಾಣವನ್ನು ಐ) 
ಕೊಳಗದ ಗದ್ದೆಯನ್ನು ಕೊಟ್ಟಂತೆ ಶಿಲಾಶಾಸನದಿಂದ ತಿಆದುಬರುತ್ತದೆ. ಈ ಶಾಸನದಿಂದ 
ಗಂಗರಾಜನಿಗೆ ಹೋಯ್ದಕರ ಚರುದುಗಳದ್ದಾಗ್ಯೂ ಈ ಹೊಯ್ದಳರ ರಾಜ್ಯವನ್ನು ಚಾಲುಕ್ಯ 


225 


ಚಕ್ರವರ್ತಿ ತಿಭುವನ ಮಲ್ಲ ಎಂಬುವವನು ಆಳುತ್ತಿದ್ದಂತೆ ತಿಆದುಬರುತ್ತದೆ. ಆದರೆ ಹೋೊಯ್ದಳರ 
ಅರಸುರ ಹೆಸರನ್ನು ಈ ಶಾಸನದಲ್ಲ ತಿಳಸಿಲ್ಲ. ನೇರವಾಗಿ ಗಂಗರಾಜನನ್ನು ಚಾಲುಕ್ಕರ 
ಪಾದಪದ್ಮೋಪಜೀವಿ ಎಂದು ಕರೆಯಲಾಗಿದೆ. ಆದ್ದರಿಂದ ಈ ಸಮಯದಲ್ಲ ಚಾಲುಕ್ಕರ 
ಹೋೊಯ್ತಕರ ರಾಜ್ಯವನ್ನು ಜಯುಸಿ ತಮಗೆ ಶರಣಾದ ದಂಡನಾಯಕ ಗಂಗರಾಜನನ್ನು ತಮ್ಮ 
ದಂಡನಾಯಕನ್ನಾಗಿ ಮುಂದುವರೆಸಿರುವುದನ್ನು ತಿಃಸಲಾಗಿದೆ. ಏಚದೇವನ ಮಗನೆಂದು 
ಹೇಳಕೊಂಡಿದ್ದರೂ ಬೊಮ್ಮದೇವನ ತಮ್ಮನೆಂದು ಹೇಳಆರುವುದರಿಂದ ಅರ್ಥವೇನೆಂದರೆ, 
ಬೊಮ್ಮದೇವನು ಈ ವಂಶದಲ್ಲ ಬಹಳ ಪ್ರಮುಬವ್ಯಕ್ತಿಯಾಗಿದ್ದನೆಂದು ತಿಆದು ಬರುತ್ತದೆ. 
ಆದ್ದುದರಿಂದಲೇ  ಬೊಮ್ಮದೇವನ ತಮ್ಮನೆಂದು ಕರೆದುಕೊಂಡಿದ್ದಾನೆಂದು ತಿಆಯ 
ಬಹುದಾಗಿದೆ. * 


ಏಪ್ರಿಲ್‌ ೨. 133 ರ ಒಂದು ಶಿಲಾಶಾಸನದ ಪಕಾರ ಗ್ರಂಗರಾಜನ ಸಾಧನೆಗಳನ್ನು 
ತಿಃಸಲಾಗಿರುತ್ತದೆ. ಅಲ್ಲದೆ ಇಲ್ಲನ ಗಂಗೇಶ್ವರ ದೇವಾಲಯಕ್ಷೆ ಬೊಪ್ಪದಂಡೇಶ್ರ್ಷರನು ದಾನ 
ನೀಡಿದ ವಿಷಯವನ್ನು ತಿಆಸುತ್ತದೆ. ಗಂಗೇಶ್ವರವು ಗಂಗರಾಜನ ಸೃರಣಾರ್ಥವಾಗಿ ನಿರ್ಮಿಸಿದ 
ದೇವಾಲಯವನ್ನು ತಿಆಸುತ್ತದೆ. *” ಗಂಗರಾಜನ ತಾಂಖ ಪೋಚವ್ಲೆಯು ಸಲ್ಲೇಖನ ಪ್ರತವನ್ನು 
ಅನುಸರಿಸಿ 3 ಜೂನ್‌ 112೦ ರ ಸಂದರ್ಭದಲ್ಲ ಸ್ವರ್ಗ ಸೇರಿದಳೆಂದು ತಿಅದುಬರುತ್ತದೆ. ಇಂತಹ 
ಸಂದರ್ಭದಲ್ಲ ಗಂಗರಾಜನು ನಿಶಿಧಿಯನ್ನು ನಿಲಿ ಪ್ರತಿಷ್ಠೆಯನ್ನು ಮಾಡಿಸಿ ಮಹಾಪೂಜೆ 
ಅಭಿಷೇಕಗಳನ್ನು ಮಾಡಿಸಿ ದಾನಧರ್ಮಗಳನ್ನು ಮಾಡಿದನೆಂದು ತಿಆದುಬರುತ್ತದೆ. * ಏಚ 
ಅಥವಾ ಮೊದಲನೇ ಏಜಿರಾಜನ ಹೆಂಡತಿಯಾದ ಪೋಚಿಕಲ್ಲೆಯೂ ಆಕೆಯ ಸೊಸೆ ಲಕ್ಷಿ «ಯು 
ಜನಾಲಯವೊಂದನ್ನು ನಿರ್ಮಿಸಿದನೆಂದು ತಿಆಸುತ್ತದೆ. ಪ್ರಾಯಶಃ ಇದು ಶಾಸನ 
ಬಸದಿಯಾಗಿರಬಹುದು. ಫೆಬ್ರವರಿ 2೭೭, 11೨ ರಂದು ಶ್ರವಣಬೆಕಗೊಳದಲ್ಲ ಗಂಗರಾಜನು 
ಚೋಳರು ಆಕ್ರಮಿಸಿಕೊಂಡಿದ್ದ ಗಂಗವಾಡಿ ಪ್ರದೇಶವನ್ನು ತಲಕಾಡು ಯುದ್ಧದಲ್ಲ ಸೋಲಸಿ 
ಕಂಚಿಯವರೆಗೂ ನುಗ್ಗಿ ಚೋಳರ ಭೂಭಾಗವನ್ನು ಆಕ್ರಮಿಸಿಕೊಂಡಂತೆ ತಿಃದುಬರುತ್ತದೆ. 
ಚೋಳರ ಸಾಮಂತರೆಲ್ಲರನ್ನು ಜಯುಸಿದಂತೆಯೂ ಬಹಳ ಜನರು ಇವನ ಬಡಕ್ಕೆ 
ಆಹುತಿಯಾದಂತೆಯೂ  ತಿಆದುಬರುತ್ತದೆ. ಗಂಗರಾಜನು ತಂದುಕೊಟ್ಟ ವಿಜಯಸಿರಿಗೆ 
ಸಂತೃಪ್ತನಾದ ವಿಷ್ಣುವರ್ಧನನು ನಿನಗೆ ಬೇಕಾದಧ್ದದ್ದನ್ನು ಕೇಳು, ಕೊಡುವೆನೆಂದೂ ಹೇಳಲು 
ಗೋವಿಂದಪಾಡಿಯನ್ನು ಕೊಡು ಎಂದು ಕೇಆದನು. ಆ ಗೋವಿಂದ ಪಾಡಿಯನ್ನು ಪಡೆದು 
ಗೊಮ್ಮಟೇಶ್ವರ ದೇವರಿಗೆ ಅರ್ಪಿಸಿದನು. “ ಗಂಗರಾಜನ ಪತ್ನಿಯಾದ ಲಕ್ಷಿ (ಯು ಪ್ರತಃ 
ಸೈನ್ಯದಲ್ಲ ದಂಡನಾಯಕಿಯಾಗಿದ್ದು, ಕುದುರೆ ಸಾಹೀಕಿಯಾಗಿದ್ದಕು. ಲಕ್ಷಿ ಷ_ಯು ಒಂದಾದ 
ಬಳಕ ಒಂದರಂತೆ ಈಕೆಯ ಮನೆತನದಲ್ಲನ ಈ ವಿಯೋಗಗಳ ಬ್ಹಕೆ ಲಕ್ಷ ಮತಿ ಕಂತಿಯರ್‌ 


226 


ಆಗಿ ತಾನು ಕಟ್ಟಸಿದ ಎರಡು ಬಸದಿ ಬಜ ಸಂಕಲ್ಲ ಮಾಡಿ ಸಲ್ಲೇಖನ ಪತ ಕೈಗೊಂಡು" 
ಆಗಸ್ಟ್‌ 26, 1121 ಅಥವಾ ಜನವರಿ 2೦. 122 ರಲ್ತ್ಪ ಮರಣ ಹೊಂದಿ ಹ್ಟರ್ಗಸ್ಥಳಾದಳೆಂದು 
ತಿಆದುಬರುತ್ತದೆ. ನಂತರ ಗಂಡ ಗಂಗರಾಜನು ನಿಶಿಧಿಯನ್ನು ನಿಲ್ಪಸಿ ಪತಿಷ್ಠೆ ಮಾಡಿಸಿ. 
ಜನದೇವರಿಗೆ ಪೂಜಾಧಿಗಳನ್ನು ಮಾಡಿಸಿ ದಾನ ಧರ್ಮವನ್ನು ಮಾಡಿದ ವಿಚಾರ 
ತಿಆದುಬರುತ್ತದೆ. " ಗಂಗರಾಜನು ತನ್ನ ಅತ್ತಿಗೆಯಾದ ಜಕ್ಕಣಭಚ್ಛೆಯು ಜಕ್ಕಿಕೆರೆಯನ್ನು ಕಟಸಿ 
ನಮಣದೇವರ ಪ್ರತಿಮೆಯನ್ನು ಮಾಡಿಸಿದಳು ಎಂದು ತಿಅದುಬರುತ್ತದೆ. “" ವಿಷ್ಣುವರ್ಧನನ 
ಹಿರಿಯ ದಂಡನಾಯಕನಾದ ಗಂಗರಾಜನು ಶ್ರವಣಬೆಳಗೊಳದ ಪುಣ್ಯಕ್ಷೇತ್ರದಲ್ಲ 
ಜನನಾಥಪುರವನ್ನು ಸ್ಥಾಪಿಸಿ, ಇಲ ಒಂದು ಅಗ್ರಹಾರ ಪ್ರಾರಂಭಸಿದಂತೆ ತಿಆದುಬರುತ್ತದೆ. “ 


ಅಗ್ರಹಾರ ಬೆಳಕಗುಅಯ ಗ್ರಾಮದ ಶಾಸನದ ಪ್ರಕಾರವಾಗಿ ನೋಡುವುದಾದರೆ, 
ವೀರಬಲ್ಲಾಕ ದೇವನ ಮಹಾಪ್ರಧಾನಿಯ ಬಾಹತ್ತರನಿಯೋಗಾಧಿಪತಿಯು ಆದ ಕೇಶಿರಾಜನು 
ನ್ಹುಂದ ನಾಡಿನ ಪಂಜಾಡಿಯ ಬೆಳಗುಅಯನ್ನು ಕೇಶವಪುರ ಎಂಬ ಹೆಸರಿನ ಅಗ್ರಹಾರವನ್ನು 
ಮಾಡಿದನೆಂದು ತಿಆದುಬರುತ್ತದೆ. “” ಕೇಶವ ಸಮುದ ಲಕ್ಷೀ ಸಮುದಗಳೆಂಬ ಕೆರೆಗಳನ್ನು 
ಕಟ್ಟಸಿ ಕೇಶನಾಯಕತನವನ್ನು ನಿರ್ಮಿಸುತ್ತಾನೆ. ಈ ಕೇಶವ ದೇವರ ಶ್ರೀ ಕಾರ್ಯಕ್ಕೆಂದು 
ಬಲ್ಲಾಕ ದೇವನು ತಗಡೂರನ್ನು ಬಡುತ್ತಾನೆ. ತಗಡೂರಿನ ವೃತ್ತಿಗಳ ವಿತರಣೆಯ ಬಗೆಗೆ 
ತಿಳಆಯುವುದಾದರೆ, ಕಂಚವೆಯ ಮಗ ಕೇಶವಂಗೆ ಗದ್ದೆ ಸ೭ ಬೆದ್ದಲು. ಕರು 4೦೦, ಪಾರಿಸ 
ಪಂಡಿತರಿಗೆ ಸಲಗೆ 1, ಬೆದ್ದಲು ಕಂಬ 2೭೦೦, ಸೇನಬೋದ ಸೋವಣ್ಣಂಗೆ ಗದ್ದೆ ಕೊ 10. 
ಬೆದ್ದಲು ಕಂ 10೦, ಜಾಗಣಂ ಗದೆ ಕೊ 5, ಬೆದ್ದಲುಕ೦ಬ 10೦, ಬಡಗಿಗಳಗೆ ಗದ್ದೆ ಕೊ 5. 
ಬೆದ್ದಲು ಕಂಬ 1೦೦. ಕಮ್ಯಾರರಿಗೆ ಗದ್ದೆ ಕೊ 5, ಬೆದ್ದಲುಕ೦ಬ 10೦. ಅಗಸರಿಗೆ ಗದ್ದೆ ಕೊ ೮. 
ಬೆದ್ದಲುಕ೦ಬ 10೦೦, ಕುಂಬಾರರಿಗೆ ಗದ್ದೆ 5, ಬೆದ್ದಲುಕಂಬ 10೦, ಜಾರಿಕರಿಗೆ ಗದ್ದೆ ಕೊ 5೮, 
ಬೆದ್ದಲು ಕಂಬ 10೦ ನ್ನು ನೀಡಿ. ಇವರೆಲ್ಲರನ್ನೂ ಕೇಶವ ದೇವನಿಗೆ ಬೆಸಕಮ್ಮೆ 
ಪರಿವಾರದವರೆಂದು ತಿಆದುಬರುತ್ತದೆ. ಇದರಿಂದ ಕೇಶವಪುರದಲ್ಲ ವಿವಿಧ ಜಾತಿಗಳಗೆ ಸೇರಿ 
ಆದರೆ ಕೇಶವ ದೇವರಿಗೆ ಭಕ್ತರಾಗಿ. ದೇವಾಲಯದ ಪೂಜೆಯ ಕೈಂಕರ್ಯದಲ್ಲಿ ತೊಡಗಿದ 
ಜನರಿದರೆಂದು ನಿಖರವಾಗಿ ತಿಆಯುತ್ತದೆ. ಕೇಶವಪುರ ಬೆಕಗುಅಯು ಕೇಶವೇಶ್ವರ 
ದೇವಾಲಯದ ದೇವದಾನದ ಬಗೆಗೆ ತಿಆಯುತ್ತದೆ. ಅದರಲ್ಲ ಕೇಶಿಯಣ್ಣ. ಪಾರಿಪಂಡಿತ ಮಗ 
ಸಾತಯ್ಯ. ಸೇನಬೋವ ಸೋವಣ್ಣ್‌, ಗಣಪಯ್ಯ, ಮಾಳಯ್ಯ. ಯೆಡವ ಮಾಯುದೇವ, 
ಹರಪದ ವಿಠಲ. ಜೋಯ್ಯ, ವಿಠಲ ಚಂದಪ್ಪ, ಇವರೆಲ್ಲರಿಗೆ ಸೇರಿದ ಬಟ್ಟುಗದ್ದೆ ಸಲಗೆ 12. 
ಮಾಳಯ್ಯ ಯೆಡವ ಮಾಯುದೇವ., ಹರಪದ ವಿಠಲ ಜ್ಯೋೊಯ್ಯ. ವಿಠಲ ಚಂದಪ್ಪ ಇವರೆಲ್ಲರಿಗೆ 
ಸೇರಿದ ಬಟ್ಟುಗದ್ದೆ ಸಲಗೆ 12 ಬೆದ್ದಲು ಕಂಬ 120೦ ಇದ್ದು. ಇವೆಲ್ಲರನ್ನು ಕೇಶವೇಶ್ವರ ದೇವರ 


227 


ಕಾವಲುಗಾಹಿನ ವೀರರು ಎಂದು ಕರೆಯಲಾಗಿದೆ. ಇದರಿಂದ ಕ್ರಿ.ಶ. 13ನೇ ಶಾಮಾನದಲ್ಲ ಈ 
ಭಾಗದಲ್ಲ ಶೈವ, ವೈಷ್ಣವ ಮತ್ತು ಜೈನ ಮೂರು ಮತಧರ್ಮಗಳು ಪ್ರಬಲವಾಗಿತ್ತಲ್ಲದೇ ಈ 
ಮೂರು ಧರ್ಮಗಳ ನಡುವೆ ಪರಸ್ಪರ ತಾಕಲಾಟ. ತಿಕ್ಕಾಟಗಳು ನಡೆಯುತ್ತಿತ್ತು. ಇದರಿಂದಲೇ 
ದೇವಾಲಯಗಳ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಯಲು ದೇವಾಲಯದ ಸಂರಕ್ಷಣೆಗಾಗಿ 
ಕಾವಲುಗಾಹಿನ ವೀರರನ್ನು ನೇಮಿಸುತ್ತಿದ್ದರೆಂಬುದು ವಿಧಿತವಾಗುತ್ತದೆ. ಈ ವೀರರು ಆ ಮತದ 
ಅನುಚರರಾಗಿದ್ದರು. 


ಕೇಶವ ದೇವಾಲಯದ ಕಾವಲುಗಾಹಿನ ವೀರರಾಗಿದ್ದ ಈ ಸಮುದಾಯದಲ್ಲ ವಿವಿಧ 
ಮತೀಯರಿದ್ದು. ಇದರಲ್ಲ ಶ್ರೀವೈಷ್ಠಾ ಮತಕ್ಷೆ ಸೇರಿದವರೆಂಬುದು ಸ್ಪಷ್ಟವಾಗುತ್ತದೆ. ಈ ಮೇಲಅನ 
ವಿಚಾರವನ್ನು ಗಮನಿಸಿದರೆ. ಕೇಶವಪುರಗಳು ಕೇವಲ ಅಗ್ರಹಾರವಾಗಿರದೇ ಎಲ್ಲಾ ಮತದ 
ವೈಷ್ಣವ ಭಕ್ತರು ನೆಲೆಸುತಿದ್ದ ದೇವದಾನದ ಭಾಗವಾಗುತ್ತಿತ್ತಂದು ತಿಳಯಬಹುದಾಗಿದೆ. 
ರಾಮಾನುಜಾಚಾರ್ಯರ ಶ್ರೀವೈಷ್ಣವ ಮತದ ಪ್ರಕಾರ ಕೆಕಜಾತಿಯವರೆನಿಸಿದ್ದ ಅಗಸ, ಹಡಪದ, 
ಯೆಡವ, ಕುಂಬಾರ, ಬಾರಿಕ, ಜೈನ ಮತದವರಾದ ಪಾರಿಸಯ್ಯ ಪಂಡಿತ, ಅಕ್ಕಸಾಅ, ಬಡಗಿ 
ಎಲ್ಲರೂ ಚೆನ್ನರಾಯಪಟ್ಟಣ ತಾಲ್ಲೂಕಿನ ಪ್ರಾಂತ್ಯದಲ್ಪದ್ದರೆಂದೂ ತಿಆದುಬರುತ್ತದೆ. " 
12ಶ್ರಮಾನದಲ್ಲ ಸಂಗಶಿವರದ ಬಾಚರಸನು ದೇವರಿಗಾಗಿ ಹೊಸಕೆರೆಯನ್ನು ನಿರ್ಮಿಸಿದನೆಂದು 
ತಿಆದುಬರುತ್ತದೆ. “ ಬಾಕಳಗಂಬಯಲ್ಲ ಕ್ರಿ.ಶ.132-133 ರಲ ಕುಬೇರಜೀಯ ಎಂಬುವವನು 
ಕೆರೆಯನ್ನು ಕಟ್ಟಸಿದ್ದಾನೆ. "” ಬೊಮ್ಮನಹಳ್ಳಯ ಕ್ರಿ.ಶ.1138 ರಲ್ಪ ಕಿರಿಯ ಬಸವಾಚಾರಿ 
ಎಂಬುವವನು ಕೆರೆಯನ್ನು ಕಣ್ಲಸಿ ದೇವಾಲಯ ನಿರ್ಮಿಸಿ, ಸನ್ಯಾಸ ಪ್ಟೀಕರಿಸಿದನೆಂದು 
ತಿಆದುಬರುತ್ತದೆ.  ಕ್ರ.ಪ1ಆ1 ರ ಸಮಯದಲ್ಲ ವೇದಿರಾಜನ ಮಡದಿ ಶಾಂತಲಾದೇವಿ 
ಕೊಳತೂರಿನಲ್ಲ ಶಾಂತಿ ಸಮುದ್ರ ಎಂಬ ಕೆರೆಯನ್ನು ನಿರ್ಮಿಸಿ ಶಾಂತೀಶ್ಸರನನ್ನು 
ಪತಿಷ್ಠ್ಣಾಪಿಸಿದಕೆಂದು ತಿಆದುಬರುತ್ತದೆ. *' ಶ್ರವಣ ಬೆಳಗೊಳದ ಪರಿಸರದ ಜನನಾಥಪುರದಲ್ಲ 
ಕ್ರಿ.ಪ.6ನೇ ಶತಮಾನದ ಶಾಸನದಲ್ಲ ಈಚಿಯ ಮರಣಾನಂತರ ಪುಣ್ಯವಾಗಲೆಂದು 
ಬಸದಿಗಳಗೆ ಅನ್ನದಾನಕ್ಕೆ 10 ಖಂಡುಗ ಗದ್ದೆ ಹೂವಿನ ತೋಟ ಮತ್ತು ಬಸದಿಯ ಪೂವಕ್ಷೆ 
ಇರುವ ಸಣ್ಣಕೆರೆಯನ್ನು ಅಚ್ಚುಕಚ್ಚನ್ನು ದಾನವಾಗಿ ನೀಡಿರುವುದನ್ನು ತಿಆಸುತ್ತದೆ. * 


ಸಾಮಾಜಕ ಕಾರ್ಯಗಳಗಾಗಿಯೇ ದಾನಜಟ್ಟ ವಿಚಾರ ಶಾಸನಗಕಲ್ಲ ಕಂಡುಬರುತ್ತದೆ. 
ಬಡವರ ಮದುವೆಗಳಗೆ ಅದರಲ್ಲೂ ಬಡವರಾದ ಬ್ರಾಹ್ಮಣ ಮದುವೆಗಳಗೆ ಧನಸಹಾಯ 
ಮಾಡುವುದು ಪುಣ್ಯದ ಕೆಲಸ ಎಂದು ಜನಭಾವಿಸಿದ್ದರು. ಅಗಸ  ಸಮಾಜದಲ್ಲ 
ಮದುವೆಯಾಗುವ ಸಂದರ್ಭದಲ್ಲ ಅಗಸ ಕನ್ಯೆಗೆ ಕೊಡಬೇಕಾದ ತೆರಲು ನಿಗದಿಪಡಿಸಿರುವುದು 


228 


ತಿಆಮಬರುತ್ತದೆ. ಅಂದಿನ ಸಮಾಜದಲ್ಲ ದಾನದತ್ತಿ ಧರ್ಮಗಳಗೆ ಪ್ರಸಿದ್ಧರಾಗಿದ್ದ ಗಂಗರಾಜನ 
ಸಾಲಅಗೆ ಸೇರಬಹುದಾದ ತಮಿಳುನಾಡಿನ ಮೂಲದ ಪೆರುಮಾಕ್‌ ಮೂರನೇ ನರಸಿಂಹನ 
ದಂಡನಾಯಕ ಈತ ಅನೇಕ ದೇವಾಲಯಗಳನ್ನು, ಕೆರೆಕಟ್ಟೆಗಳನ್ನು. ಅನ್ನಭತ್ರಗಳನ್ನು ಕಣ್ಲನಿದ 
ಬಗ್ಗೆಯೂ ತಿಆದುಬರುತ್ತದೆ. * 


ಸಂತೆ, ಜಾತ್ರೆಗಳು ಏರ್ಪಟ್ಟದ್ದರಿಂದ ಗ್ರಾಮಗಳು ಅಭವೃದ್ಧಿ ಹೊಂದುವಂತಾಯತು. 
ಪಟ್ಟಣಗಳಲ್ಲ ಸಂತೆಗಳು ಜರುಗುತಿದ್ದವೆಂದು ಅವುಗಳ ವಿಜಯನಗರ, ಹಸ್ತಿನಾವತಿ. 
ದೋರಸಮುದ್ರ ಗುತ್ತಿ, ಪೆನುಕೊಂಡ, ಅದವಾನಿ, ಉದಯಗಿರಿ, ಚಂದಗಿರಿ ಮೊದಲಾದ ಕಡೆ 
ಸಂತೆಗಳ ಹೆಸರು ಕಂಡುಬರುತ್ತವೆ. ಗ್ರಾಮಗಳ ಗಡಿ ನಿರ್ಧಾರ ಭೂಮಿ ಮಾರಾಟ, ಸಾರ್ವಜನಿಕ 
ಗೋಮಾಳ. ಹೂದೋಟಗಳು. ಕುಡಿಯುವ ನೀರು. ಬಾವಿಗಳನ್ನು ನಾಶಪಡಿಸದೇ. ಊರಿನ 
ಬಸವನನ್ನು ಹೊಡೆದು ಓಡಿಸದೇ ಅಥವಾ ಕೊಲ್ಲದೆ, ತೋಟಗಳನ್ನು ರಕ್ಷಿಸುವ ಕೆಲಸವನ್ನು 
ಸಾರ್ವಜನಿಕರು ಮಾಡಬೇಕಾಗಿತ್ತು. ಉದ್ಯಾನವನ್ನು ಸಾರ್ವಜನಿಕರ ಉದ್ದೇಶಕ್ಸಾಗಿ ನಿರ್ಮಾಣ 
ಮಾಡಲಾಗುತ್ತಿದ್ದ ಉಲ್ಲೇಖವೂ ಇದೆ. ದನಗಕ ಗೋಪುರ ಹರಾಜು ಹಾಕಿ ಸಾರ್ವಜನಿಕರ 
ಕೆಲಸಗಳಗಾಗಿ ಬಳಸಲಾಗುತ್ತಿತ್ತು. ದವಸ ದಾನ್ಯಗಳನ್ನು ತುಂಬಲು ಊರೊಟ್ಟನ 
ಕಣಜಗಳದ್ದವು. ಸಾಮೂಹಿಕ ಗ್ರಾಮೀಣ ಹಬ್ಬಗಳು ನಡೆಯುತ್ತಿದ್ದವು. ಶಾಸನಗಳಕಲ್ರ ಅವುಗಳನ್ನು 
ಪರ, ಪರವ್ಣ ಪರೇವು. ಮಹಾನವಮಿ. ಯುಗಾದಿ. ವಿನಾಯಕನ ಜಾತ್ರೆ ಎಂದು 
ತಿಃಮಬರುತ್ತದೆ. ದೇವಾಲಯದ ಸಿಬ್ಧಂದಿಯ ಸೇವಾ ವಸತಿಗಾಗಿ ಪುರವರ್ಗವಾಗಿ ದಾನ 
ನೀಡಿದ ಬಗ್ಗೆ ತಿಆದುಬರುತ್ತದೆ. *" ಕಾರು ಹುಣ್ಣಿಮೆಯ ದಿನ ಎತ್ತುಗಳ ಪಂದ್ಯ 
ಏರ್ಪಡಿಸುತ್ತಿದ್ದರು. ಗ್ರಾಮಗಕಲ್ಲ ವಿವಿಧ ವೃತ್ತಿಗಕನ್ನವಲಂಜಸಿದ್ದ ಕುಮಾರ, ಕೆಲಸಿಗ, ಕೂಲ, 
ನಾವಿಂದ ತಳಾರ, ತೋಟಗ, ತೆಲ್ಲಗ, ಅರವತ್ತೊಕ್ಕಲು ಉಗುರು ಮುನ್ನೂರರು. ಬಾಣಂಜುಗ, 
ನಕರಂಗಗಳು, ಮುಮ್ಮರಿದಂಡ, ಎಲೆಯ  ಭೋಜಂಗರು, ಅಗದರು, ಕುಂಬಾರರು, 
ಪಾಂಚಾಳರು, ಭೂಮಿಪುತ್ರರು ಮುಂತಾದವರು ಕಂಡುಬರುತ್ತಾರೆ. ಅಂದಿನ ಕಾಲದಲ್ಲ 
ಭೂಮಿಯನ್ನು ಅಡವು ಇಟ್ಟುಕೊಳ್ಳುವುದು ದೊಡ್ಡ ಲಾಭದ ವ್ಯವಹಾರವಾಗಿತ್ತು. ಅಂದಿನ 
ಅಡವು ವ್ಯವಹಾರ ವರ್ತಕರಿಗೆ ಸೀಮಿತವಾಗಿರದೆ ಶ್ರೀಮಂತ ಭೂ ಒಡೆಯ ವರ್ಗಕ್ಲೂ 
ಹಜ್ಬತ್ತೆಂದು ತಿಆದುಬರುತ್ತದೆ. ಅದರಲ್ಲ ಗೌಡರು. ಆಚಾರ್ಯರು, ಕವಿಗಳು, ವ್ಯಾಪಾರಿಗಳು, 
ಲೆಕ್ಕಿಗರು, ಲೇಖಕರು. ಸೇನಖೋವರು ಸೇರಿಕೊಂಡಿದ್ದರೆ೦ಂಬುದು ತಿಆದುಬರುತ್ತದೆ. *” 


ಚನ್ನರಾಯಪಟ್ಟಣ ತಾಲ್ಲೂಕಿನ ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ. ಪ್ಪಾಚೀನ 


ಕಾಲದಿಂದಲೂ ಸಾಮಾಜಕ ವ್ಯವಸ್ಥೆಯಲ್ಲ ಕಲೆಗೆ ಹೆಸರುವಾಸಿಯಾಗಿದೆ. ವಿಶ್ವವಿಖ್ಯಾತ ಬೃಹತ್‌ 


229 


ಶಿಲಾಮೂರ್ತಿ ಶಿಲ್ಪಗಳು, ದೇವಾಲಯಗಳು, ಮನೆಗಳು, ಕೋಟಿಗಳು, ಅರಮನೆಗಳು, 
ಕೆರೆಕಟ್ಟೆಗಳು. ವೀರಗಲ್ಲುಗಳು ಹಾಗೂ ಇನ್ನೂ ಮುಂತಾದ ಕುಶಲಕರ್ಮಿಗಳ ದೊಡ್ಡ ಪಡೆಯೇ 
ಕೆಲಸದಲ್ಲ ನಿರತವಾಗಿತ್ತು. ಅಂದು ಪರಿಣತರು, ತಂತ್ರಜ್ಞರು. ಕೂಲಗಳು, ಶ್ರಮಜೀವಿಗಳು, 
ಶಿಲಗಳು ಇದ್ದರು. ಶ್ರವಣಬೆಕಗೊಳದ  ಹೊಯ್ದಕಳಾಚಾರಿಯ ಮಕ್ಕಳಾದ ಗಂಗಾಚಾರಿ, 
ವಧ್ಧಮಾನಚಾರಿ ಇದ್ದರು. ಚನ್ನರಾಯಪಟ್ಟಣ ತಾಲ್ಲೂಕಿನ ಶಾಂತವೇಶ್ವರ ದೇವಾಲಯವನ್ನು 
ನಿರ್ಮಿಸಿದ ಶಿಲ್ಲಗಳು ಮಾಕೋಜ ಎಂಬುವವನು ವೀರಗಲ್ಲುಗಳನ್ನು ಮಾಡುವುದರಲ್ಲ 
ನಿಪುಣನಾಗಿದ್ದನು. ಇವರು ತಾವು ಮಾಡಿದ ಕೆಲಸಕ್ಷೆ ಪತಿಯಾಗಿ ದಾನದತ್ತಿಗಳನ್ನು 
ಪಡೆಯುತ್ತಿದ್ದರು. 


ವ್ಯೈಯಕ್ಷಿಕವಾಗಿ ಆದಾಯವು ಬರುತಿತ್ತು. ಗುಂಡೋಜ ಎಂಬ ರೂವಾರಿ 
ವೀರಗಲ್ಲೊಂದನ್ನು ಸಿದ್ದಪಡಿಸಲು ಹತ್ತು ಗದ್ಯಾಣ ಪಡೆದಿದ್ದನು. ಪಾಂಚಾಳರೆಂ೦ಬ 
ಕುಶಲಕವಿಗಳು ಆಯಗಾರಿಕೆಯಿಂದ ಸುಗ್ಗಿಯ ಕಾಲದಲ್ಲ ಕಾಳನ್ನು ವಾರ್ಷಿಕ ಆದಾಯವಾಗಿ 
ಪಡೆಯುತ್ತಿದ್ದರು. ಅರಮನೆ. ದೇವಾಲಯಗಕಲ್ಲ ಕೆಲಸ ಕಾರ್ಯದಲ್ಲ ತೊಡಾಗಿದ್ದವರಿಗೆ ಆ 
ಸಂಸ್ಥೆಗಳೇ ವೇತನ ಕೊಡುತ್ತಿದ್ದವು. 


ಈ ಮೇಲನ ಕೆಲವೊಂದು ಅಂಶಗಳನ್ನು ಗಮನಿಸಿದರೆ ಭಾರತೀಯ ಸಮಾಜವು 
ಪುರಾತನವಾದ ಸಂಸ್ಕೃತಿ ಮತ್ತು ಆಯಾ ಪ್ರಾಂತ್ಯದ ನಾಗರೀಕತೆಯನ್ನು ಹೊಂದಿದೆ. 
ಸಮಾಜದ ಮಾರ್ಗದರ್ಶನಕ್ಷೆ ಗುರುಗಳು ಹಾಗೂ ಪುರೋಹಿತರುಗಳಾದ ಬ್ರಾಹ್ಮಣರ 
ಅಗತ್ಯವಿದೆ. ಚಿಂತನೆ ಹಾಗೂ ದಾರ್ಶನಿಕತೆಯ ಕ್ಷೇತ್ರದಲ್ಲ ಇತರರು ಪರಿಣಿತರಾದ್ದರಿಂದಾಗಿ 
ಉತ್ತಮ ಅಂತಸ್ತನ್ನು ಅವರಿಗೆ ನೀಡಲಾಗಿತ್ತು. ಅಲ್ಲದೆ ದೇವಾಲಯಗಕಲ್ಲ ಇವರಿಗೆ ಪೂಜೆ 
ಪುನಸ್ಥಾರಗಳಗೆ ಅವಕಾಶವಿತ್ತು. ಕ್ಷತ್ರಿಯರು ಸಮಾಜದ ರಕ್ಷಕರಾಗಿದ್ದಾರೆ. ಧೈರ್ಯ ಶಾಅಗಳಾದ 
ಕ್ಷತ್ರಿಯ ಸಮಾಜದ ರಕ್ಷಣೆಗೆ ಯುದ್ಧದಲ್ಲ ಸಕ್ರಿಯ ಪಾತ್ರವಹಿಸಿದ್ದಾರೆ. ಅಧಿಕಾರದ ಭಂಡಾರವೇ 
ಅವರಾದ್ದರಿಂದ ಅವರೆ ಆಳುವವರಾಗಿರುತ್ತಾರೆ ಹಾಗೂ ಆಡಳತಗಾರರಾಗಿರುತ್ತಾರೆ. 
ಆದುದರಿಂದ ಕ್ಷತ್ತಿಯರಲ್ರ ಬಲಯುತರಾಗಿ ರಾಜಮಹಾರಾಜರಾಇ ಸಮಾಜದ ಕೆಲಸ 
ಕಾರ್ಯವನ್ನು ಸುಧಾರಿಸುತ್ತಾರೆ. ವೈಶ್ಯರು ವರ್ತಕರಾಗಿದ್ದಾರೆ. ಇವರು ಸಮಾಜದಲ್ಲೂ 
ಸಂಪತ್ತನ್ನು ಸೃಷ್ಠಿಸುವವರಿದ್ದಾರೆ. ವ್ಯಾಪಾರ ಮಾಡುವುದರಲ್ಲ ಇವರು ಉತ್ತಮರು. ಇವರು 
ಕೆಲವೊಂದು ದೇವಾಲಯಗಳನ್ನು ಸಹ ನಿರ್ಮಿಸಿದ್ದಾರೆ. ಶೂದರು ದುಡಿಯುವ 
ವರ್ಗದವರಾಗಿದ್ದಾರೆ. ಸ್ತ್ರೀಯರ ಸ್ಥಾನಮಾನ ಕುರಿತಂತೆ ಒಂದು ಪ್ರಾಂತ್ಯದ ಬೆಳವಣಿಗೆಯಲ್ಲ 
ಸ್ತೀಯರ ಪಾತ್ರ ಬಹುಮುಖ್ಯವಾದದ್ದು. ಅಂದಿನ ರಾಜಕೀಯ ಪರಿಸ್ಥಿ ತಿಯಲ್ಲ ಸಮಾಜದಲ್ಲ 


230 


ಸ್ಥಾನಮಾನ ಅಲ್ಲದೆ ಅವರಿಗೆ ವಿಶೇಷವಾದ ಮರ್ಯಾದೆ ಕುರಿತು ಈ ಭಾಗದ ಶಾಸನಗಳು 
ತಿಆಸುತ್ತವೆ. *” ಮಹಿಕೆಯರು ಅದರಲ್ಲೂ ರಾಣಿಯರು ಧಾರ್ಮಿಕ ಹಾಗೂ ಸಾಮಾಜಕವಾಗಿ 
ಸ್ಥಾನಗಳನ್ನು ಪಡೆದಿದ್ದು, ರಾಣಿಯರು ಕಟ್ಟಸಿರುವ ದೇವಾಲಯಗಳು ಬಸದಿಗಳು 
ಕಂಡುಬರುತ್ತವೆ. *” ಸ್ತ್ರೀಯರು ಗಣಿಕೆಯಲ ಸತಿಪದ್ಧತಿಯ ಆಚರಣೆ, ವೀರಮಹಾಸತಿ, 
ಆಹಾರಪದ್ಧತಿ, ಉಡುಗೆ-ತೊಡುಗೆ, ಸಾರ್ವಜನಿಕ ಮನರಂಜನೆ ಇವೆಲ್ಲವು ಸಾಮಾಜಕ 
ವ್ಯವಸ್ಥೆಯಲ್ಲ ಕಂಡುಬರುತ್ತವೆ. ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಪ್ರದೇಶದ 
ಪರಂಪರೆಯನ್ನು ಗಮನಿಸಿದರೆ ರಾಜಕೀಯ ಹಿನ್ನೆಲೆಯಿಂದಲೇ ಪ್ರೇರೇಪಿತವಾಗಿ ಕಲೆ, ಧರ್ಮ 
ಜೀವನದ ಸಮಸ್ಯೆಗಳು, ಜೀವನ ಮೌಲ್ಯಗಳು ಕಂಡುಬಂದಿವೆ. ಸಾಮಾಜಕ ಜನಜೀವನದ 
ವ್ಯವಸ್ಥೆಯಲ್ಲಿ ಕುಟುಂಬ ಅವಿಭಕ್ತ ಕುಟುಂಬ. ಬಂಧುತ್ತ, ಸಂಸಾರ, ವಿವಾಹ ನಂತರದ 
ಜೀವನದ ಪದ್ಧತಿ, ಜಾತಿಪದ್ಧತಿ, ನರಬಅ. ದೇವದಾಸಿಯರು, ವೇಶ್ಯೇಯರು, ಸತಿಪದ್ಧತಿ. 
ಸಹಗಮನಪದ್ಧತಿ. ಗೃಹಿಣಿಯಾಗಿ ಯುದ್ಧದಲ್ಲ ಹೋರಾಟಗಾರ್ತಿಯಾಗಿ, ಮಹಿಳೆ 
ವ್ಯಾಪಾರಿಯಾಗಿ, ಜಾತ್ರೆ ರಥೋತ್ಸವದ ಸಂಗೀತ, ನಾಟ್ಯ, ನೃತ್ಯ, ಶಿಕ್ಷಣ ತಂತ್ರಜ್ಞಾನ ಆಹಾರ 


ಪದ್ಧತಿ ಇವೆಲ್ಲವೂ ಚನ್ನರಾಯಪಟ್ಟಣದ ನಾನಾ ಭಾಗಗಕಲ್ಲ ಕಾಣಬಹುದಾಗಿದೆ. 


ಪ್ರಾಚೀನ ಕಾಲದಿಂದಲೂ ಭಾರತ ದೇಶವು ಹಳ್ಳಗಳ೦ದ ಕೂಡಿದ ದೇಶವಾಗಿದೆ. 
ಭಾರತ ದೇಶದ ಇತಿಹಾಸವನ್ನು ನೋಡಿದರೆ ಹಳ್ಳಗಳ ಅಭವೃದ್ಧಿ ಇನ್ನೂ ಸಂಪೂರ್ಣವಾಗಿ 
ಆಗಿಲ್ಲ. ಅದಕ್ಕಾಗಿ ಸರ್ಕಾರ ಹಳ್ಳಿಗಳ ಅಭವೃಧದ್ಧಿಗೆ ಪ್ರಯತ್ನಿಸುತ್ತಿದೆ. ಆದರೆ ಪ್ರಾಚೀನ 
ಇತಿಹಾಸವನ್ನು ನೋಡಿದರೆ ಇಂತಹ ಹಳ್ಳಗಳಲ್ಲ ಭವ್ಯವಾದ ದೇವಾಲಯಗಳ್ನನು. 
ಬಸದಿಗಳನ್ನು. ಸೌಧಗಳನ್ನು ಕೆರೆಕಛ್ಪಿಗಳನ್ನು ನಿರ್ಮಿಸಿದ್ದಾರೆ. ಇದರ ಉದ್ದೇಶವೇನೆಂದರೆ, 
ಸಮಾಜದಲ್ಲ ಜನರ ಸಮಸ್ಯೆಗಳನ್ನು ಪರಿಹರಿಸುವ ದೃಷ್ಟಿಬುಂದ ವಸತಿಯ ಸಮಸ್ಯೆ ಒಂದು 
ಹಳ್ಳಯಲ್ಲ ವಾಸಿಸುವ ಜನರಿಗೆ ಇರಲು ವ್ಯವಸ್ಥಿತವಾದ ಮನೆ ಇಲ್ಲ. ಚರಂಡಿ ಹರಿದು ಬರುವ 
ಪಕ್ಷದಲ್ಲೇ ಅವ್ಯವಸ್ಥಿತವಾದ ಜೋಪಡಿಯನ್ನು ನಿರ್ಮಿಸಿ ಅದರಲ್ಲೇ ತಮ್ಮ ಜೀವನ 
ನಡೆಸುತ್ತಿದ್ದಾರೆ. ಇದು ಹಳ್ಳಗಕಲ್ರ ವಾಸಿಸುವ ಜನರ ಘೋರಸ್ಥಿ ತಿಯಾಗಿದೆ. ಈ ಹಿನ್ನೆಲೆಯನ್ನು 
ನೋಡಿದರೆ ಅಂದಿನ ಕಾದಲ್ಲಯೇ ರಾಜರುಗಳು ದೇವಾಲಯಗಳನ್ನು ನಿರ್ಮಿಸಿ ರಸ್ತೆಗಳನ್ನು 
ನಿರ್ಮಿಸಿರುವುದು ಅನೇಕ ಕಡೆ ಕಂಡುಬಂದಿದೆ. ಆಹಾರದ ಸಮಸ್ಯೆಯೂ ಒಂದಾಗಿದೆ. ಹಿಂದಿನ 
ಕಾಲದಲ್ಲಯೂ ಆಹಾರ ಸಮಸ್ಯೆ ಇತ್ತು. ತಮ್ಮ ಆಹಾರ ಸಮಸ್ಕೆಯನ್ನು ನಿವಾರಿಸಿಕೊಳ್ಳಲು 
ದೇವಾಲಯಗಳಲ್ಲ ಅನೇಕ ಕೆಲಸ ಕಾರ್ಯಗಳಲ್ಲ ತೊಡಗುತ್ತಿದ್ದರು. ಸಾರಿಗೆ ಸಮಸ್ಯೆ, ಈಗ 
ಸಾರಿಗೆ ಸಮಸ್ಯೆ ಅಲ್ಲ ಸ್ವಲ್ಪ ಸುಧಾರಣೆಯಾಗಿದೆ. ಆದರೆ ಅಂದಿನ ಕಾಲದಲ್ಲ ಆನೆ, ಕತ್ತೆ. ಒಂಟೆ, 
ಕುದುರೆ, ಎತ್ತಿನಗಾಡಿ. ಎಮ್ಮೆ. ಇನ್ನೂ ಮೊದಲಾದ ಪ್ರಾಣಿಗಳನ್ನು ತಮ್ಮ ವಾಹನಗಳಾಗಿ 


231 


ಮಾಡಿಕೊಂಡಿರುವುದನ್ನು ನಾವು ಪ್ರಸುತ ಅನೇಕ ದೇವಾಲಯಗಳ ಕಂಡುಬರುವ 
ಅತ್ತಿಶಿಲ್ಪ್ಲಗಳಲ್ಲ ಕಾಣಬಹುದಾಗಿದೆ. ಅಲ್ಲದೆ ದೇವಾನುದೇವತೆಯ ವಾಹನಗಕು ಕೂಡ ಪ್ರಾಣಿ 
ಪಕ್ಷಿಗಳಾಗಿವೆ. ಇವುಗಳನ್ನು ದೇವಾಲಯಗಕಳಲ್ಲ ಕಾಣಬಹುದು ಶಿಕ್ಷಣದ ಕೊರತೆ ಅಂದಿನ 
ಕಾಲದಲ್ಲತ್ತು. ಅದಕೋಸ್ಸರವಾಗಿಯೇ ರಾಜರುಗಳು ಅನೇಕ ಅಗ್ರಹಾರಗಳನ್ನು ತೆರೆದು 
ದೇವಾಲಯಗಳಲ್ಲಯೇ . ಮಠಗಳಲ್ಲಯೇ ಅಲ್ಲದೆ ಬಸದಿಗಳಲ್ಲಯೇ ವಿದ್ಧೇಯನ್ನು 
ಕಲಸುತ್ತಿದ್ದರು. ಜಾತಿಯ ಸಮಸ್ಯೆಯು ಅದು ಇವತ್ತಿನ ಕಾಲದಲ್ಲ ಅಂದು ಪ್ರಾಚೀನ 
ಕಾಲದಿಂದಲೂ ಬೆಳೆದುಬಂದಿದೆ. ಜಾತಿ ಮುಖ್ಯವಾಗಿ ಕಂಡುಬರುವುದು ಗ್ರಾಮೀಣ ಪ್ರದೇಶದಲ್ಲ 
ಕೀಳು ಜಾತಿಯವರು. ಮೇಲು ಜಾತಿಯವರಿಂದ ತುಳತಕ್ಷೆ ಒಳಗಾಗುತ್ತಿದ್ದಾರೆ. ಕೀಳು 
ಜಾತಿಯವರು ಕೆಲವು ವ್ಯವಸ್ಥೆಯಿಂದ ವಂಚಿತರಾಗಿದ್ದಾರೆ. ಇದನ್ನು ಸಹ ದೇವಾಲಯ 
ಹಿನ್ನೆಲೆಯನ್ನು ಕಾಣಬಹುದಾಗಿದೆ. ದೇವಾಲಯಗಳ ಜಾತಿಯ ಆಧಾರದ ಮೇಲೆ 
ಇಂತಹವರು ಇಂತಹದ್ದೇ ಕೆಲಸವನ್ನು ಪಾಅಸಬೇಕು ಎಂಬ ನಿಯಮ ಇಂದಿಗೂ ಪ್ರಸ್ತುತ 
ಕೃಷಿಕರ ವ್ಯಾಪಾರ ಸಮಸ್ಯೆಯ ಪರಿಹಾರವೇನು ಎಂದರೆ ರೈತರು ತಾವು ಬೆಳೆದ ಬೆಳೆಗಳನ್ನು 
ಸರಿಯಾದ ಬೆಲೆಗೆ ಮಾರಾಟ ಮಾಡಲಾಗುತ್ತಿಲ್ಲ. ಇದು ಇಂದಿನ ಸಮಸ್ಯೆಯಲ್ಲ ರಾಜರ 


ಕಾಲದಿಂದಲೂ ಬೆಕೆದುಬಂದ ದಾರಿ. 


ಈ ಮೇಲನ ಎಲ್ಲಾ ಅಂಸಗಳನ್ನು ಗಮನಿಸಿದರೆ, ದೇವಾಲಯಗಳು ಸಾಮಾಜಕ 
ವ್ಯವಸ್ಥೆಯಲ್ಲ ಅನೇಕ ಸುಧಾರಣಿಗಳನ್ನು ಮಾಡಬೇಕಾಗುತ್ತದೆ. 


ಆರ್ಥಿಕ ಕೇಂದವಾಗಿ 


ಯಾವುದೇ ಒಂದು ಪ್ರಾಂತ್ಯದ ಅಭವೃದ್ಧಿ ಆಗಬೇಕಾದರೆ ಅದು ಅವರ ಅರ್ಥಿಕ 
ಅಭವೃಧ್ಧಿಯನ್ನು ಅವಲಂಜಸಿರಲೇಖೇಕು. ಯಾವುದೇ ಕ್ಷೇತ್ರದಲ್ಲ ಆರ್ಥಿಕ ಪ್ರಗತಿಯ ಪಾತ್ರ 
ಅತ್ಯಂತ ಮಹತ್ತರವಾದದ್ದು. ಕ್ರಿ. ಪೂರ್ವಗಳ ಶತಮಾನಗಳಲ್ಲಯೇ ರಾಜ್ಯದ ಆಯಾ ಪ್ರಾಂತ್ಯದ 
ಆರ್ಥಿಕ ಪರಿಸ್ಥಿತಿಯನ್ನು ಕುರಿತು ಸುದೀರ್ಷವಾದ ಚರ್ಚೆಗಳಾಗಿವೆ. 5 ಒಂದು ದೇಶದ ಆರ್ಥಿಕ 
ಸಂಪತ್ತು ಅದು ಹೊಂದಿರುವ ಪ್ರಾಕೃತಿಕ ಸಂಪತ್ತುಗಕಾದ ಮಣ್ಣು. ಕಲ್ಲು. ನೀರು. ಕಾದು. 
ಬನಿಜ, ಹವಾಗುಣ, ಜನಸಂಪತ್ತು. ದೇವಾಲಯಗಳು, ಬಸದಿಗಳು. ನಾಣ್ಯಸಂಪತ್ತು, ಚಿನ್ನ ಬೆಳ್ಳ. 
ಇನ್ನೂ ಮೊದಲಾದವುಗಆಳ೦ದ ಅರ್ಥಿಕ ಸಂಪತ್ತು ಬರುತ್ತದೆ. ಇಲ್ಲ ಪ್ರಮುಖವಾಗಿ 
ದೇವಾಲಯಗಳಂ೦ದ ಆರ್ಥಿಕ ಪರಿಸ್ಥಿತಿಯನ್ನು ತಿಆಸಲಾಗಿರುತ್ತದೆ. ಇಲ್ಲ ಗಮನಿಸಿದರೆ, ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಆಯಾ ಪದೇಶದಲ್ಲ ಕಂಡುಬರುವ ದೇವಾಲಯಗಳಗೆ 
ಪೂರಕವಾಗಿ ಆರ್ಥಿಕ ವ್ಯವಸ್ಥೆ ಹರಿದು ಬರುತಿರುವುದು ಅಂದಿನ ಕಾಲದ ಪಿಲಾಶಾಸನಗಳ೦ದ 


232 


ತಿಆದುಬರುತ್ತದೆ. ನಿತ್ಯ ಪೂಜೆಗಳಂದ ಆರ್ಥಿಕ ವ್ಯವನ್ಥೆ ಕಂ೦ಡುಬರುತದೆ. ಬಸದಿಯಲ 
ದೇವಾಲಯಗಳ ನಡೆಯುತ್ತಿದ್ದ ಪೂಜಾವಿಧಿಗಳಲ ಅಭಷೇಕ, ಅರ್ಚನೆ, ಅಲಂಕಾರ, 
ನೈವೇದ್ಯ, ಆರತಿ. ಸ್ತವನ. ನಮಸ್ಸಾರಗಳು. ನಿತ್ಯವಿಧಿಗಳಾಗಿದ್ದವು. ಇದರಂತೆ. ನೀರು. ಗಂಧ. 
ಅಕ್ಷತೆ, ಪುಷ್ಪ. ಚರು. ದೀಪ, ಧೂಪ ಮತ್ತು ಫಲ ಈ ಎಂಟು ವಿಧದಿಂದ ಮಾಡುವ ಪೂಜೆಯು 
ಅಷ್ಟವಿಧಾರ್ಬನೆ ಎನಿಸಿದೆ. ಅಂದಿನ ಕಾಲದಲ್ಲ ಶ್ರಾವಕರು ನಿಶ್ರಿತ ಪೂಜಾ ಕಾರ್ಯಕ್ಷೆಂದು ದಾನ 


ನೀಡಿದ್ದನ್ನು ಶಾಸನಗಳು ದಾಬಲಸಿವೆ. 
ಅಭಿಷೇಕ 


ಅಭಷನ ಶಬ್ದದಿಂದ ಅಭಿಷೇಕ ಎಂಬ ಪದವು ಬಂದಿದೆ. ಇದಕ್ಕೆ ಸ್ನಾನಯಲಖಜ್ಞಕ್ಷೆ 
ಸಂಬಂಧಿಸಿದ ಸ್ನಾನ ಎಂದು ಕರೆಯಲಾಗಿದೆ. ಜೈನಮತದಲ್ಲ ಅಭಿಷೇಕಕ್ಕೆ ಹೆಚ್ಚನ 
ಪ್ರಾಶಸ ವಿದೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪೂಜೆ ಪಚಅತಗೊಂಡ ಮೇಲೆ ಅಂದರೆ 
12ನೇ ಶತಮಾನದ ನಂತರದಲ್ಲ ಗೊಮ್ಮಬಟೀಶ್ಯರ ಮೂರ್ತಿಯ ನಿತ್ಯಪಡಿಯಾಗಿ ಮೂರು 
ಮಾನ ಹಾಲನ್ನು ತೆಗೆದುಕೊಳ್ಳಲಕ್ಕೆ ಹಲಸೂರ ಸೋಮಸೆಟ್ಟಯ ಮಗ ಕೀರ್ತಿಸೆಟ್ಟಯರು 
ಮೂರು ಗದ್ಯಾಣವನ್ನು ಅಕ್ಷಯ ಭಂಡಾರವನ್ನಾಗಿ ಇಟ್ಟರುತ್ಪಾರೆ.”” ಮಾದಿಸೆಟ್ಟಯು ಹಾಅನ 
ಅಭಿಷೇಕಕ್ಷಾಗಿ ಒಂದು ಮಾನ ಹಾಲನ್ನು ನೀಡುತ್ತಿದ್ದನು. ಗೇರುಸೊಪ್ಪೆಯ 
ಗೋವಿಂದಸೆಟ್ಟಯು ಅಕ್ಷಯ ಭಂಡಾರವಾಗಿ ಇಬ್ಬಾ ಹಣದ ಬಡ್ಡಿಬುಂದ ಪ್ರತಿದಿನವೂ 
ಗೊಮ್ಮಟೇಶ್ವರನಅಭಷೇಕಕ್ಕೆ ಒಂದು ಬಳ್ಳ ಹಾಲನ್ನು ಕೊಡುತ್ತಿದ್ದನೆಂದು ತಿಆದುಬರುತ್ತದೆ. 
ಶ್ರವಣಬೆಕಗೊಳದ ಭಂಡಾರಿ ಬಸದಿಯಲ್ಲ ದೇವರ ನಿತ್ಯಾಭಷೇಕಕ್ಷೆಂದು ಶ್ಲಾವಕರು ಇಟ್ಟದ್ದ 
ಅಕ್ಷಯ ಭಂಡಾರದ ನಿಧಿಯು 7 ಗದ್ಯಾಣ 5೦ ಪಣವಾಗಿತ್ತು. ಅಕ್ಷಯ ನಿಧಿಗೆ ನಿರ್ದಿಷ್ಟವಾದ 
ಬಡ್ಡಿಯನ್ನು ಸಂದಾಯ ಮಾಡುತ್ತಿತ್ತು ಈ ಹಣದಿಂದ ನಿತ್ಯಾಭಷೇಕ ಪೂಜೆಗಳು 
ನಿರಂತರವಾಗಿ ನಡೆಯುತ್ತಿತ್ತು. ಈ ಹಿನ್ನೆಲೆಯಿಂದ ಅಕ್ಷಯ ಭಂಡಾರದ ನಿಧಿಗಳ್ನನು ಹೊಂದಿದ್ದ 
ಬಸದಿಗಕಲ್ಲ ಪೂಜಾ ವ್ಯವಸ್ಥೆಗೆ ಲೋಪಬಾರದೆ ನಿರಂತರವಾಗಿ ನಡೆಯುತ್ತಿತ್ತೆಂದು 
ತಿಆಯಬಹುದಾಗಿದೆ. ಶವಣಬಿಕಗೊಕಳದ ನಕರ ಜನಾಲಯದ ಆದಿದೇವರ ನಿತ್ಯಾಭಷೇಕದಲ್ಲ 
ಒಂದು ಬಳ್ಳ ಹಾಲನ್ನು ಹುಅಗೆರೆಯ ಸೋಮಣನವರು ಐದು ಗದ್ಯಾಣ ಹೊನ್ನನ್ನು ನೀಡಿದ್ದನು 
ಎಂಬುದು ತಿಆದುಬರುತ್ತದೆ. 


ಬಸದಿಯಲ್ಲ ನಿತ್ಯಪೂಜಿಯ ಒಂದು ಅಂಗವಾಗಿ ದೀಪವನ್ನು ಹಚ್ಚುತ್ತಿದ್ದದಲ್ಲದೇ 
ನಂದಾದೀಪದ ವ್ಯವಸ್ಥೆಯೂ ಇತ್ತೆಂದು ತಿಆದುಬರುತ್ತದೆ. ಕುಂಬೇನಹಳ್ಳಯ ಪರವಾದಿಮಲ್ಲ 
ಜಿನಾಲಯದ ದೇವರಿಗೆ ನಂದಾದೀವಿಗೆಯನ್ನು ಬೆಳಗಿಸಲು ಮಹಾ ಪ್ರಧಾನಿ ಕಮ್ಮಟದ 


233 


ಮಾಚಯ್ಯ ಮತ್ತು ಅವನ ಮಾವ ಬಲ್ಲಯ್ಯ ಗಾಣದ ಸುಂಕವನ್ನು ಜಟ್ಟುಕೊಡುತ್ತಾರೆ. * 
ಶ್ರವಣಬೆಳಗೊಳದ ಸವತಿಗಂಥಧಾವರಣ ಬಸದಿಗೆ ಮಹೇದ್ರ್ದ ಕೀರ್ತಿಯು 313 ಈಚಿನ 
ದೀಪಗಳನ್ನು ದಾನ ನೀಡಿರುತ್ತಾನೆ. *  ತಗಡೂರಿನ ಜನಾಲಯದ ಕಲಬೊಪ್ಪದೇವನ 
ಚರುವಿಗೆಂದು ನೇಮವೆರ್ಧ್ಗಡೆಯ ಮಗನು ತಾವರೆಗೆರೆಯಲ್ಲ ಒಂದು ಬಂಡುಗ ಗದ್ದೆಯನ್ನು 
ದತಿ ಬಡುತ್ತಾನೆ. *  ಹೊಂನಚಗೆರೆಯ ಸಂಭುದೇವ., ಬೊಂಮಣ  ದೋರಯ್ಯ, 
ಚವುಡಯ್ಯನವರು ಸೇರಿ ಗೊಮ್ಮಟದೇವರ ಅಮ್ಯತಪಡಿಗಾಗಿ ಮತ್ತಯ್ಯನ ಕೆರೆಯಲ್ಲ 
ಗದ್ದೆಯನ್ನು ಸುತ್ತಾಲ ಚತುರ್ವಿಂಶತಿ ತೀರ್ಥ೦ಕರರ ಅಮ್ಯತಪಡಿಗಾಗಿ ಮೊದಲೇರಿಯಲ 
ಒಂದು ಸಲಗ ಗದ್ದೆಯನ್ನು ಬಟ್ಣರುವುದು ತಿಃದುಬರುತ್ತದೆ. *' ಶ್ರವಣಬೆಕಗೊಳವು ಕ್ರಿ.ಪ.6ನೇ 
ಶತಮಾನದಲ್ಲ ಜನರು. ಧನಕನಕ, ಸಸ್ಯ, ಗೋಮಹಿಷಾದಿಂದ ಕೂಡಿತ್ತೆಂದು ತಿಆದುಬರುತ್ತದೆ. 
°™ ಗಂಗರಾಜನು ದೇವರ ಅಷ್ಟವಿಧಾರ್ಚನೆಗೆಂದು ಗೋವಿಂದವಾಡಿ ಗ್ರಾಮವನ್ನು ಬಟ್ಟರುತ್ತಾನೆ. 
ಗೊಮ್ಮಟ ದೇವರ ನಿತ್ಯಾಭಷೇಕಕ್ಸಾಗಿ ನಿತ್ಯಪಡಿ ಹಾಲಗಾಗಿ.  ಹೂವಿನಪಡಿಗಾಗಿ, 
ಅಮ್ಯತಪಡಿಗಾಗಿ ಹಲವು ಶ್ರಾವಕರು ದಾನ ಬಟ್ಲರುವ ಉಲ್ಲೇಖಗಳವೆ. ನಿತ್ಯಪಡಿ ನಡೆಸಲು 
ಅಕ್ಷಯ ಭಂಡಾರ ನಿಧಿಯನ್ನು ಸ್ಥಾಪಿಸಿದ್ದರಲ್ಲದೆ ಗೊಮ್ಮಟ ದೇವರಿಗೆಂದು ಹೊಲ. ಗದ್ದೆ. 
ತೋಟ. ಬೆದ್ದಲುಗಳನ್ನು ಬಟ್ಟದ್ದರು. ಶ್ರವಣ ಬೆಳಗೊಳದ ಪ್ರವೇಶದ್ಧಅ ಅಂದಿನ ಕಾಲದಲ್ಲಿಯೇ 
ವಾಣಿಜ್ಯ ವ್ಯವಹಾರಗಳು ನಡೆಯುತ್ತಿದ್ದವು. ಅಲ್ಲಯ ದೇಶೀಯ ವರ್ತಕರಿಗೆ ವಸ್ತ. ಸುಗಂಧ 
ಲೇಪನ ಸಾಮರ್ರಿ. ಹಾಲು. ಬೆಣ್ಣಿ ಮೊಸರು. ಹೂವು. ಎಣ್ಣೆ. ಶ್ರೀಗಂಧ ಮೊದಲಾದ 
ವ್ಯಾಪಾರಗಳು ನಡೆಯುತ್ತಿತ್ತು. ಈ ಪ್ರದೇಶದಲ್ಲ ಮಣ್ಣಿನ ಕಂಚನ ಕುಡಿಕೆ, ಮಡಿಕೆ, ಕುಂಬಗಲ 
ಬೇಡಿಗೆ ಹೆಚ್ಚಾಗಿರುವಂತೆ ತಿಆದುಬರುತ್ತದೆ. ಊರಿನ ಸುಂಕಾಧಿಕಾರಿ ಹೆದ್ದಡೆಲಕ್ಲಾಯ ಮತ್ತು 
ಹುಳ್ಳ್ತಮಯ್ಯನು ರಾಜನಲ ಪ್ರಾರ್ಥಿಸಿ ಆ ಊರಿನ ತಿಪ್ಲೆಸುಂಕದ ಅಡಕೆ, ಹೇರಿಂಗೆ 2೦೦, 
ಹಸುಂಬೆಗೆ 5೦. ಬಳ್ಳ ಹಸುಖೆಗೆ 1 ಮಾನ ಮರೆ ಪನ್ನಾಯದಲ್ಲ ಎಲೆಯ ಹೇರಿಂಗೆ ಹಾಗ 1, 
ಮೇಲೆಲೆ 2೦೦ ಮತ್ತು ಗಾಣದೆರೆಯನ್ನು 24 ಮನೆ ದೆರೆಯನ್ನು ದಾನ ಜಡುತ್ತಾರೆ. 
ಕ್ರಿ.ಶ.1181 ರಲ್ಲ ವೀರಬಲ್ಲಾಳನ ಮಂತ್ರಿಯಾಗಿದ್ದ ಚಂದ್ರಮಾಆಯ ಪತ್ನಿ ಅಚಿಯಕ್ಕನು 
ಪಾರ್ಶ್ರನಾಥ ಬಸದಿಯನ್ನು ಕಟ್ಟಸಿರುತ್ತಾಕೆ. ಈೇ ಬಸದಿಗಾಗಿ ರಾಜನಿಂದ ಕೇಆ ಪಡೆದು 
ಬೊಮ್ಮೇನಹಳ್ಳಯನ್ನು ಬಾಳಚಂದ್ರಪಂಡಿತ ದೇವರಿಗೆ ದಾನಜಲ್ಲರುತ್ತಾಳೆ. ಅಕ್ಕನ ಬಸದಿಯ 
ದೇವರ ಅಷ್ಟ ವಿಧಾರ್ಜನೆಗೆಂದು ನಾನಾ ದೇಪಿಯರು ಅನೇಕ ತೆರಿಗೆಗಳನ್ನು 
ಬಟ್ಟುಕೊಣ್ಣರುತ್ತಾರೆ. ಈ ಬಸದಿಗೆ ಬರುತ್ತಿದ್ದ ದವಸ ಧಾನ್ಯಗಳ ವಿಲೇವಾರಿ ಹೆಂದಿದ್ದ 
ಪೆರುಮಾಳ್‌ ಎಂಬ ದವಸಿಗನಿಗೆ 1 ಸಲಗೆ ಗದ್ದೆಯನ್ನು 5 ಬೆದ್ದಲೆಯನ್ನು ಕಮತದ ಕೆಯುಯಲಅ 
ನೂರು ಬೆದ್ದಲೆಯನ್ನು ಕೊಟ್ಟರುತ್ತಾರೆ. ಇದು ಆ ಬಸದಿಯ ಸಂಪಧ್ಯರಿತವಾಗಿತ್ತೆಂದು 


234 


ತಿಆಯುತ್ತದೆ. ಹೋಯ್ದಳ ರಾಜ್ಯದ ಪಟ್ಟಣಸೆಟ್ಟಯಾಗಿದ್ದ ನಾಗವರ್ಮನು ನಗರಜನಾಲಯವನ್ನು 
ಜೀರ್ಣೋದ್ಧಾರ ಮಾಡಿಸಿ ಮೊದಲೇರಿಯ ತೋಬಟಾದಲ್ಲ ಆರು ಸಲಗ ಗದ್ದೆ ಹತ್ತು ಕೊಳಗ 
ಬೆದ್ದಲೆ ಮತ್ತು ಎರಡು ಮನೆ. ಅಂಗಡಿ ಎರಡು ಗಾಣ ಎರಡು ಒಟ್ಟು ಹದಿಮೂರು ಹಣವನ್ನು 
ದಾನ ಬಡುತ್ತಾನೆ. ಜನನಾಥಪುರದ ಸಮಸ್ತ ಮಾಣಿಕ್ಯ ನಕರರು ಒಬ್ಬಾಗಿ ಸೇರಿ ಆದಿದೇವರ 
ಜೀರ್ಣೋದ್ದಾರಕ್ಕೆ ಮತ್ತು ಉಪಕರಣ ಶ್ರೀ ಕಾರ್ಯಗಳಗೆಂದು ತಮಗೆ ಬಂದ ನೂರು 


ಗದಾಣದಲ ಒಂದು ಗದಾಣವನುು ದಾನಬಟರುತಾರೆ. 
ನ [a ಬ Q ಚಟ _ 


ಅತ್ತಿಹಳ್ಳಿಯ ಕ್ರಿ.ಶ.1183 ರ ಶಾಸನ ಪಾಠದಿಂದ ವೀರಬಲ್ಲಾಳನ ಪ್ರೀತಿಯ ಹೆಂಡತಿಯ 
ಬಮ್ಮಲದೇವಿ ತಮ್ಮ ಮನೆತನ ಮತ್ತು ತಂದೆ-ತಾಯಿಯರ ಪರಿಚಯ ಮಾಡಿ ಧಾರ್ಮಿಕ 
ಪವೃತಿವುಳ್ಳ ಬಮ್ಮಲದೇವಿ ಶೈವ ಧರ್ಮದವಳಾಗಿದ್ದು. ಇವಳು ಅಭನವ ಪಾರ್ವತಿ 
ಎನಿಸಿಕೊಂಡ ಐಬಮ್ಮೆಲೆದೇವಿ ಗಂಡನ ಜೊತೆಯಲ್ಲ ಹಲಕೂರಿನ ಕಲಅದೇವರ ನೈವೇದ್ಯ 
ನಂದಾದೀವಿಗೆಗೆ ಲಾಕುಳಕಾಗಮ ಸಮಯ ಸಮುದ್ದರಣ ಎಕ್ಲೋಟ ಮುನೀಂದ್ರ ಕಾಳಾಮುಖ 
ಸಂಪದಾಯದ ರಾಮನಾಥ ದೇವು ಪಾದಾರಾಧಕ ಕಲ್ಯಾಣ ಶಕ್ತಿ ಪಂಡಿತರ ಪಾದವನ್ನು 
ತೊಳೆದು ದಾನ ಕೊಟ್ಟರುವಳು. ಅತ್ತಿಹಳ್ಳಯ ಅಮೃತೇಶ್ವರ ದೇವಾಲಯದ ಅಂರರಂಗ 
ಭೋಗಕ್ಕೆ ಅಲ್ಲಿಯ ಸ್ಥಾನಿಕನಾದ ಹೊನ್ನಜೀಯನ ಮಗ ಚೌಡಜೀಯನಿಗೆ 10೦ ಕಂಬ ಬೆದ್ದಲ 
ಭೂಮಿ ದಾನ ಮಾಡಿರುವುದನ್ನು ಸಹ ತಿಸುತ್ತದೆ. ” ವೀರಬಲ್ಲಾಕನಿಗೆ ಚೋಳರ ಜೊತೆಗೆ 
ಇದ್ದಂತಹ ಸ್ನೇಹ ಸಾಕ್ಷಿಯಾಗಿ ರಕ್ತ ಬಾಂಧವ್ಯದಲ್ಲ ಮುಂದುವರೆದು, ಆ ಮನೆತನದ 
ಹೆಣ್ಣೊಂದನ್ನು ಮದುವೆಯಾಗಿ ಅವಳನ್ನು ಚೋಕ ಮಹಾದೇವಿ ಎಂದು ಕರೆದ ಈಕೆಯನ್ನು 
ಸಹ ಶಾಸುನವು ಪಿರಿಯರಿಸಿ ಪಟ್ಟಮಹಾದೇವಿ ಯೋಳಮಹಾದೇವಿಯರು 
ಎಂದುಕರೆಯಲಾಗಿದೆ. ಈಕೆ ಕೆಂಬಾಳುವಿನಲ್ಲ ಅಧಿಕಾರ ನಿರ್ವಹಿಸುತ್ತಿದ್ದಳು. ಆಗ ಕೆಲವು ದುಷ್ಟ 
ಜನರ ಮಾತು ಕೇಆ ಬೇವೂರನ್ನು ಮುತಿ ದಾಆಯನ್ನು ಮಾಡಿದಳು. ಆ ದಾಆಯಲ್ಲ 
ಕೇತಮಲ್ಲನಾಯಕನು ತನ್ನ ಊರಿನ ಕಾಳಗದಲ್ಲ ಪ್ರಾಣಜಟ್ಟನು. ಆಗ ನಿಜವಾದ ವಿಷಯ 
ತಿಆದ ಅರಸಿ ತಾನು ದುಡುಕಿ ತೆಗೆದುಕೊಂಡ ನಿರ್ಧಾರದ ಅರಿವಾಗಿ ತನ್ನು ಭಂಡಾರಿ ರಾಯಣ್ಣ 
ಮತ್ತು ನಾಚಣ್ಣ ಹೆದ್ದಡೆಗಳನ್ನು ಕರೆದು ಯೆಮ್ಮ ಮಕ್ಕಕ ನಾವು ನೋಲಖಸಿದೆವು. ನಿವು ಹೋಗಿ 
ಕೇತಮಲ್ಲ ನಾಯಕನ ಕುಟುಂಬದವರಿಗೆ ಸಮಾಧಾನ ಹೇಳ ಬನ್ನಿ ಎಂದು ಕಳುಹಿಸಿದಳು. 
ಮತ್ತು ಮೃತನ ಮಗನಾದ ನರಸಿಂಹನಾಯಕನಿಗೆ ದಾಆಯಲ್ಲ ಪ್ರಾಣತೆತ್ತ ವ್ಯಕ್ತಿ ಕೇತಮಲ್ಲ 
ನಾಯಕನ ಹೆಸರಿನಲ್ರ ಗದ್ದೆಯನ್ನು ಕೊಡುಗೆಯಾಗಿ ಜಟ್ಟಕು. '' ಕ್ರಿ.ಶ. 1276 ರಲ್ರ ಬಾಕಗಂಜಿ 
ಶಾಸನದ ಪ್ರಕಾರ ಮುಮ್ಮಡಿ ವೀರನರಸಿಂಹ ದೇವರು ದೋರಸಮುದದಿಂದ ಆಕುತ್ತಿರುವಾಗ 
ಮಹಾ ಪಧಾನ ಪೆರುಮಾಳದೇವನು ಉದುಭವ  ವಿಶ್ವನಾಥಪುರವಾದ ಬಾಳಗಚ್ಟನ 


J 


235 


ಅಗ್ರಹಾರವನ್ನು ಮಹಾಜನರಿಂದ ಕೊಂಡು ಆಯುಂದ್ರ ಪ್ರವದ ಪಂಚಿಕೇಶ್ವರ ದೇವರ ಧರ್ಮಕ್ಕೆ 
ಆರಣ ಪೂಜೆಯ ಧರ್ಮ ದಾನ ನೀಡಿರುವುದು ತಿಆದುಬರುತ್ತದೆ. '*” ಹೋಯ್ದಕ ಸೋಮೇಶರನ 
ಆಜ್ವಕೆಯ ಕಾಲದ್ದಅ ನುಗ್ದೇಹಳ್ಳಯ ಕ್ರಿ.ಶ.1253 ರ ಶಾಸನದ ಪ್ರಕಾರವಾಗಿ ಮಹಾ ಪ್ರಧಾನ 
ಬೊಮಣ್ಣ ದಂಡಾಯಕರ ಅಕ್ಕಲಕ್ಕವ್ವಯಕ್ಕನವರು ಪ್ರತಿದಿನ ಎಂಟು ಜನ ಬ್ರಾಹ್ಮಣರ ಊಟಕ್ಕೆ 
ಭೂದಾನ ಮಾಡಿದ ವಿಚಾರ ತಿಆದುಬರುತ್ತದೆ. 


ಈ ಮೇಲನ ಕೆಲವೊಂದು ವಿಚಾರಗಳನ್ನು ಗಮನಿಸಿದರೆ, ದೇವಾಲಯಗಳು ಆರ್ಥಿಕ 
ಪರಿಸ್ಥಿತಿಯನ್ನು ಹೊಂದಿದ್ದವು. ದೇವಸ್ಥಾನಗಳಗೆ ಬಸದಿಗಳಗೆ, ಮಠಗಳಗೆ ಭೂಮಿ ಮತ್ತು 
ಹಣದ ರೂಪದಲ್ಲ ದಾನದತ್ತಿಗಳು ಬರುತ್ತಿದ್ದವು. ದೇವಾಲಯಗಳು ಇಂತಹ 
ರಾಜಮಹಾರಾಜರು, ರಾಣಿಯರು. ನರ್ತಕರು. ದಾನಿಗಕು ಇನ್ನೂ ಮೊದಲಾದ ದಾನಿಗಳ೦ದ 
ಬಂದಂತಹ ಆದಾಯದಿಂದ ದೇವಾಲಯದ ಬಂದಾಯವನ್ನು ವೃಧ್ಧಿಬೊಆಸಿಕೊಂಡು ಉರ್ಚು 
ವೆಚ್ಚಗಳನ್ನು ಸರಿಪಡಿಸಿಕೊಳ್ಳುತ್ತಿದ್ದರು. ದೇವಾಲಯಗಳಗೆ ಇನ್ನಿತರ ನಾನಾ ಮೂಲಗಳಂ೦ದ 
ಆದಾಯ ಬರುತ್ತಿತ್ತು. ಗ್ರಾಮಗಳ ಹೆಸರನ್ನು ಪ್ರತಿ ನಾಮಕರಣ ಮಾಡಿ ಅವುಗಳನ್ನು ದೇವರ 
ಸೇವೆಗೆ ಕೊಡುತ್ತಿದ್ದರು. ದಾನಿಗಳು ಒಂದು ಗ್ರಾಮವನ್ನು ಅಲ್ಲದೆ ಇನ್ನಿತರ ದತ್ತಿಯನ್ನು 
ನೀಡಿರುವುದು ತಿಆದುಬರುತ್ತದೆ. 


ದೇವಾಲಯಗಳಗೆ ಹರಿದು ಬರುವ ಆದಾಯದ ಮೂರನೇ ಒಂದು ಭಾಗ 
ಒಡವೆಗಳದ್ದು. ದಾನಿಗಳು ತಮ್ಮ ಸೇವೆಯಲ್ಲ ದೇವಾಲಯಗಳಗೆ, ಬಂಗಾರ. ಬೆಳ್ಳ, ಮುತ್ತು. 
ರತ್ನ. ವಜ, ವೈಡೂರ್ಯಗಳನ್ನು ತಮ್ಮ ತಮ್ಮ ಪ್ರೀತಿಯ ದೇವರುಗಳಗೆ- ದೇವತೆಗಳಗೆ 
ಕೊಡುತಿದ್ದರು. ಇದು ರಾಜರಿಂದ ಹಿಡಿದ ರಾಣಿಯರು, ಮಂತ್ರಿಗಳು. ದಂಡನಾಯಕರು. 
ಗುರುಗಳು, ವ್ಯಾಪಾರಿಗಳು, ಸಾಮಂತರು, ಸಾರ್ವಜನಿಕರು, ದಾನದತ್ತಿಯನ್ನು 
ಕೊಟ್ಟರುವುದನ್ನು ಕಾಣಬಹುದಾಗಿದೆ. ಚನ್ನರಾಯಪಟ್ಟಣದ ಶಾಸನದಲ್ಪ್ಲ ವೀರ ಬಲ್ಲಾಳ 
ದೇವರಾಯರ ಆಯ್ದಾರೋಗ್ಯ ಐಶ್ಚರ್ಯೋಭವೃದ್ಧಿಗಾಗಿ ಕಬ್ಗಹುನಾಡ ಅಮೃತಪುರವಾದ 
ಕೊಳತ್ತೂರು ಅಗ್ರಹಾರ ಮಾಡಿ ಅಲ್ಲಯ ಮೂಲಸ್ಥಾನ ರಾಮೇಶ್ವರ ದೇವರಿಗೆ ನಿತ್ಯ ನೈವೇದ್ಯ, 
ನಂದಾದೀವಿಗೆ ಗದೆ ಸಲಗ ನಾಲ್ಕನ್ನು ವಿಷ್ಣುವರ್ಧನ ಪರಮೇಶ್ವರ ದೇವರಿಗೆ ಗದ್ದೆ ಸಲಗ 
ಮೂರನ್ನೂ ಸೋಮಸಮುದ್ದದ ಸಾತಕೇಶ್ವರ ದೇವರಿಗೆ ವೃತಿಯೆರೆಡು ಖಯದ್ದೇದ ಬಂಡಿಕಕ್ಕೆ 
ವೃತ್ತಿಯೊ೦ಂದು ಯಜುರ್ವೇದ ಬಂಡಿಕಕ್ಕೆ ವೃತ್ತಿಯೊಂದು ಭಟ್ಟವೃತಿಯೊಂದು ಪಂಚಿಕೇಶ್ವರ 
ಅಧ್ಗಟ್ಟಕೆಗೆ ಪ್ರತಿಯೊಂದನ್ನು ಹೀಗೆ ಹಲವಾರು ದಾನ ನೀಡಿರುವುದು ತಿಆದುಬರುತ್ತದೆ. ”“ 


236 


ಆನೆಕೆರೆಯ ಶಾಸನದಲ್ಲ ವೀರಬಲ್ಲಾಳ ದೋರಸಮುದ್ರ ನೆಲೆವೀಡಿನಲ್ಲ ರಾಜ್ಯ 
ಏಳುತ್ತಿರಲು ತತ್ನಾದಜೀವಿ ಮಂಡಳಕ ದಂಡಾಧೀಶ, ಮಾಚಣಂ ಶ್ರೀ ಮನ್ಮಹಾಪುಧಾನ ಧ್ಯಾನ 
ಬುಧನ ಪ್ರಸನ್ನ ಕೇಶವ ದಿವ್ಯ ಶ್ರೀಪಾದ ಪದಂಗಳಗೆ ಸಕ ವರ್ಷ 113ನೇ ಸಾಮ್ಯಸಂವತ್ಸರದ 
ಆದಿತ್ಯವಾದ ಕಬ್ಬು ಹುನಾಡೊಳಗಿನ ಕೇಶವಪುರ ನಾಮಧೇಯ ಅಗ್ರಹಾರ ಆನೆಕೆರೆಯ 
ಸರ್ವಭಾಷೆ ಪರಿಹಾರವಾಗಿ ಗದ್ಯಾಣ 100 ಕೆ 35೦ ಮೊದಲ ಕುಲದೊಳಗೆ ಹಣವೆರಡರ ಸೇವೆ 
ಶ್ರೀಮತ್‌ ಪ್ರಸನ್ನ ಕೇಶವ ದೇವರಪಾದ ತೊಳೆದು ಶ್ರೀ ಮದಜ್ಞೀಶ್ಚರ ದೇವರ ಸನ್ನಿದಾನದಲ್ಲ 
ವೀರಬಲ್ಲಾಳ ಹಸ್ತಾದಿರಿ ಧಾರಾಪೂರ್ವಕ ಮಾಡಿಸಿಬಟ್ಟರುವನು. 43 


ಚನ್ನರಾಯಪಟ್ಟಣ ತಾಲ್ಲೂಕಿನ ಹೆಬ್ಬಾಕು ಗ್ರಾಮದಲ್ಲ ಕ್ರಿ.ಶ.12ನೇ ಶತಮಾನದ 
ಶಾಸನವೊಂದರ೯ಲಆ ಜೀವನೆಯ ಹೆಗಡೆ ಎಂಬುವನು ದೇವರನ್ನು ರ್ಪತಿಷ್ಠಾಪಿಸಿದುದಲ್ಲದೆ 
ಹೊಸ ಕೆರೆಯನ್ನು ನಿರ್ಮಿಸಿದನೆಂದು ತಿಃದುಬರುತ್ತದೆ. ” ಚನ್ನರಾಯಪಟ್ಟಣ ತಾಲ್ಲೂಕಿನ 
ಸಂತೆ ಶಿವರದ 12ನೇ ಶತಮಾನದ ಶಾಸನದಲ್ಲ ಬಾಚರಸನು ದೇವರಿಗಾಗಿ ಹೊಸ ಕೆರೆಯನ್ನು 
ಕಟ್ಟನಿದನೆಂದು ತಿಆದುಬರುತ್ತದೆ. ಬಾಕಗಂಚಿಯ್‌ ಅಕ್ರಿ.ಶ.132-33 ರ ಶಾಸನದ ಪ್ರಕಾರವಾಗಿ 
ಕುಂಬೇರ್‌ ಜೀಯ ಎಂಬುವವನು ಕೆರೆ ಕಟ್ಟಸಿದನೆಂದು ದಾಖಲಾಗಿರುವುದಲ್ಲದೆ, 
ಬೊಮ್ಮನಹಳ್ಳಿಯ 1138 ರ ಶಾಸನದ ಪ್ರಕಾರ ಕಿರಿಯ ಬಸವಾಚಾರಿ ಎಂಬುವವನು ಕೆರೆಯನ್ನು 
ಕೆಟ್ಟನಿ ದೇವಾಲಯ ನಿರ್ಮಿಸಿ ಸನ್ಯಾಸ ಸ್ಟೀಕರಿಸಿದನೆಂದು ತಿಆದುಬರುತ್ತದೆ. '” ಬಾಕಗಲ್ಟೆಯ 
ಕ್ರಿ.ಶ.1178ರ ಪ್ರಕಾರವಾಗಿ ದೇವಾಲಯದೊಂದಿಗೆ ಕೆರೆ ಕಟ್ಟಸಿರುವ ಬಧ್ಳೆ ಉಲ್ಲೇಖವಿದೆ. ” 


ಪ್ರಾಯಶಃ ದೇವಾಲಯದ  ಭೂಮಿಗಳಗೆ ನೀರಾವರಿ ಸೌಕರ್ಯ ಒದಗಿಸುವ 
ಉದ್ದೇಶದಿಂದ ಕೆರೆಗಆಗೆ ತೂಬನ್ನು ನಿರ್ಮಿಸಿರುವುದು ತಿಆದುಬರುತ್ತದೆ. ಕರ್ನಾಟಕ ಹಾಗೂ 
ಹಾಸನ ಜಲ್ಲೆಯಾದ್ಯಂತ ದೊರೆತಿರುವ ಶಾಸನಗಳಲ್ಲ ಬಹುತೇಕ ದಾನ ಶಾಸನಗಳು. 
ಅವುಗಳ ಭೂದಾನ ಮಾಡಿರುವುದೇ ಹೆಚ್ಚು ದೊರೆಯುತ್ತದೆ. ಪ್ರಾಚೀನ ಕಾಲದಿಂದಲು 
ಭೂದಾನಗಳನ್ನು ಧಾರ್ಮಿಕ ಉದ್ದೇಶಗಳಗಾಗಿ ಅಲ್ಲದೆ, ಆರ್ಥಿಕ, ಸಾಮಾಜಕವಾಗಿ ನೀಡುತ್ತಾ 
ಬಂದಿರುವುದು ಕಂಡುಬರುತ್ತದೆ. ಧಾರ್ಮಿಕ ಮಹೋನ್ನತಿ ಮತ್ತು ರಾಜಕೀಯ ಸಾಮಾಜಕ 
ಪತಿಷ್ಠಗಳು ದಾನದ ಕಾರ್ಯಗಳಗೆ ಪ್ರೇರಿತವಾಗಿ ಕಾರ್ಯನಿರ್ವಹಿಸಿವೆ. ಚನ್ನರಾಯಪಟ್ಟಣ 
ತಾಲ್ಲೂಕಿನ ಪ್ರದೇಶದಲ್ಲ ವಿವಿಧ ಉದ್ದೇಶಗಳಗಾಗಿ ನೀಡಿರುವ ಶಾಸನಗಕಲ್ಲ ಭೂ ದಾನಗಳನ್ನು 
ನೀಡುವಾಗ ಕೆರೆ ಕೆಳಗಿನ ಅಚ್ಚುಕಟ್ಟನ ಭೂಮಿಯನ್ನು ದಾನವಾಗಿ ನೀಡಿದೆ. 


ಈಗಾಗಿ ಬಹುತೇಕ ದಾನಗಕು ದತ್ತಿಗಳಾಗಿದ್ದು, ಕೆರೆ. ಕೆರೆ ಕೆಳಗಿನ ಅಚ್ಚುಕಟ್ಟು 
ಭೂಮಿಗಳೇ ದಾನದ ವಸ್ತುಗಳಾಗಿರುವುದನ್ನು ಕಾಣಬಹುದಾಗಿದೆ. ಕೃಷಿ ಆರ್ಥಿ ಕಾಭವೃಧ್ಧಿ 


237 


ಚಟುವಟಕೆಗಳಗೆ ದೇವಾಲಯಗಳು ಕೇಂದ್ರಜಂದುವಾಗಿ  ಕಾರ್ಯನಿರ್ವಹಿಸಿರುವುದು 
ಕಂಡುಬರುತ್ತದೆ. ರಾಜರು. ಸಾಮಂತರು, ಅಧಿಕಾರಿಗಳು. ರಾಣಿಯರು. ವ್ಯಾಪಾರಿಗಳು, 
ವ್ಯಕ್ತಿಗಳು, ಸ್ಥಳೀಯ ಗಾವುಂಡರು ಮತ್ತು ಜನಸಮುದಾಯಗಳು ಸಕ್ರಿಯವಾಗಿ ಇಂತಹ 
ಚಟುವಟಕೆಗಳಲ ಭಾಗಿಯಾಗಿರುವುದನ್ನು ಕಾಣಬಹುದಾಗಿದೆ. '” ಧಾರ್ಮಿಕ ಕೇಂದ್ರವೆನಿಸಿದ 
ಶ್ರವಣಬೆಳಗೊಳ ಪರಿಸರದಲ್ಲ ಹೆಚ್ಚು ಕಾಮಗಾರಿಗಳು ಕಂಡುಬಂದಿವೆ. ದೇವಾಲಯಗಳ 
ನಿರ್ಮಾಣ ಅಲ್ಲದೆ ಕೆರೆ ನಿರ್ಮಾಣ ಅಗಾಧ ಪ್ರಮಾಣದಲ್ಲ ಕಂಡುಬಂದಿದೆ. 


ದೇವಾಲಯಗಳು ಖಜಾನೆಗಳಾಗಿದ್ದು. ಎಲ್ಲಾ ರೀತಿಯ ಆರ್ಥಿಕ ಚಟುವಟಕೆಗಳ 
ಕೇಂದ್ರಬಂದುಗಳಾಗಿದ್ದವು. ಅಲ್ಲದೆ ದೇವಾಲಯಗಳು ಬಜಾನೆಗಳಾಗಿದ್ದರಿದ್ದ ಶತೃಗಳು 
ಮೊದಲು ದೇವಾಲಯಗಕ ಮೇಲೆ ಆಕ್ರಮಣ ನಡೆಸುತ್ತಿದ್ದರು. ಆರ್ಥಿಕ ಪರಿಸ್ಥಿತಿ 
ಉತ್ಸ್ತಮವಾಗಿರಬೇಕೆಂ೦ದರೆ ಬೊಕ್ಕಸಕ್ಕೆ ಬರುವ ಆದಾಯದಿಂದ ಮಾತ್ರ ಸಾಧ್ಯ. ದೇವಾಲಯಗಳ 
ತೆರಿಗೆ ಸಂಗ್ರಹಕ್ಕೆಂದೇ ಅಧಿಕಾರಿಗಳು ಇರುತಿದ್ದರು. ಸಂಗ್ರಹವಾದ ಹಣಕ್ಷೆ ಕೋಶಾಧ್ಯಕ್ಷರು 
ಇರುತ್ತಿದ್ದರು. ನಾಯ ಪದ್ಧತಿಯು ಚಲಾವಣಿಯಲ್ಪತ್ತು. ಚಿನ್ನ. ಬೆಳ್ಳ ತಾಮ್ರ ಮತ್ತು ಪ್ರೊಟನ್‌ 
ನಾಟ್ಯಗಳನ್ನು ಹಚ್ಚು ಹಾಕಿಸುತ್ತಿದ್ದರು. ವರಾಹ, ಗದ್ಯಾಣ. ಪೊನ್‌ ಗದ್ಯಾಣ, ನಾಗ್‌ ಎಂಬ 
ಹೆಸರುಗಳ೦ದ ಕರೆಯುತ್ತಿದ್ದರು. ನಾಣ್ಯಗಳ ಚಲಾವಣಿಯಲ್ಲ ತೆರಿಗೆಗಳು ಆಯಾ ಪ್ರಾಂತ್ಯದ 
ಆದಾಯದಲ್ಲ ಪ್ರಮುಖವಾಗಿತ್ತು. ಕೃಷಿಬಂದ ಉತ್ಪಾದಿಸುವ ವಸ್ತುಗಳು ವ್ಯಾಪಾರದ ವಸ್ತುಗಳು 
ಕೆಲವೊಮ್ಮೆ ದೇವರಿಗೆ ದಾನರೂಪದಲ್ಲ ತೆರಿಗೆಗಳನ್ನು ಜನಸಾಮಾನ್ಯರು ದೇವಾಲಯಗಳಗೆ 
ನೀಡುತ್ತಿದ್ದರು. ರಾಜ ಮಹಾರಾಜರಿಗೆ ಸಲ್ಲಸುವಂತಹ ತೆರಿಗೆಗಳ ಕೆಲವನ್ನು 
ದೇವಾಲಯಗಆಗಿ ಸಲ್ಲಸುವುದರಿಂದ ದೇವಾಲಯದ ನಿರ್ವಹಣಿ ಮತ್ತು ಅಭವೃದ್ಧಿ 
ಸಾಧ್ಯವಾಗುತ್ತಿತ್ತು. ಪ್ರಾಯಶಃ ಈ ರೀತಿಯ ವ್ಯವಸ್ಥೆಗಳನ್ನು ನೋಡಿ ಅಂದಿನ ಕಾಲದ ಜನರು 
ದಾನದ ರೂಪದಲ್ರಯು ದೇವಾಲಯಕ್ಕೆ (ದೇವರಿಗೆ) ತೆರಿಗೆಯನ್ನು ಕೊಡುತಿದ್ದರು ಎಂಬುದು 
ತಿಆದುಬರುತ್ತದೆ. ಇದರಿಂದ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಚೀನ ಕಾಲದಿಂದಲೂ ಆರ್ಥಿಕ 
ಅಭವೃಧ್ಧಿಗೆ ಪೂರಕವಾಗಿಯೇ ಬೆಳೆದು ಬಂದಿರುವುದು ತಿಆದುಬರುತ್ತದೆ. ಆರ್ಥಿಕ ಪ್ರಗತಿಗೆ 
ಪೂರಕವಾಗಿ ಉದ್ಯೋಗಗಳು ಕೂಡ್‌ ಅಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. 


ಉದ್ಯೋಗಿಗಳು ಮುಖ್ಯವಾಗಿ ಆಯಾ ಪರಿಸರ ಹಾಗೂ ಜನರ ಬೇಕು-ಬೇಡ'ಗಳಗೆ 
ಪೂರಕವಾಗಿ ಹುಣ್ಣಕೊಳ್ಳುತ್ತವೆ. ಮುಖ್ಯವಾಗಿ, ಬಡಿಗ, ಕಮ್ಮಾರ, ಅಕ್ಕಸಾಅಗ, ನಾವಿಂದ, 
ಮಾಲೇಗಾರ, ಗಣಿಗ, ವರ್ತಕ ಇವೆಲ್ಲವುಗಳ ಉದ್ಯೋಗದ ಸರಿವ್ಯಾಪ್ಲಿಯಲ್ಲ ಬರುತ್ತವೆ. 
ಅಂದರೆ ದೈನಂದಿನ ಜೀವನಕ್ಷೆ ಬೇಕಾಗುವಂತಹ ವಸ್ತುಗಳು ವಿತರಣೆ. ಉತ್ಪಾದನೆ ಮಾಡಿ 


238 


ಅವುಗಳನ್ನು ಪೂರೈಸುವುದು ಇದರಲ್ಲ ಸೇರಿರುತ್ತದೆ. ಇದರಂತೆಯೇ ಪಾಠಶಾಲೆಗಕ್ಲ ಘಟಕ 
ಸ್ಥಕಗಳಲ್ಲ ವಿದ್ಯಾಕೇಂದಗಳಲ್ಲ ಬೋಧನೆ ಮಾಡುವ ಪುರಾಣ ಪ್ರವಚನಗಳನ್ನು ಹೇಳುವ 
ಶಿಕ್ಷಕರು, ಅರ್ಚಕರು ದೇವಾಲಯದ ಕಾರ್ಯದಲ್ಲ ಭಾಗಿಯಾಗುವ ಜಾಗಟಿಯವರು, 
ಡಕ್ಕಸೆಯವರು, ಮದ್ದಕೆಯವರು, ನೃತ್ಯಗಾರರು ಪಾತ್ರವಹಿಸುತ್ತಾರೆ. ಹೀಗೆ ದೇವಸ್ಥಾನದ 
ಚಟುವಟಕೆಗಕಲ ಭಾಗಿಯಾಗುವ ಎಲ್ಲರೂ ಕೂಡ ಉದ್ಯೋಗ ಪ್ರಮುಖವಾದ ಕಾರ್ಯವೇ 
ಆಗಿರುತ್ತದೆ. ಆರ್ಥಿಕ ಪರಿಸ್ಥಿತಿಗೆ ಪೂರಕವಾದಂತೆ ಮೇಲಅನ ವಿಚಾರಗಳು ಒಂದು 


ಪರಿಪೂರ್ಣವಾದ ಚಿತ್ರಣವನ್ನು ಒದಗಿಸುತ್ತದೆ. 


ದೇವಾಲಯಗಳಗೆ, ಬಹ್ಮಪುರಿಗಆಗೆ, ಮಠಗಳಗೆ, ಬಸದಿಗಳಗೆ, ವಿದ್ಯಾಕೇಂದ್ರಗಳಗೆ 
ಹಾಗೂ ಮಹಾಜನಗಳಗೆ ಮತ್ತು ಸಾಮಾನ್ಯ ಜನರಿಗೆ ನೀಡಿದ ದಾನದತ್ತಿಗಳನ್ನು 
ತೆಗೆದುಕೊಂಡರೆ, ಅಂದಿನ ಕಾಲದಲ್ಲ ನಡೆಯುತ್ತಿದ್ದಂತಹ ಆಚರಣೆಗಳು ಸಹ ಆರ್ಥಿಕ 
ಪಗತಿಯ ಲಾಭದಾಯಕದಲ್ಲ ಪ್ರಗತಿಯನ್ನು ಸಾಧಿಸಿರುವುದು ಕಂಡುಬರುತ್ತದೆ. ಈ 
ಹಿನ್ನೆಲೆಬುಂದ ಈ ಮೇಲೆ ತಿಆಸಲಾಗಿರುವ ಎಲ್ಲಾ ರೀತಿಯ ಆಧಾರಗಳ೦ದ ದೇವಾಲಯಗಳು 
ಸಕ ಆರ್ಥಿಕ ವ್ಯವಸ್ಥೆಯಲ್ಲ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿವೆ ಎಂಬುದು 
ಹಲವಾರು ಆಧಾರಗಳಂ೦ದ ದೃಢಪಡುತ್ತದೆ. 


ಶೈಕ್ಷಣಿಕ ಕೇಂದ್ರವಾಗಿ ದೇವಾಲಯಗಳು 


ಪ್ರಾಚೀನ ಇತಿಹಾಸವನ್ನು ಗಮನಿಸಿದರೆ. ಪ್ರಾಚೀನ ಪರಂಪರೆಯಲ್ರ ಶೈಕ್ಷಣಿಕ 
ಹಿನ್ನೆಲೆಯನ್ನು ನೋಡಿದರೆ, ವಿದ್ಯಾಭ್ಯಾಸ ಪದ್ಧತಿಯು ಬೆಳೆದು ಬಂದಿರುವುದನ್ನು 
ಕಾಣಬಹುದಾಗಿದೆ. ಮನುಷ್ಯ ಜೀವನದ ಜ್ಞಾನವನ್ನು ಪಡೆಯುವುದಾದರೆ, ಮೊದಲಗೆ ತನ್ನು 
ಆತ್ಮವನ್ನು ಶುಥ್ಗೀಕರಿಸಬೇಕು. ಯಾವುದೇ ಒಂದು ಪ್ರದೇಶದ ಪರಿಸ್ಥಿತಿಯನ್ನು 
ತಿಃಯಲಖೇಕಾದರೆ ಮೊದಲಗೆ ಸ್ಥಳೀಯ ವಿದ್ಯಾರ್ಜನೆ ಬಗ್ಗೆ ತಿಆದುಕೊಳ್ಳಬೇಕಾಗುತ್ತದೆ. 
ವಿದ್ಯೆಗಿಂತ ಶ್ರೇಷ್ಠವಾದದ್ದು ಬೇರೊಂದಿಲ್ಲ. ಸರ್ವ ದಾನಗಕಲ್ಲ ವಿದ್ಯೆಯೇ ನಿಜವಾದ ದಾನ. 
ಏಕೆಂದರೆ ವಿದ್ಧೇಯನ್ನು ಅಪಹರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ರೀತಿ ಅನ್ನದಾನವೂ 
ಶ್ರೇಷ್ಠತೆಯನ್ನು ಹೊಂದಿದೆ. ಆದರೆ ವಿದ್ಯಾ ದಾನವು ಮಾನವನ ಬದುಕಿನ ಸರ್ವ ರೀತಿಯ 
ಬೌದ್ಧಿಕ ಬೆಳವಣಿಗೆಯ ಶಕ್ತಿಗೆ ಪೂರಕವಾಗಿರುತ್ತದೆ. ವ್ಯಕ್ತಿಯ ಬೆಳವಣಿಗೆಯನ್ನು ಹೊಂದುತ್ತಾ 
ಹೋದಂತೆ, ವಿದ್ಯೆಯ ಗುರಿಯು ಸಹ ಅದಕ್ಷೆ ಅನುಗುಣವಾಗಿ ವೃಧ್ಧಿಸಿ ಕೊಳ್ಳುತ್ತಿದ್ದರು. ಪ್ರಾಚೀನ 
ಕಾಲದಲ್ಲ ವಿದ್ಯಾ ಕೇಂದ್ರಗಳೆಂದು ಕರೆಸಿಕೊಳ್ಳುವ ಸಂಸ್ಥೆಗಆರಲಲ್ಲ. ಆದರೆ ಗುರುಕುಲ ಪದ್ಧತಿ 
ಇತ್ತೆಂದು ತಿಆದುಬರುತ್ತದೆ. ಅಂದಿನ ಕಾಲದಲ್ಲ ವಿದ್ಧೆ ಕಅಸುವ ಗುರುವಿನ ಮನೆಯೇ 


239 


ಶಾಲೆಯಾಗಿತ್ತು. ವಿದ್ಯಾರ್ಥಿಗಳು ಪಾಠ ಪ್ರವಚನಗಳನ್ನು ಕಆಅಯುವ ಜೊತೆಗೆ ಗುರುವಿನ 
ಮನೆಯಲ್ಲ. ಗುರುಗಳ ಸೇವೆ ಪಾಲಸುತ್ತಿದ್ದರು. ಅಂದಿನ ಕಾಲದಲ್ಲ ಗುರುಗಳಾದವರು 
ಯಾವುದೇ ರೀತಿಯ ಸಂಭಾವನೆಯನ್ನು ಪಡೆಯದೆ, ವಿದ್ಯೆಯ ದಾಹವನ್ನು ನೀಗಿಸುತ್ತಿದ್ದರು. 
ಊರಿನ ಜನ ರಾಜರು, ಮಹಾ ಸಾಮಂತರು ಇನ್ನಿತರ ಅಧಿಕಾರಿಗಳು ಗುರುಕುಲಕ್ಕೆ ದಾನ-ದತಿ 
ನೀಡುತ್ತಿದ್ದರು. ಹೀಗೆ ದಾನ ಕೊಡುವುದರಿಂದ ಅವರಿಗೆ ಪುಣ್ಯವಾಗುತ್ತದೆ ಎಂದು ಭಾವಿಸಿ 
ಭೂದಾನ ಹಣದಾನ ಇನ್ನಿತರ ದಾನಗಳನ್ನು ನೀಡುತ್ತಿದ್ದರು. ಕರ್ನಾಟಕದ ಇತಿಹಾಸವನ್ನು 
ಗಮನಿಸಿದರೆ ಪ್ಲೂಚೀನ ಮತ್ತು ಮಧ್ಯಕಾಲೀನ ಅವಧಿಯಲ್ಲ ಅನೇಕ ದೇವಾಲಯಗಳ 
ಮಠಗಳ, ಅಗ್ರಹಾರಗಳ, ಬಹ್ಮಪುರಿಗಳು. ವಿದ್ಯಾಕೇಂದ್ರಗಳಾಗಿ ಬದಲಾವಣಿಯಾಗಿರುವುದನ್ನು 
ಗಮನಿಸಿದ್ದೇವೆ. ಇದು ಅಂದಿನ ಕಾಲದ ರಾಜಮನೆತನಗಳ ವಂಶವಳಯ ಇತಿಹಾಸದಿಂದ 
ತಿಆದುಬರುತ್ತದೆ. ಆಯಾ ರಾಜಮನೆತನದವರು ಹೊರಡಿಸಿದ ಶಾಸನಗಕಲ್ಲ ಅಂದಿನ ಕಾಲದ 
ಶಿಕ್ಷಣ ಮತ್ತು ವಿದ್ಯಾಕೇಂದ್ರಗಳ ಬಗ್ಗೆ ಮಾಹಿತಿ ತಿಆದುಬರುತ್ತದೆ. 


ದೇವಾಲಯಗಳು. ಮಠಗಳು. ಅಹ್ಮಪುರಿಗಳು. ಬಸದಿಗಳು. ಪ್ರಾಚೀನ ಕಾಲದಿಂದಲೂ 
ಶೈಕ್ಷಣಿಕ ಕ್ಷೇತ್ರದಲ್ಲ ಮಹತ್ತರವಾದ ಸೇವೆಯನ್ನು ಸಲ್ರಸುತ್ತಾ ಬಂದಿದೆ. ಇಂತಹವುಗಳು 
ಸಾರ್ವಜನಿಕರಿಗೆ ಉಪಯುಕ್ತವಾಗಿದ್ದು. ಪ್ರಾರಂಭದಿಂದಲೂ ಶಿಕ್ಷಣವನ್ನು ನೀಡುವಂತಹ 
ಕೆಲಸವನ್ನು ಮಾಡುತ್ತಿವೆ. ಕರ್ನಾಟಕದಲ್ಲಿ ಅನೇಕ ಧರ್ಮಗಳಗೆ ಪೂರಕವಾದ 
ದೇವಾಲಯಗಳು ಬೆಳೆದು ನಿಂತಿವೆ. ಈ ದೇವಾಲಯಗಳು. ಶೈವ ವೈಷ್ಣವ ಜೈನ, ವೀರಶೈವ. 
ಕೈಸ್ತ ಮಹಮದೀಯ ಪವಿತ್ರ ವಾಸಸ್ಥಾನಗಳು ಸಹ ಆಗಿದ್ದವು. ಈ ರೀತಿಯ ಪವಿತ್ರ ಸ್ಥಕಗಳಲ್ಲ 
ವಿದ್ಯೆಯನ್ನು ಕಅಯುವಂತಹವರಿಗೆ ವಿದ್ಯೆಯನ್ನು ಕಅಸುತಿದ್ದರು. ಅಂದಿನ ಕಾಲದ ಜನರು 
ಬ್ರಾಹ್ಮಣ ವಿದ್ದಾಂಸರನ್ನು ಒಂದು ಕಡೆ ಸೇರಿಸುವುದರಿಂದ ಕಅಯುವಂತಹ ಜನತೆಗೆ 
ವಿದ್ಯಾರ್ಜನೆಗೆ ಉಪಕಾರ ಆಗುತ್ತಿತ್ತು ಎಂದು ರಾಜರು ಸಹ ನಂಬದ್ದರು. ತಮ್ಮ ಪ್ರಾಂತ್ಯ 
ಸುವ್ಯವಸ್ಥಿತ ಮತ್ತು ಚಾಣಾಕ್ಷ ಆಡಳತವನ್ನು ನಿರ್ವಹಿಸಿಕೊಂಡು ಹೋಗಲು ಅವಸ್ಯಕವಿರುವ 
ಆಡಳತಾಧಿಕಾರಿಗಳು, ಮಂತ್ರಿಮಂಡಲ, ನ್ಯಾಯಾಧೀಶರು ಇನ್ನೂ ಮೊದಲಾದ 
ಬುದ್ಧಿವಂತರನ್ನು ತರಬೇತಿ ನೀಡಿ ಕೆಲಸಕ್ಕೆ ತೆಗೆದುಕೊಳ್ಕುತ್ತಿದ್ದರು. ಪ್ರಾಚೀನ ಕಾಲದಲ್ಲ 
ಬ್ರಾಹ್ಮಣರು ವಿದ್ದಾಂಸರು ವಾಸವಾಗಿದ್ದ ನೆಲೆಗಳು ಬ್ರಹ್ಮಪುರಿ ಎಂದು ಕರೆಯಲಾಗುತಿತು. ಇದು 
ಸಹ ವಿದ್ಯಾಪ್ರಸಾರ ಕೇಂದ್ರವಾಗಿತ್ತೆಂದು ಹೇಳುತ್ತಾರೆ. ಅಗ್ರಹಾರ ಮತ್ತು ಬಲಹ್ಕಪುರಿಗಳು 
ಬ್ರಾಹ್ಮಣರ ಮೀಸಲು ಸ್ಥಕಗಳಾಗಿದ್ದವು. ಆದರೆ ಇವೆರಡರಲ್ಲಯೂ ವ್ಯತ್ಯಾಸಗಳಿವೆ. ಅಗ್ರಹಾರ 
ಎಂಬುದು ಒಂದು ಊರಾದರೆ ಬಹ್ಕಪುರಿ ಒಂದು ನಗರದ ಭಾಗವಾಗಿತ್ತು. ಆದರೆ ಇವೆರಡೂ 


240 


ಪ್ರಾಚೀನ ಕಾಲದ ಶಿಕ್ಷಣ ಕ್ಷೇತ್ರದಲ್ಲ ಪಮುಖವಾದ ಪಾತ್ರ ವಹಿಸಿವೆ. ಧರ್ಮವು ಭಾರತೀಯ 


ಸಮಾಜದಲು ಅವಿಭಾಜ್ಯ ಅಂಗವಾಗಿದೆ. 


ಅಲ್ಲದೆ ಅನೇಕ ಧರ್ಮಗಳ  ನೆಲೆವೀಡಾಗಿದೆ. ವೈದಿಕ ಕಾಲದಿಂದಲೂ ಅನೇಕ 
ಧರ್ಮಗಕು ಇಲ್ಲ ತಲೆ ಎತಿದವು. ಉದಾಹರಣಿಗೆ ವೈಧಿಕ ಧರ್ಮ, ಜೈನಧರ್ಮ, ಭಾಗವತ 
ಧರ್ಮ ಇತ್ಯಾದಿ ಇತಿಹಾಸದುದ್ದಕ್ಳೂ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ನಾವು 
ಕಾಣುತ್ತೇವೆ. ಆದರೆ ಯಾವುದೇ ರಾಜವಂಶದವರು ಅಧಿಕಾರದಲ್ಲ ಇರಲಲ್ಲ. ಅವರು ತಮ್ಮ 
ವ್ಯಯಕ್ತಿಕ ಧರ್ಮವನ್ನಲ್ಲದೆ, ಉಳದೆಲ್ಲಾ ಸಮಕಾಲೀನ ಧರ್ಮಗಳನ್ನು ಪ್ರೋತ್ತಾಹಿಸಿದ್ದನ್ನು 
ಕಾಣುತ್ತೇವೆ. ಹೀಗಾಗಿ ಧಾರ್ಮಿಕ ಬೆಳವಣಿಗೆಗೆ ಪ್ರಾಚೀನ ಕಾಲದಲ ರಾಜಕೀಯ 
ಬದಲಾವಣೆಗಳಂದ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹುಮುಖ್ಯವಾದ ಕೊಡುಗೆಯಾಗಿದೆ. 


ಕರ್ನಾಟಕದ ಹಾಸನಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರವಣ ಬೆಳಗೊಳ 
ಶೈಕ್ಷಣಿಕ ಕೇಂದ್ರ ಇದು ಜಗತ್ತಸಿದ್ದವಾದ ನೆಲೆಯೂ ಹೌದು. ಶೈಕ್ಷಣಿಕ ಎಂದರೆ ಕಅಕೆ ಎ೦ಬ 
ಅರ್ಥವಿದೆ. ಇಂತಹ ಕಲಕೆಗಳಂ೦ದ., ಭಾಷೆ, ಸಂಸ್ಕೃತಿ. ಕಲೆ, ಜನಪದ. ಯುದ್ಧ, ಶಿಲ್ಪಗಳು, 
ನಾಗರೀಕತೆ, ಧರ್ಮ, ಜನಾಂಗ. ಪವೃತ್ತಿ ಇನ್ನೂ ಮೊದಲಾದ ಅಂಶಗಳನ್ನು ಗಮನಿಸಿದರೆ, 
ಇಂತಹ ಕಲಕೆಗಾಗಿ ಪ್ರವಾಸಿಗರು ಬರುತ್ತಾರೆ. ಶ್ರವಣ ಬೆಕಗೊಕದ ಇಂದಗಿರಿ ಬೆಟ್ಟದ ಮೇಲೆ 
ವಿಶ್ವವಿಖ್ಯಾತ ಬಾಹುಬಲ ಶಿಲ್ಪವಿರುವುದರಿಂದ ಇದು ವಿಶ್ವದ ಏಕೈಕ 
ಏಕ ಶಿಲಾಮೂರ್ತಿ ಯಾಗಿರುವುದರಿಂದ ಇದರ ಒಂದು ಅಧ್ಯೇಯನಕ್ಕಾಗಿಯೇ ಶೈಕ್ಷಣಿಕ 
ಪವಾಸಕ್ಕೆ ಪವಾಸಿಗರು ಬರುತ್ತಾರೆ. ಶ್ರವಣಬೆಳಗೊಳ ಅಗ್ರಹಾರ, ಬೆಳುಗಲ, ನುಗ್ಗೇಹಳ್ಳ. 
ಆನೇಕೆರೆ, ಕೆಂಬಾಕು. ಸಂತೆಕಿವಾರ ಇನ್ನೂ ಮೊದಲಾದ ನೆಲೆಗಳು ಶೈಕ್ಷಣಿಕ ಕೇಂದಗಳಾಗಿವೆ. 
ಶ್ರವಣಬೆಳಗೊಳ ಜೈನರ ಪವಿತ್ರ ಯಾತ್ರಾಸ್ಥಕ. ಶಾಸನಗಳ ಹಿನ್ನೆಲೆಯಲ್ಲ ಈ ಊರನ್ನು 
ಕಟವಸ್ತ, ಕಟಸ್ವ, ಕಟ್ಟಪ್ಪ ಕಟಪ, ಕಳಪ್ಪ, ವೆಳ್ಳೊಕ, ಬೆಳ್ಳೊಕ, ಧವಳಸರತೀರ್ಥ, 
ಬೆಳಗೊಕತೀರ್ಥ, ಶ್ರೇತ ಸರೋವರ ಮೊದಲಾದ ಹೆಸರುಗಳ೦ಂದ ಕರೆಯುತ್ತಾರೆ.” ಕ್ರಿ.ಶ.7ನೇ 
ಶತಮಾನದ ಶಾಸನದ ಪ್ರಕಾರ 41 ಜನರ ಸಲ್ಲೇಖನ ವಿಧಿವಿಧಾನಗಳ೦ದ ದೇಹವನ್ನು 
ಮುಡಿಸಿದ ಸಂಗತಿಯನ್ನು ತಿಅಸುವ ಜೈನ ಶಾಸನಗಳವೆ. ಶೈಕ್ಷಣಿಕವಾಗಿ ದೇವಾಲಯಗಳು 
ಜ್ಞಾನದ ಸೆಲೆಯೆಂದು ಹೇಳಬಹುದು. ಅಂದಿನ ಕಾಲದ ದೇವಾಲಯಗಳು ಶಿಕ್ಷಣ 
ಕೇಂದ್ರಗಳಾಗಿದ್ದವು. ಮಠ. ಮಾನ್ಯಗಳು ಸಹ ಶಿಕ್ಷಣ ಕ್ಷೇತ್ರಕ್ಕೆ ಉತ್ತಮವಾದ ಕೊಡುಗೆಯನ್ನು 
ನೀಡಿದೆ. ಶ್ರವಣಬೆಕಗೊಳದಲ ವರ್ಷದ ಎಲ್ಲಾ ತಿಂಗಳುಗಕಲಿಯೂ ಪ್ರವಾಸಿಗರು ಭೇಟ 
ನೀಡುತ್ಸಾರೆ. ಆದರೂ ಸಹ ಕೆಲವು ತಿಂಗಳುಗಳು ಮಾತ್ರ ಪ್ರವಾಸಿಗರಿಗೆ ಪ್ರಿಯವಾದ 


241 


ಮಾಸಗಳಾಗಿವೆ. ಜನವರಿ. ಸೆಪ್ಟೆಂಬರ್‌, ಅಕ್ಟೋಬರ್‌. ನವೆಂಬರ್‌ ಮತ್ತು ಡಿಸೆಂಬರ್‌ 
ತಿಂಗಳುಗಳಲ ಪ್ರವಾಸಿಗರ ಹೆಚ್ಚನ ಸಂಖ್ಯೆಯಲ್ಲಿ ಭೇಟ ನೀಡುತ್ತಾರೆ. ಅದರಲ್ಲೂ ಮೇ ತಿಂಗಳು 
ಅತ್ಯಂತ ಹೆಚ್ಚು ಪ್ರವಾಸಿಗರು ಭೇಟ ನೀಡುವ ತಿಂಗಳಾಗಿದೆ. ಮನುಷ್ಯನ ಮನಸ್ಸನ್ನು ಸೆಳೆದು 
ಸಾಮಾನ್ಯ ಜನರುಗಳಲ್ಲ ಸಾಂಸಾರಿಕ ಕುತೂಹಲವನ್ನು ತಿಳಸುವಂತಹ ಶಿಲ್ಪ್ಲಗಳವೆ. ಪ್ರಾಚೀನ 
ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ, ಇನ್ನೂ ಮೊದಲಾದ ಘಟನೆಯನ್ನು 
ತಿಆಸುವ ಶಿಲ್ಪಗಳು ನುಗ್ಗೇಹಳ್ಳಯ ದೇವಾಲಯದಲ್ಲ ಕಂಡುಬರುತ್ತವೆ. 


ಪ್ರಾಚೀನ ಕಾಲದ ದೇವಾಲಯಗಳು ಧಾರ್ಮಿಕ ಸಂಸ್ಥೆಯಾಗಿ ಶೈಕ್ಷಣಿಕ ಮಟ್ಟವನ್ನು 
ಹೆಚ್ಚಿಸುತ್ತದೆ. ಅಲ್ಲದೆ ನಮ್ಮನ್ನು ಶಿಕ್ಷಕರನ್ನಾಗಿ ಮಾಡಿ ನಮ್ಮಲ್ಲನ ಬುದ್ಗಿಮಟ್ಟವನ್ನು ಹಾಗೂ 
ಜ್ಞಾನವನ್ನು ಹೆಚ್ಚಸಿ, ಮಾನವನು ವಿಶ್ವಮಾನವನನ್ನಾಗಿ ಮಾಡುವುದರಲ್ಲ ಸಹಕಾರಿಯಾಗಿದೆ. 
ಸಮಾಜದಲ್ಲ ನೆಲೆಗೊಂಡಿರುವ ಅನೇಕ ಧರ್ಮಗಳು ಅನೇಕ ಧಾರ್ಮಿಕ ಸಂಘಸುಂಸ್ಥೆಗಳನ್ನು 
ಸ್ಥಾಪಿಸಿಕೊಂಡು ಈ ಹಾದಿಯಲ್ಲ ಶೈಕ್ಷಣಿಕ ವಲಯದಲ್ಲ ಧಾರ್ಮಿಕ ವಲಯದಲ್ಲ ಅಮೋಘ 
ಸಾಧನೆಯನ್ನು ಮೆರೆದಿದೆ. ಶಾಲಾ ಕಾಲಾಜುಗಳನ್ನು ಹಾಗೂ ವಿದ್ಯಾಕೇಂದಗಳನ್ನು 
ಸ್ಥಾಪಿಸುವುದರ ಮೂಲಕ ಶೈಕ್ಷಣಿಕ ಕ್ಷೇತ್ರವನ್ನು ಶ್ರೀಮಂತಗೊಳಸಿದೆ. ಕ್ರಾಂತಿಕಾರಿ ಜಗಜ್ಯೋತಿ 
ಬಸವಣ್ಣನವರ ವಚನದಂತೆ ಒಂದು ಸಂಘ ಸಂಸ್ಥೆಗಳು ಜನಸಾಮಾನ್ಯರನ್ನು ಕತ್ತಅನಿಂದ 
ಬೆಳಕಿನ ಕಡೆಗೆ ಅಂದರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗುವಂತೆ 
ಮಾಡಿದೆ. ಪ್ರಸುತ ಹಾಸನಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕಿನ ವಿವಿಧ ನೆಲೆಯಲ್ರ 
ನೆಲೆಗೊಂಡಿರುವ ಅನೇಕ ಧರ್ಮಗಳು ಬೆಳೆದುಬಂದಿವೆ. ಅವರು ತಮ್ಮದೇ ಆದ 
ಸಂಘಸಂಸ್ಥೆಗಳು ಮತ್ತು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಿ ಆ ಮೂಲಕ ಧರ್ಮದ ಜ್ಞಾನ ಹಾಗೂ 
ವಿದ್ಯಾದಾನವನ್ನು ನೀಡುತ್ತಿವೆ. ಈ ಎಲ್ಲಾ ಧರ್ಮಗಳು ವಿವಿಧ ಮಾದರಿಯಲ್ಲ ತಮ್ಮದೇ ಆದ 
ಶೈಕ್ಷಣಿಕ ಪ್ರಸಾರವನ್ನು ನಡೆಸುತ್ತಿದೆ. ಉದಾಹರಣಿಗೆ ವೀರಶೈವ, ಜೈನಧರ್ಮವು 
ಮಠಮಾನ್ಯಗಳು. ಶಲಾ ಕಾಲೇಜುಗಳನ್ನು ನಡೆಸುವುದರ ಮುಖಾಂತರ ಶೈಕ್ಷಣಿಕ ರಂಗದಲ್ಲ 
ತನ್ನದೇ ಆದ ಪರಂಪರೆಯನ್ನು ಬೆಳೆಸಿಕೊಂಡಿದೆ. ಮಠಮಾನ್ಯಗಕು ಕೇವಲ ಶಿಕ್ಷಣಕ್ಕೆ 
ಪೂರಕವಾಗಿರದೆ ನೈತಿಕ ಮೌಲ್ಯಗಳನ್ನು ಕಅಸುವುದರ ಮೂಲಕ ಹಲವಾರು ಬುಧ್ಧಿವಂತ, 
ಪ್ರಜ್ಞಾವಂತ ಜನಸಮುದಾಯವನ್ನು ಬೆಳೆಯುವಂತೆ ಮಾಡುತ್ತಿದೆ. ಹಾಗೆಯೇ ಕ್ರೈಸ್ತ ಧರ್ಮವೂ 
ಕೂಡ ಶೈಕ್ಷಣಿಕ ಕ್ಷೇತದಲ್ಲ ವಿಶ್ವವ್ಯಾಪಿ ಕೊಡುಗೆಯನ್ನು ನೀಡುವಲ್ಲ ಸಹಕಾರಿಯಾಗಿದೆ. ಈ 
ಎಲ್ಲಾ ಬೆಳವಣಿಗೆಯ ಹಿನ್ನೆಲೆಯಿಂದ ದೇವಾಲಯಗಳು ಆಯಾ ಧರ್ಮದ ಮೂಲಕ ಧರ್ಮ 
ಪಚಾರದ ಜೊತೆ ಜೊತೆಯಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲೂ ಬೆಳೆದುಕೊಂಡು ಬಂದಿದೆ ಎಂದು 
ತಿಆಯಬಹುದಾಗಿದೆ. 


242 


ಅಡಿಟಪ್ಪಣಿಗಳು 


1. ದಿವಾಕರ್‌ ಆರ್‌.ಆರ್‌.- ಕರ್ನಾಟಕದ ಪರಂಪರೆ, ಸಂಪುಟ-!1. ಪು.17೦. 

2. ಸರ್‌ ಜಾನ್‌ ಮಾರ್ಶಲ್‌- ಮೆಹೆಂಜೋದಾರೋ ಅಂಡ್‌ ದಿ ಠವಮ್ದು ಸಿವಿಲೈಜೇಷನ್‌, 
ಪು.ರಂ. 

3. ಅಲ್ಕೆಹಿನ್‌ ದ್ಯಾನಿಯಿಲ್‌- ಹಿಂದೂ ಪಾಂಧಿ ಇಜಮ್‌- ಪು.188-19೦. 

4. ಎಂ.ಜಿದಾನಂದಮೂರ್ತ್‌ - ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. 

5. ಅದೇ 

6. ದಿವಾಕರ್‌ ಆರ್‌.ಆರ್‌.- ಪೂರ್ಪ್ಮೋಕ್ತ, ಸಂ.1! ಪು.44. 

7. ರಾಜಶೇಕರ್‌ ಎಸ್‌.- ದಕ್ಷಿಣ ಭಾರತದ ವಾಸ್ಸುಶಿಲ್ಪಕ್ಷೆ ಬಾದಾಮಿ ಚಾಲುಕ್ಯರ ಕೊಡುಗೆ, 


ಪು.12. 


8. ಭಂಡಾರ್ಕರ್‌ ಆರ್‌.ಜ.- ವೈಷ್ಣವಿಸಮ್‌ ಶೈವಿಸಮ್‌ ಅಂಡ್‌ ಮೈನರ್‌ ರಿಅಜಯನ್‌ 
ಸಿಸ್ಟಮ್‌. ಪು.172. 

೨. ಅದೇ 

10. ದಿವಾಕರ್‌ ಆರ್‌.ಆರ್‌.- ಪೂರ್ವೋಕ್ತ, ಸಂ.1 ಪು.181. 

11. ಕೃಷ್ಣರಾಯ ಕೆ.- ಕರ್ನಾಟಕದ ಲಾಕುಳ ಶೈವರ ಇತಿಹಾಸ, ಪು.1೦. 

12. ಎ.ಕ.ಸಂ.೨, ಬೇಲೂರು ಶಾಸನ ಸಂಖ್ಯೆ-42ರ. 

13. ಅದೇ ಶಾಸನ ಸಂಖ್ಯೆ-51 

14. ಅದೇ ಶಾಸನ ಸಂಖ್ಯೆ -487 

15. ಎದುರ್ಕಳ ಕೆ- ಶಂಕರನಾರಾಯಣ ಭಟ್ಟ. ಹಿಂದೂ ಧರ್ಮದ ಪರಿಚಯ. ಪು.36೦. 

16. ಕನ್ನಡ ರತ್ನಕೋಪಶ- ಕನ್ನಡ ಅಭವೃಧ್ಧಿ ಪ್ರಾಧಿಕಾರ, ಬೆಂಗಳೂರು, ಪು.31. 

17. ಎಂ.ಎ.ಆರ್‌.- 1936, ಪು.13೦. 

18. ದಿವಾಕರ್‌ ಆರ್‌.ಆರ್‌.- ಪೂರ್ವೋಕ್ತ, ಸಂ.1 ಪು.2ರ8. 

19. ಆರ್‌.ಎಸ್‌.ಶರ್ಮ- ಪ್ರಾಚೀನ ಭಾರತ- 19೨7, ಪು.61. 

2೨೦. ಅದೇ ಪು.೨13. 

21. ಎ.ಕ.ಸಂ.1೦. ಚನ್ನರಾಯಪಟ್ಟಣ ಶಾಸನ ಸಂಖ್ಯೆ-158. 

೨೦೨. ಎಂ.ಜಿದಾನಂದಮೂತರ್ತ್‌ - ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ. 

2೨3. ಅದೇ. ಪು.73. 


2೨4. ದಿವಾಕರ್‌ ಆರ್‌.ಆರ್‌.- ಕರ್ನಾಟಕದ ಪರಂಪರೆ, ಸಂಪುಟ-1, ಪು.354. 


243 


೦5. 


26. 


27. 


೦68. 


ಕನ್ನಡ ವಿಶ್ವಕೋಪಶ- ಸಂ.8ಆ. ಪು.3ರ6. 

ಮಿರ್ಜ ಅಣ್ಣರಾಯ- ಜೈನಧರ್ಮ. ಪು.ರ37. 

ಹಂಪನಾಗರಾಜಯ್ಯ- ಸಾಂತರರು ಒಂದು ಅಧ್ಯಯನ, ಪು.231. 
ಎ.ಕ.ಸಂ.೦೭- ಶ್ರವಣ ಬೆಳಗೊಳದ ಶಿವಮಾರ ಶಾಸನದಿಂದ ವ್ಯಕ್ತವಾಗುತ್ತದೆ. 


29.Ec.ll., 1975, &475 


30.Ec.IX, (2990) $144. 


81. ಹಾಸನ ಜಲ್ಲೆಯ ಗ್ಯಾಜೆಟಯರ್‌. 


32. 


33. 


34. 


35. 


36. 


37. 


38. 


39. 


40೦. 


41. 


4೦. 


43. 


44. 


45. 


46. 


47. 


48. 


ಚನ್ನರಾಯಪಟ್ಟಣ ತಾಲ್ಲೂಕಿನಲ್ಲ ಕಂಡುಬರುವಂತಹ ದೇವಾಲಯವನ್ನು 
ಗಮನಿಸಲಾಗಿರುತ್ತದೆ. 


ಹಾ.ಮಾ.ನಾಯಕ ಮತ್ತು ಇತರರು - ಕನ್ನಡ ಸಾಹಿತ್ಯ ಚರಿತ್ರೆ ಮೈಸೂರು 
ವಿಶ್ವವಿದ್ಯಾನಿಲಯ 1೨81, ಪು.2೦೦. 

ಆರ್‌.ವೆ೦ಂಕಟೀಶ್‌ ಮೂರ್ತಿ- ಇತಿಹಾಸ ದರ್ಶನ, ಸುಂ.7, ಪು.34. 
ಬ.ಎಲ್‌.ರೈಸ್‌ರವರು ಮೈಸೂರು ಗ್ಯಾಜೆಟಯರ್‌, ಸಂ. ಪು.2೨೦. 
ಎ.ಕ.ಸಂ. 10. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-ಆ೦. 

ಎ.ಕ.ಸಂ. 10. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-ಆ೦. 

ಎ.ಕ.ಸಂ. 10. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-೨8. 

ಅದೇ ಶ್ರವಣ ಬಿಳಗೊಳ ಶಾಸನ ಸಂಖ್ಯೆ-136. 

ಎ.ಕ.ಸಂ. 10೦, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-8ಂ. 

ಎ.ಕ.ಸುಂ. 10, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-547. 
ಪ್ರೊ.ಎಸ್‌.ರತ್ನಮ್ಮ. ಭಗ್ನ ಜನಾಲಯಗಳು, ಅತಿಮಭ್ಲೆ ಪಕಾಶನ. ಮೈಸೂರು-2೦೦1, 


ಪು.ರಲ. 


ಎಫಿಗ್ರಾಫಿಯ ಕರ್ನಾಟಕ (ಪರಿಷ್ಟೃತ) ಸಂ.೭, ಶ್ರವಣಬೆಕಗೊಳ, ಶಾಸನ ಸಂಖ್ಯೆ - 
157. 

ಅದೇ ಶ್ರವಣ ಬೆಳಗೊಳ ಶಾಸನ ಸಂಖ್ಯೆ-5೦4 

ಅದೇ ಶ್ರವಣ ಬೆಳಗೊಳ ಶಾಸನ ಸಂಖ್ಯೆ-342 ಮತ್ತು 3೮ರ 

ಎ.ಕ.ಸಂ. 10. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-೨4. 

ಎ.ಕ.ಸಂ. 10. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-೨೦. 


ಎ.ಕ.ಸುಂ. 10, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-8ರ. 


244 


4೦. 


50. 


51. 


5೦. 


53. 


54. 


55. 


56. 


57 


58. 


59. 


60. 


ಎ.ಕ.ಸುಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-136. 

ಅದೇ ಶ್ರವಣ ಬಿಳಗೊಳ ಶಾಸನ ಸಂಖ್ಯೆ-26 

ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-೨ 

[x] 

ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-ರ32 

ಎ.ಕ.ಸಂ. 1೦, ಚನ್ನರಾಯಪಟ್ಟಣ, ಶಾಸನ ಸಂಖ್ಯೆ-134, ಕ್ರಿ.ಶ.1276 
ಎ.ಕ.ಸಂ೦. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-4ರ. 

ಎ.ಕ.ಸಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ -3ರ7. 


ಹಾಸನ ಜಲ್ಲೆಗೆ ಸೇರಿದ ಎಫಿಗ್ರಾಫಿಯ ಕರ್ನಾಟಕ ಸಂಪುಟಗಳಲ ಕಾಣಬಹುದಾಗಿದೆ. 


. ಉದಾಹರಣಿಗೆ ಹೊಯ್ದಳ ವಿಷ್ಣುವರ್ಧನನ ಹೆಂಡತಿ ಶಾಂತಲೆಯು ದೇವಾಲಯ 


ಮತ್ತು ಬಸದಿಗಳನ್ನು ನಿರ್ಮಿಸಿದ್ದಾಳೆ. 
ಕೌೌಟಲ್ಯ ಅರ್ಥಶಾಸ್ಟ ರಂಥದಿಂದ ನಿರೂಪಿಸಲಾಗಿರುತ್ತದೆ. 


ಹಾಸನ ಜಲ್ಲೆಯ ಪ್ರದೇಶಗಳಗೆ ಸೀಮಿತವಾದ ಎಫಿಗ್ರಾಫಿಯ ಕರ್ನಾಟಕ 
ಸಂಪುಟಗಳು ಮೈಸೂರು ವಿವಿ ಮೈಸೂರು ಇದರಲ ಸಾಕಷ್ಟು ಸಂಖ್ಯೆ ಶಾಸನಗಳಂ೦ದ 
ತಿಆದಬರುತ್ತದೆ. 


ಎ.ಕ.ಸಂ. 2, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-347. 


61. ಅದೇ ಶಾಸನ ಸಂಖ್ಯೆ-3೦೦ 


62 


63. 


64. 


65. 


66. 


67. 


68. 


69. 


70. 


ಅದೇ ಶಾಸನ ಸಂಖ್ಯೆ-3೦8 

ಅದೇ ಶಾಸನ ಸಂಖ್ಯೆ-4ರ8 

ಎ.ಕ.ಸಂ. 2. ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-572 
ಎ.ಕ.ಸಂ. 2, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-162. 
ಎ.ಕ.ಸಂ. 1೦, ಚನ್ನರಾಯಪಟ್ಟಣ, ಶಾಸನ ಸಂಖ್ಯೆ-ರಂ. 
ಎ.ಕ.ಸಂ. 2, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-348. 
ಎ.ಕ.ಸಂ. 2. ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-. 
ಎ.ಕ.ಸಂ. 2, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-481 


ಎ.ಕ.ಸಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-13 


71. ಎ.ಕ.ಸಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-72 


72. 


73. 


74. 


ಎ.ಕ.ಸಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-134 
ಎ.ಕ.ಸಂ. 10, ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ -1 


ಎ.ಕ.ಸಂ. 2, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-15 


245 


75. 


76. 


771. 


78. 


79. 


ಅದೇ 

ಎ.ಕ.ಸಂ. 1೦. ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-130 
ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-2೨6 
ಚನ್ನರಾಯಪಟ್ಟಣ. ಶಾಸನ ಸಂಖ್ಯೆ-75 


ಹಾಸನ ಜಲ್ಲೆಯ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಈ ರೀತಿಯ ವಿಚಾರಗಳು 
ಸ್ಪಷ್ಟವಾಗಿ ದೊರಕುತ್ತವೆ. 


8೦. ಎ.ಕ.ಸಂ. 1೦, ಶ್ರವಣ ಬೆಳಗೊಳ, ಶಾಸನ ಸಂಖ್ಯೆ-34 


81. ಶ್ರವಣ ಬಿಳಗೊಳ, ಶಾಸನ ಸಂಖ್ಯೆ-54 


246 


ಅಧ್ಯಾಯ-6 
ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಹಾಸನ ಜಲ್ಲೆಯ ಚನ್ನರಾಯಪಟ್ಟಣದ ಕೊಡುಗೆ 


ಕರ್ನಾಟಕದ ಇತಿಹಾಸದಲ್ಲ ಕಲೆ ಮತ್ತು ವಾಸ್ತುಪಿಲ್ಲಗಳಗೆ ಅತ್ಯಂತ ಮಹತ್ವ 
ಪೂರ್ಣವಾದ ಸ್ಥಾನಮಾನವಿರುವುದು ಕಂಡುಬರುತ್ತದೆ. ಕರ್ನಾಟಕವನ್ನು ಕುರಿತಂತೆ ವಾಸ್ತು 
ಮತ್ತು ಶಿಲ್ಪಕಲೆಗಳ ಬೆಳವಣಿಗೆಯನ್ನು ಗಮನಿಸಿದರೆ ಹಾಸನ ಜಲ್ಲೆ ಹಾಗೂ 
ಚನ್ನರಾಯಪಟ್ಟಣವು ಸಹ ಪಪಂಚದಲ್ಲಯೇ ಹೆಸರು ಪಡೆದಿರುವುದು ಕಂಡು ಬರುತ್ತದೆ. ವಾಸ್ತು 
ಮತ್ತು ಶಿಲ್ಪಕಲೆಯನ್ನು ಕುರಿತು ಹೊಸ ಹೊಸ ಪ್ರಯೋಗಗಳು ನಿರಂತರವಾಗಿ ನಡೆದುಕೊಂಡು 
ಬರುತ್ತಿದೆ. ಪ್ಲಾಜೀನ ಕಾಲದಿಂದಲೂ ಒಂದಲ್ಲ ಒಂದು ರೀತಿಯಲ್ಲ ಶಿಲ್ಪಕಲೆಗಳ 
ಸಂಶೋಧನೆಗಳು ನಡೆಯುತ್ತಿವೆ. ಇಂತಹ ಮಾದರಿಯ ಸಂಶೋಧನೆಗಳಂದ ವಾಸ್ತು ಮತ್ತು 
ಶಿಲ್ಪಕಲೆಯ ಬೆಳವಣಿಗೆಯನ್ನು ಗುರುತಿಸಬಹುದಾಗಿದೆ. ಪ್ಲಾರಂಭದಲ್ಲ ದೇವಾಲಯಗಳು 
ಮಣ್ಣಿನಿಂದ ಮತ್ತು ಮರದ ವಾಸ್ಕುವಿನಿಂದ ಕೂಡಿದ್ದು ತದನಂತರ ಕಲ್ಪನ ವಾಸ್ತು ಪರಂಪರೆ 
ಮುಂದುವರಿಯುತು. ಮೊಟ್ಟ ಮೊದಲಬಾರಿಗೆ ಕರ್ನಾಟಕದಲ್ಲ ಕಲ್ಲನಿಂದ ನಿರ್ಮಿತವಾದ 
ದೇವಾಲಯಗಳನ್ನು ಪ್ಲಾರಂಭಸಿದವರು ಬಾದಾಮಿಯ ಚಾಲುಕ್ಯರು ಇದರಿಂದ ಇವರ 
ಪರಂಪರೆಯುಂದ ದಕ್ಷಿಣ ಭಾರತದಲ್ಪಯೇ ಕಲ್ಪನ ದೇವಾಲಯಗಳು ನಿರ್ಮಾಣಗೊಂಡವು. 


ಈ ರೀತಿಯ ಸಂಪ್ರದಾಯ, ಪರಂಪರೆ ಅಂದಿನ ಕಾಲದ ಸಾಂಸ್ಕೃತಿಕ ಸಂಬಂಧಗಳು 
ಅಲ್ಲದೆ ಒಬ್ಬರಿಗೊಬ್ಬರ ಸಹಕಾರ, ವಿನಿಮಯ ಇತ್ಯಾದಿಗಳ೦ದ ದಕ್ಷಿಣ ಭಾರತದ ಬೇರೆ ಬೇರೆ 
ಪ್ರಾಂತ್ಯಗಳಲ್ಲ ಕಲ್ಲನ ದೇವಸ್ಥಾನಗಳು ಬೆಕವಣಿಗೆಯಾಗುವುದಕ್ಷೆ ಸಹಕಾರಿಯಾಯತು. 
ಪ್ರಾಯಶಃ ಇಂತಹ ಪ್ರೇರಣಿಯೇ ಈ ಭಾಗದ ಅಂದರೆ ಚೆನ್ನರಾಯಪಟ್ಟಣ ತಾಲೂಕಿನ 
ಪದೇಶದಲ್ಲ ಕಂಡು ಬರುವ ದೇವಾಲಯಗಳ ನಿರ್ಮಾಣವಾಗಿರಬಹುದು. ಇಂತಹ ಸಾಂಸ್ಕೃತಿಕ 
ಪರಂಪರೆಯ ಹಿನ್ನೆಲೆ ಒಳಗೆ ಈ ಭಾಗದ ವಾಸ್ತು ಮತ್ತು ಶಿಲ್ಲ ಕಲೆಯ ಉದಯಗೊಂಡು 
ಬಾದಾಮಿ ಚಾಲುಕ್ಕರ ನಂತರ ಕಾಲದಲ್ಲ ಬಂದು ಆಳ್ವಕೆ ನಡೆಸಿರುವ ರಾಜವಂಶಗಳಾದ 
ತಲಕಾಡಿನ ಗಂಗರು, ನಮೊಳಂಬರು. ರಾಷ್ಟಕೂಟರು, ಚೋಳರು, ಕಲ್ಯಾಣಿಚಾಲುಕ್ಯರು. 
ಹೊಯ್ಸಕರು. ಯಾದವರು, ಕಳಜೂರಿಗಳು, ಚಂಗಾಕ್ವರು. ಕೊಂಗಾಳ್ವರು. ವಿಜಯನಗರದ 
ಅರಸರು ಮತ್ತು ಮೈಸೂರು ಒಡೆಯರು ಇನ್ನೂ ಮುಂತಾದ ರಾಜವಂಶದ ರಾಜರುಗಳು ತಮ್ಮ 
ಆಶ್ರಯದಲ್ಲ ಕರ್ನಾಟಕದ ವಾಸ್ಸುಶಿಲ್ಲ ಕಲೆಯ ಬೆಳವಣಿಗೆಯೂ ನಿರಂತರವಾಗಿ ಬೆಕೆಯಲು 
ಅಲ್ಲದೆ ಸುಂದರವಾದ ದೇವಾಲಯಗಳು ಕಲಾ ಕುಸುರಿನಿಂದ ಕೂಡಿದ ಶಿಲ್ಲ ಬೆಳವಣಿಗೆಗೆ 


ಕಾರಣರಾಗಿ ದ್ದಾರೆ. 


247 


ಈೇ ಮೇಲೆ ತಿಆಸಿರುವ ರಾಜರುಗಳು ಹಿಂದೂ ಧರ್ಮಕ್ಕೆ ಕೊಟ್ಟಂತಹ ಪ್ರೋತ್ಸಾಹವನ್ನು 
ಜೈನಧರ್ಮಕ್ಸೂ ನೀಡಿರುವುದು ಕಂಡು ಬರುತ್ತದೆ. ಈ ಕಾರಣದಿಂದ ಜೈನ ಧರ್ಮಕ್ಸೂ ನೀಡಿದ 
ಮೈತಿಭಾವದಿಂದ ಸಮಾಜದಲ್ಲ ಒಂದು ರೀತಿಯಲ್ಲ ಪ್ರೀತಿ. ಪ್ರೇಮ. ಸೌಹಾರ್ದತೆ ಬೆಳೆಯಲು 
ಪ್ರೇರಣಿಯಾಲತ್ತೆಂದು ತಿಃಯಬಹುದಾಗಿದೆ. ಈ ಹಿನ್ನೆಲೆಯಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ 
ಪ್ರಾಚೀನ ಪರಂಪರೆಯು ಒಂದು ಕಾಲದಿಂದ ಮತ್ತೊಂದು ಕಾಲಕ್ಷೆ ನಿರಂತರವಾಗಿ 
ಮುಂದುವರಿಯಲು ಅಂದಿನ ಕಾಲದಲ್ಲ ಕರ್ನಾಟಕ ಪ್ರಾಂತ್ಯಗಳನ್ನು ರಾಜಕೀಯವಾಗಿ ಆಡಳತ 
ನಡೆಸಿದ ಎಲ್ಲಾ ರಾಜ ವಂಶಸ್ಟರೂ, ಅಧಿಕಾರಿಗಳು ಹಾಗೂ ಜನಸಾಮಾನ್ಯರು ತಮ್ಮದೇ ಆದ 
ರೀತಿಯಲ್ಲ ಇಂತಹ ಕಾರ್ಯಗಳಗೆ ವಿಶಿಷ್ಠವಾದ ಕೊಡುಗೆಗಳನ್ನು ನೀಡಿದ್ದಾರೆ ಎಂಬುದು ಜಟ್ಟು 
ಹೋಗಿರುವ ದೇವಾಲಯಗಳಂ೦ದ ಮತ್ತು ಶಾಸನಧಾರಗಳಂದ ತಿಆದು ಬರುತ್ತದೆ. ತಲಕಾಡಿನ 
ಗಂಗರ ಕಾಲದ ನಂತರ ಕರ್ನಾಟಕದ ರಾಜಕೀಯದಲ್ಲ ಅನೇಕ-ಅನೇಕ ರೀತಿಯ 
ಬದಲಾವಣೆಗಳಾಗಿರುವುದನ್ನು ಸಹ ಕಾಣಬಹುದು. * 


ಉತ್ತರ ಕರ್ನಾಟಕದಲ ಮಾನ್ಯಖೇಟದ ರಾಷ್ಟ್ರಕೂಟರು ಆಳ್ವಕೆ ನಡೆಸಿ ಅನೇಕ ಭವ್ಯ 
ದೇವಾಲಯಗಳನ್ನು ಕಣ್ಪಸಿದ್ದಾರೆ. ತದನಂತರ ಕ್ರಿ.ಶ. 10ನೇ ಶತಮಾನದ ಕೊನೆಯಲ್ಲ ಕಲ್ಯಾಣಿ 
ಚಾಲುಕ್ಯರು ತಮ್ಮ ರಾಜ್ಯವನ್ನು ಸ್ಥಾಪಿಸಿ ಇವರು ತಮ್ಮ ರಾಜಧಾನಿಯಾದ ಕಲ್ಯಾಣಿಯಲ್ಲ 
ಹೆಚ್ಚು ಕಡಿಮೆ ಸುಮಾರು 25೦ ವರ್ಷಗಳ ಕಾಲ ರಾಜಕೀಯವಾಗಿ ಆಡಳತ ನಡೆಸಿ ನೂರಾರು 
ಸಂಖ್ಯೆಯಲ್ಲ ಉತ್ತಮವಾದ ದ್ರಾವಿಡ ವೇಸರ ಶೈಅಯ ದೇವಾಲಯಗಳನ್ನು ನಿರ್ಮಿಸಿದರು. ಈ 
ದೇವಾಲಯಗಳನ್ನು ಕಟ್ಟಬೇಕಾದರೆ ಇವರಿಗೆ ಆಸಕ್ತಿ ದೊರೆತಿದ್ದು ಬಾದಾಮಿ ಚಾಲುಕ್ಯರಿಂದ 
ಎಂಬುದು ಸಹ ಇತಿಹಾಸ ಪುಟಗಳಂದ ತಿಅದು ಬರುತ್ತದೆ. ಕಲ್ಯಾಣಿ ಚಾಲುಕ್ಯರು ನಿರ್ಮಿಸಿದ 
ಈ ರೀತಿಯ ದ್ರಾವಿಡ ಮತ್ತು ವೇಸರ ಶೈಅಗಳ ಉಗಮದಿಂದಾಗಿ ಅಲ್ಲದೆ ಅಂದಿನ ಕಾಲದ 
ಹೊತ್ತಿಗೆ ನಡೆದ ಅನೇಕ ಪ್ರಯೋಗಗಳಂದಾಗಿ ದ್ರಾವಿಡ ಶೈಅಯ ದೇವಾಲಯಗಳ ನಿರ್ಮಾಣ 
ಕಾರ್ಯದಲ್ಲ ಹಲವಾರು ರೀತಿಯ ಬದಲಾವಣಿಗಳನ್ನು ತಮ್ಮ ದೇವಾಲಯಗಳಕಲ್ಲ 
ಸೇರಿಸಿಕೊಂಡಿರುವುದು ಸಹ ಕಂಡು ಬರುತ್ತದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲ ಚಾಲುಕ್ಯರು 
ನೀಡಿರುವ ಒಂದು ಮಹತ್ತದ ಬದಲಾವಣಿ ಎಂದರೆ ದೇವಾಲಯಗಳ ಕಟ್ಟುವ ಸಂದರ್ಭದಲ 
ವಾಸ್ತು ಕೃತಿಯನ್ನು ಬದಲಾಯುಸಿರುವುದು ಸಹ ಗಮನಾರ್ಹವಾದ ವಿಷಯವಾಗಿದೆ. 
ಅದುವರೆಗೂ ದೇವಾಲಯಗಳನ್ನು ನಿರ್ಮಿಸುವ ಸಮಯದಲ ಗ್ರಾನೈಟ್‌ ಅಥವಾ 
ಮರಳುಕಲ್ಲುಗಳಗೆ ಬದಲಾಗಿ ಮೃದುವಾದ ಸೋಪುಗಲ್ಲುಗಳನ್ನು ಬಕನಿರುವುದು ಕಂಡು 
ಬರುತ್ತದೆ. ಇದರಿಂದಾಗಿ ವಾಸ್ತು ಅಲಂಕರಣಿಯಲ್ಲ ಇಡೀ ದ್ರಾವಿಡ ಶೈಅಯ ಬೆಳವಣಿಗೆಯೇ 
ಬದಲಾಗಿ ಹೋಯುತು. ಮೊದಲಗೆ ಸುಂದರವಾಗಿ, ಸರಳವಾಗಿ ನಿರ್ಮಾಣಗೊಂಡಿದ್ದ ದ್ರಾವಿಡ 


248 


ಶೈಅಯ ದೇವಾಲಯಗಳು ಹೆಚ್ಚು ಹೆಚ್ಚಾಗಿ ಅಲಂಕರಣಿಯುಂದ ಮತ್ತು ಸೂಕ್ಷ್ಮವಾದ 
ಕೆತ್ತನೆಗಳಿಂದ ನಿರ್ಮಿತಗೊಂಡವು. ಈ ಕಾರಣದಿಂದಾಗಿ ಪ್ರಾರಂಭದ ಮೂಲ ವಾಸ್ತು 
ಲಕ್ಷಣವನ್ನು ಮತ್ತು ಮೂಲ ವಾಸ್ತು ಪರಂಪರೆಯನ್ನು ಉಳಸಿಕೊಳ್ಳಲು ಸಾಧ್ಯವಾಗಲಲ್ಲ. 


ಈ ಹಿನ್ನಲೆಬುಂದ ಕೆಲವೊಂದು ದೇವಾಲಯಗಳು ದ್ರಾವಿಡ ದೇವಾಲಯ 
ವೆನಿಸಿಕೊಂಡರು ಸಹ, ಅದರ ಹೊರ ಭಾಗದಲ್ಲ ಕಂಡು ಬರುವ ವಾಸ್ತು ಲಕ್ಷಣದಿಂದಾಗಿ 
ಕಲಾಭತಣ್ಞರು ಈ ಮಾದರಿಯ ಶೈಲಯನ್ನು ಕಲ್ಯಾಣಿ ಚಾಲುಕ್ಕರ ಶೈಲ ಎಂದೇ ಪ್ರತ್ಯೇಕವಾಗಿ 
ಕರೆಯುವ ಬಳಕೆಗೆ ಸಹಕಾರಿಯಾಯುತು. * ಕ್ಷ.ಶ. 1ನೇ ಶತಮಾನದಲ್ರ್ಲ ಉತ್ತರ ಕರ್ನಾಟಕದಲ 
ಪ್ರಾರಂಭವಾಗಿ ಕಾಲಾನುಕ್ರಮದಲ್ಲ ದಕ್ಷಣ ಕರ್ನಾಟಕದ ಶಿವಮೊಗ್ಗ ಜಲ್ಲೆಯವರೆಗೂ 
ಬೆಳೆದಿರುವುದನ್ನು ಇದರಿಂದಾಗಿ ಈ ಭಾಗದಲ್ಲ ನೂರಾರು ದೇವಾಲಯಗಳ ನಿರ್ಮಾಣಕ್ಕೆ 
ಕಾರಣವಾಲಯುತು. ಈ ಮಾದರಿಯಲಛ ಬೆಳವಣಿಗೆಯಿಂದ ಕೆಲವು ರೀತಿಯಲ್ಲ ಸಣ್ಣ ಪುಟ್ಟ 
ಬದಲವಣೆಗಕೊಂದಿಗೆ ಹೊಯ್ದಕ ವಾಸ್ತು ಶೈಅಯ ಬೆಳವಣಿಗೆಯಾಗಿ ಕರ್ನಾಟಕದಲ್ಲ 
ಹೊಯ್ದಕ ಶೈಅಯು ಪ್ರಖ್ಯಾತಿ ಹೊಂದಿ ಹೊೋೊಯ್ತಕರ ಶೈಆಯಂದೇ ಹೆಸರು ಮಾಡಿರುವುದು 
ಕಂಡುಬರುತ್ತದೆ. “ ಕಲ್ಯಾಣಿ ಚಾಲುಕ್ಕ ಶೈಆಯ ವಾಸು ಮಾಧ್ಯಮದಿಂದ ಬೆಳೆದ ಶೈಅ ಎಂದರೆ 
ಅದು ದಕ್ಷಿಣ ಕರ್ನಾಟಕದಲ್ಲ ಹೋೊಯ್ದಳಕ ಶೈಲ ಎಂದು ಅಭಪ್ರಾಯವಿದೆ. ಹೊಯ್ಸಳರು 
ಚಾಲುಕ್ಯರ ರೀತಿಯಲ್ಲೇ ವಾಸ್ತು ಮಾಧ್ಯಮವನ್ನು ಬಳಸಿಕೊಂಡು ಈ ಭಾಗದಲ್ಪ್ಲ ನೂರಾರು 
ದೇವಾಲಯಗಳನ್ನು ನಿರ್ಮಿಸಿರುವುದು ಕಂಡು ಬರುತ್ತದೆ. ಅದರೆ ಜೊತೆಗೆ ನಾಗರ ಮತ್ತು 
ದ್ರಾವಿಡ ಶೈಅಯ ಕೆಲವು ಪ್ರಮುಖ ಅಂಶಗಳನ್ನು ಸೇರಿಸಿಕೊಂಡು ಮಿಶ್ರ ಮಾಡಿ ವೇಸರ 
ಶಯ ಬೆಕವಣಿಗೆಯನ್ನು ತಂದರು. ° ಹೊಯ್ತಕರು ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯದಲ್ಲ 
ರಾಜಕೀಯವಾಗಿ ತಮ್ಮದೆಯಾದ ಹಿಡಿತವನ್ನು ಸಾಧಿಸಿ ಸುಮಾರು 4೦೦ವರ್ಷಗಕ ಕಾಲ 
ನಿರಂತರವಾಗಿ ಕರ್ನಾಟಕದಲ್ಲ ಆಡಳತವನ್ನು ನಡೆಸಿದರು. 


ಇವರ ಆಡಳತದ ಕಾಲದಲ್ಲೂ ಕರ್ನಾಟಕವೂ ಕೇವಲ ರಾಜಕೀಯವಾಗಿ ಮಾತ್ರ 
ಪ್ರಾಮುಖ್ಯತೆಯನ್ನು ಪಡೆದಿರಲಲ್ಲ. ಆದರೆ ಹೊಯ್ಸಳರ ಕಾಲವೂ ಸಾಂಸ್ಕೃತಿಕವಾಗಿ 
ಮಹತ್ತವನ್ನು ಪಡೆದ್ದಿತ್ತು. ಹೊಯ್ದಕರು ವೇಸರ ಶೈಆಯ ಬಿಕವಣಿಗಿಯ ಜೊತೆಗೆ ಸಾಕಷ್ಟು 
ಸಂಖ್ಯೆಯಲ್ಲ ಅಲಂಕರಣಿಯಲ್ಲ ಕೆತ್ತನೆಯಲ್ಲ ದ್ರಾವಿಡ ವಾಸ್ತು ಪರಂಪರೆಯನ್ನು ಬೆಳೆಯಲು 
ಕಾರಣ ಕರ್ತರಾದರು. ಆದರೆ ಇದರ ದ್ರಾವಿಡ ವಾಸ್ತು ಶ್ಯೈಅಯ ದೇವಾಲಯಗಳಂತೆ 
ಕಂಡುಬರುವುದಿಲ್ಲ. ಆದರೆ ದ್ರಾವಿಡ ವಾಸ್ತುಶ್ಯಆಯ ಅಲಂಕಾರ ಕೆತ್ತನೆಗಳನ್ನು ಪೂರ್ಣ 


249 


ಪ್ರಮಾಣದ ಕಟ್ಟಡಗಳನ್ನಾಗಿ ಪರಿವರ್ತಿಸಿದವರಲ್ಲ ಬಾದಾಮಿ ಚಾಲುಕ್ಕರೇ ಮೊದಅಗರು ಎಂದು 
ಮಾತ್ರ ಹೇಳಬಹುದಾಗಿದೆ. 


ಮಹಾಕೂಟದ ಬಾಣಂತಿಗುಡಿ ಮತ್ತು ಐಹೊಳೆಯ ರಾವಣಪಡಿ ಗುಹಾಲಯದ 
ಸಮೀಪದ ಚಿಕ್ಕ ದೇವಾಲಯ ಇಂಥ ಮೊಟ್ಟಮೊದಲ ದೇವಾಲಯಗಳಗೆ ಉದಹಾರಣಿ 
ಯಾಗಿದೆ.” ಕಲ್ಯಾಣಿ ಚಾಲುಕ್ಕ ಮತ್ತು ಹೊಯ್ದಕರ ಈ ಹೊಸ ಪ್ರಯೋಗಗಳಂದಾಗಿ ಗ್ರಾನ್ಯಟ್‌ 
ಕಿಲೆಯಲ್ಲ ನಿರ್ಮಾಣವಾಗುತ್ತಿದ್ದಂತಹ ಶುದ್ಧ ದ್ರಾವಿಡ ದೇವಾಲಯಗಳು ಕರ್ನಾಟಕದ ಎಲ್ಲಾ 
ಭಾಗಗಕಲ್ಲೂ ಸೋಪುಗಲ್ಲನಲ್ಲ ನಿರ್ಮಾಣಗೊಂಡವು. ಆದರೆ ಜೋಳಾಕ್ರಮಿತ ಆಗ್ಗೇಯ 
ಕರ್ನಾಟಕದ ಸಾಕಷ್ಟು ಪ್ರದೇಶ ಮಾತ್ರ ಠ ಪ್ರಭಾವದಿಂದ ದೂರವೇ ಉಳದಿತ್ತು. ಇದಕ್ಕೆ 
ಕಾರಣವೇನೆಂದರೆ ತಂಜಾವೂರಿನ ಚೋಳರು ಈ ಭಾಗದಲ್ಪ ಪಬಲರಾಗಿ ಬೇರೂರುವಂತೆ 
ಮಾಡಿದ್ದ ತಮಿಳು ಸಂಸ್ಕೃತಿಯ ಸಾಂಸ್ಕೃತಿಕ ಪರಂಪರೆ ಅಲ್ಲದೆ ತಮಿಳು ಪರಂಪರೆಯ 
ವಾಸ್ತುಶಿಲ್ಲ ಪರಂಪರೆ ಹೊಯ್ದಕ ರಾಜ್ಯದ ಎಲ್ಲಿಡೆ ಸೋಪುಗಲ್ಲನ ಹೊಯ್ತಕ ನಿರ್ಮಿತ 
ದೇವಾಲಯಗಳು ಕ೦ಡು ಬಂದವು. ಆದರೆ ಹೊೋಯ್ದಕರು ತಮ್ಮದೇ ಆದಂತಹ ವಾಸ್ತು 
ಮಾಧ್ಯಮವನ್ನು ಬಳಸಿ ಶಿಲ್ಪಗಳನ್ನು ಇನ್ನೂ ಹೆಚ್ಚು. ಹೆಚ್ಚು ಸುಂದರವಾಗಿ ದೇವಾಲಯಗಳ 
ಕಾಣುವಂತೆ ಮಾಡಿದರು. 


ಹೋೊಯ್ದಕರು ಕರ್ನಾಟಕದಲ್ರ ಏಕಕೂಟ, ದ್ವಿಕೂಟ. ತಿಕೂಟ, ಚತುಷ್‌ಕೂಟ ಮತ್ತು 
ಪಂ೦ಚಕೂಟ ದೇವಾಲಯಗಳನ್ನು ಕಲ್ಲದ್ದಾರೆ. ಇವರು ಕಣ್ಟರುವ ದೇವಾಲಯಗಳು ದ್ರಾವಿಡ 
ಶೈಲಅಗೆ ವಿಭನ್ನವಾಗಿದ್ದರೂ ಕೂಡ ದ್ರಾವಿಡ ವಾಸ್ತು ಪರಂಪರೆಯ ಶಯ ಬೆಳವಣಿಗೆಯನ್ನು 
ಹೋೊಯ್ದಕರು ಕಾಪಾಡಿಕೊಂಡು ಬಂದಿರುವುದು ಕಂಡು ಬರುತ್ತದೆ. ಹೋಯ್ದಕರ ಕಾಲದ 
ಕಂಬಗಳ ರಚನೆ, ಬತ್ತಿ ಶಿಲ್ಪಗಳ ರಚನೆ, ಜಗತಿ, ಅಧಿಷ್ಠಾನ ಮತ್ತು ಅಧಿಷ್ಠಾನದ ಪಟ್ಟಕೆಗಳ 
ರಚನೆ ಇನ್ನೂ ಮೊದಲಾದವು ಕರ್ನಾಟಕದ ಇತಿಹಾಸದಲ್ಲ ಮಹತ್ತರವಾದ ಸ್ಥಾನಮಾನವನ್ನು 
ಪಡೆದುಕೊಂಡಿದೆ. ದೇವಾಲಯದ ಹೊರ ಇತ್ತಿಯೇ ಶಿಲ್ಪಗಳು ದೇವಾಲಯದ ಸೌಂದರ್ಯಕ್ಕೆ 
ಮೆರಗು ನೀಡುವಂತಿವೆಯೇ ಹೊರತು ಸಪ್ವತಂತ್ರ ಶಿಲ್ಪ್ಲಗಕಷ್ಟು ಆ ಶಿಲ್ಪಗಳು 
ಆಕರ್ಷಕವೆನಿಸುವುದಿಲ್ಲ. ಚನ್ನರಾಯಪಟ್ಟಣ ತಾಲೂಕಿನ ಆಯಾ ಪ್ರದೇಶದಲು 
ದೇವಾಲಯಗಳನ್ನು ಗಮನಿಸಿದರೆ ವಾಸ್ತು ಮತ್ತು ಶಿಲ್ಪ ಶೈಅಗಕಳು ಗಂಗರ ಕಾಲದಿಂದ 
ಪ್ರಾರಂಭವಾಗಿ ಮೈಸೂರು ಅರಸರ ಕಾಲದಲ್ಲೂ ಅತ್ಯ೦ತ ಉನ್ನತ ಮಟ್ಟದಲ್ಲಿ ವಾಸ್ತು ರಚನೆ 
ಪ್ರಾರಂಭವಾಗಿದೆ ಎನ್ನಬಹುದು. ಗಂಗರ ಕಾಲದಿಂದ ಹೆಚ್ಚು ಪ್ರಭಾವಿತವಾದಂತೆ ಕಂಡು 


250 


ಬರುತ್ತದೆ. ಉದಾಹರಣಿಗೆ ಶವಣಬೆಕಗೊಕದಲ್ಲ ಗಂಗರ ಕಾಲಕ್ಷೆ ಸೇರಿಸಬಹುದಾದ ಅನೇಕ- 
ಅನೇಕ ದೇವಾಲಯಗಳು, ಬಸದಿಗಕೂ, ಶಿಲ್ಪಗಳು, ಮಾನಸ್ತಂಭಗಳಕು ಕಂಡು ಬರುತ್ತವೆ. F 


ಶ್ರವಣಬೆಳಗೊಳದ ಪ್ರಾಂತ್ಯದಲ್ಲ ಕಂಡು ಬರುವ ಶಿಲ್ಪ ಕಲಾ ಬೆಳವಣಿಗೆಯಲ್ಲ ವಿವಿಧ 
ರೀತಿಯ ಕಾಲಮಾನ, ಕಾಲಘಟ್ಟಗಳನ್ನು ನಾವು ಕಾಣಬಹುದಾಗಿದೆ. ದೇವಸ್ಥಾನಗಳಲ್ಲ 
ಅದರಲ್ಲೂ ವಿಶೇಷವಾಗಿ ದೇವಾಲಯಗಳ ತಲವಿನ್ಯಾಸ, ಬಾಹ್ಯವಿನ್ಯಾಸಗಳು ಹೊಸ 
ಆಯಾಮದೊಂದಿಗೆ ಅತ್ಯುನ್ನತವಾದಂತಹ ಬೆಳವಣಿಗೆಯ ಶಿಬರವನ್ನು ತಲುಪಿದೆ. ಹಾಸನ 
ಜಲ್ಲೆಯಲ್ಲ ಕಂಡು ಬರುವ ಹೊಯ್ದಕರ ಕಾಲದ ಪ್ರಪತಿಗಳು ಕಟ್ಟಸಿದ ಹಾಗೂ 
ದೇವಾಲಯಗಳಲ್ಲ ಕಂಡು ಬರುವ ನಕ್ಷತ್ರಾಕಾರದ ತಳವಿನ್ಯಾಸವಿದೆ ಮತ್ತು ಬಾಹ್ಯ ವಿನ್ಯಾಸ 
ಹಾಗೂ ಶಿಬರಗಕ ಕಲ್ಲನೆ ಹಾಸನ ಜಲ್ಲೆಯ ನಾನಾ ಪ್ರಾಂತ್ಯಗಳ ದೇವಾಲಯಗಳಲ್ಲ 
ಪರ್ಯಾವಸನವಾಗಿದೆ. ಇವುಗಕ ಜೊತೆಯಲ್ಲ ದೇವಾಲಯದ ಅಲಂಕರಣ ಹಾಗೂ 
ದೇವಾಲಯದ ನಿರ್ಮಾಣದಲ್ಲ ಪ್ರಮುಖ ಪಾತ್ರವಹಿಸುವ ಕಂಬಗಳು, ತೊಲೆ, ಭುವನೇಶ್ವರಿಗಳು. 
ಅತ್ತಿ, ಶಿಲ್ಪಗಳು, ಶಿಖರಗಳು, ವಲಭಗಳು ಸುಂದರ ರಚನೆಗಳು ನಯನಾಜೂಕಾಗಿ 
ಉತ್ತಮವಾದ ಬಿಕವಣಿಗೆಯನ್ನು ಹೊಂದಿರುವುದು ಕಂಡು ಬರುತ್ತದೆ. ಉದಾಹರಣೆಗೆ 
ಯಂತ್ರದಿಂದ ತಿರುಗಿಸಿ ವೃತ್ತಾಕಾರದ ದುಂಡಾದ ದಿಂಡುಳ್ಳ ಕಂಬಗಳು ಹೊಯ್ದಕರ ಕಾಲದ 
ವಾಸ್ಸು ಲಕ್ಷಣಗಳ ಬೆಳವಣಿಗೆಯ ಪಮುಖ ಭಾಗವಾಗಿದೆ. ಭುವನೇಶ್ವರಿಯ ಭಾಗಗಕಲ್ಲ ಸಣ್ಣ 
ಸಣ್ಣ ಶಿಲ್ಪಗಳು ಸುಂದರವಾಗಿ ಮೂಡಿ ಬಂದಿರುತ್ತವೆ. ಆನೆಕೆರೆ, ಅಗ್ರಹಾರಬೆಕುಗಲಅ. ನುಗ್ಲೇಹಳ್ಜ 
ಮೊದಲಾದ ಊರುಗಳ ಕಂಡು ಬರುವ ದೇವಾಲಯಗಕೇ ಇದಕ್ಷೆ ಪೂರಕವಾಗಿ 
ಸಾಕ್ಷಿಯಾಗಿವೆ. ಇವುಗಳು ದೇವಾಲಯದಲ್ಲ ಒಳ ಅಲಂಕರಣಿಯಲ್ಲ ಪ್ರಮುಖ ಪಾತ್ರವನ್ನು 
ವಹಿಸಿರುವುಮ ಕಂಬಗಕಲ್ಲ ಕಾಣುತ್ತೇವೆ. ದ್ರಾವಿಡ ಕಲೆಯ ಬೆಳವಣಿಗೆಯು ನಿರಂತರವಾಗಿ 
ಬೆಳೆದು ಬಂದಿರುವ ಇತಿಹಾಸವನ್ನು ನೋಡಿದರೆ ಅದು ಕರ್ನಾಟಕದಲ್ಲ ಮಾತ್ರ ಎಂದರೆ 
ತಪ್ಪಾಗಲಾರದು. ಮೊದಲಗೆ ಕದಂಬ ಮತ್ತು ಗಂಗರಿಂದ ಪ್ರಾರಂಭವಾಗಿ ಬೆಕವಣಿಗೆಗೊಂಡ 
ಶುದ್ಧ ವಾಸ್ತು ಸಂಪ್ರದಾಯ ಚೋಳರ ಕಾಲದಲ್ಲ ಮುಂದುವರಿದಿರುವುದು ಕಂಡು ಬರುತ್ತದೆ. 5 
ಮುಂದೆ ಹೋೊಯ್ದಕರ ಕಾಲದಲ್ಲ ಬೇರೆ-ಬೇರೆ ವಾಸ್ತು ಶಲಯ ಬೆಳವಣಿಗೆಯುಂದ 
ಪ್ರಭಾವಿತವಾಗದೆ ಶುದ್ಧವಾಗಿಯೇ ಉದು, ಮುಂದೆ ವಿಜಯನಗರ ಅರಸರ ಕಾಲದಲ್ಲ. ಆದರೆ 
ಮತ್ತೆ ಬೆಳವಣಿಗೆಯಾಗಿದೆ. ದ್ರಾವಿಡ ವಾಸುವಿನ ಈ ರೀತಿಯ ಯಾವುದೇ ತಡೆಯುಲ್ಲದೆ 
ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರಾದರು. ಆ ಕಾಲದಲ್ಲ ಅಳ್ವಕೆ ನಡೆಸಿರುವ ರಾಜ 


251 


ಸಂತತಿಯವರು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆಯಲ್ಲ ಕಲೆ ಮತ್ತು ವಾಸ್ತು ಪರಂಪರೆಗೆ 


ಪ್ರಾಮುಖ್ಯತೆ ನೀಡಿದ್ದಾರೆ. 


ಗಂಗರ ಕಾಲದಲ್ಲ ಕ ಭಾಗದಲ್ಲ ಹೆಚ್ಚು ಶೈವ ದೇವಾಲಯಗಳು ಅಲ್ಲದೆ ಜೈನ 
ಬಸದಿಗಳು ನಿರ್ಮಾಣಗೊಂಡಿವೆ. ಈ ಕಾರಣದಿಂದ ಗಂಗರು ಮೂಲತಃ ಜೈನ 
ಧರ್ಮಿೀಯರಾಗಿದ್ದರೆ೦ದು ಹೇಳಬಹುದಾಗಿದೆ. ಇವರ ವಾಸ್ಸುಶಿಲ್ಪದ ಅನಮುಕರಣಿಯ 
ಮಾದರಿಯನ್ನು ನೊಕ೦ಬರ ಕಾಲದಲ್ಲಯೂ ಇರುವುದು ಕಂಡು ಬರುತ್ತದೆ. ° ಈ ಎಲ್ಲಾ 
ಬೆಳವಣಿಗೆಯನ್ನು ಗಮನಿಸಿದರೆ ಕ್ರಿ.ಶ. 10-13ನೇ ಶತಮಾನಗಳು ಕರ್ನಾಟಕದಲ್ರ ವಿಶೇಷ 
ಕಲಾ ಚೆಟುವಟಕೆಗಕ ಬೆಳವಣಿಗೆಯನ್ನು ಕಾಣುವಂತಾಗಿದೆ. ಈ ಮೇಲಅನ ಕೆಲವೊಂದು 
ಆಧಾರಗಳಂದ ರಾಜಕೀಯವಾಗಿ, ಸಾಮಾಜಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ 
ಹಲವಾರು ರಾಜ ಸಂತತಿಯ ರಾಜರುಗಳು ದೇವಾಲಯಗಳನ್ನು ನಿರ್ಮಿಸುವ ಪರಿಪಾಠವನ್ನು 
ಬೆಕೆಸಿಕೊಂಡಿರುವುದು ತಿಆದುಬರುತದೆ. 


ಚನ್ನರಾಯಪಟ್ಟಣ ತಾಲೂಕು ಪ್ರದೇಶದ ದೇವಾಲಯಗಳನ್ನು ಗಮನಿಸಿದರೆ ಶೈವ. 
ವೈಷ್ಣವ. ಜೈನಬಸದಿಗಳು ಕಂಡು ಬರುತ್ತವೆ. ಅದರಲ್ಲೂ ಈ ತಾಲೂಕಿನಲ್ಲ ವಿಜಯನಗರ 
ಅರಸರ ಮತ್ತು ಮೈಸೂರು ಒಡೆಯರ ಕಾಲದಲ್ಲ ಜೈನ ಬಸದಿಗಳ ನಿರ್ಮಾಣ ಕಾರ್ಯ ಕಡಿಮೆ 
ಎನ್ನಬಹುದು. ಚನ್ನರಾಯಪಟ್ಟಣ ತಾಲೂಕಿನ ಕುಂದೂರುನಲ್ಲ ಕಂದೂರು ಮಠ ಮತ್ತು 
ಶಿವದೇವಾಲಯ. ಸುಭಮಣೇಶ್ವರ. ಚನ್ನಕೇಶವ, ಈಶ್ವರ ದೇವಾಲಯಗಕಾದ ಬಾಗೂರುನಲ್ಲ 
ನರಸಿಂಹಸ್ತಾಮಿ ದೇವಾಲಯ. ವೇಣುಗೋಪಾಲ. ನಾಗೇಶರ ದೇವಾಲಯಗಳವೆ. 
ಮರಾಗೂರುನಲ್ಪ ಶಂಭುಅಂಗೇಶ್ವರ ದೇವಾಲಯವಿದೆ. ಕೆಂಬಾಳುನಲ ಲಕ್ಷೀನರಸಿಂ೦ಹಸ್ತಾಮಿ 
ದೇವಾಲಯ. ಈಶ್ವರ ದೇವಾಲಯಗಳವೆ, ಒಲ್ಲುಗಟ್ಟಯಲ್ಲ ದೇವಾಲಯ 
ಸಂಪೂರ್ಣನಾಶವಾಗಿದೆ. ಬೃಹತ್‌ ಸಮಾಧಿ ನೆಲೆಗಳು ಹಾಗೂ ಸಳ ಹುಅಯನ್ನು 
ಕೊಲ್ಲುತ್ತಿರುವುದು ಕಂಡು ಬರುತ್ತದೆ. ಬದರೆಯಲ್ಲ ಈಶ್ವರ ದೇವಾಲಯ. ಅಣತಿಯಲ್ಲ 
ಸೋಮೇಶ್ವರ ದೇವಾಲಯ. ಲಕ್ಷ್ಮೀಕಾಂತ ದೇವಾಲಯ, ನವಿಲೆಯಲ್ಲ ನಾಗೇಶ್ಛರ ದೇವಾಲಯ 
ಅಲ್ಲದೆ ಪಾರ್ವತಮ್ಮ ಮತ್ತು ಸೋಮೇಶ್ವರ ದೇವಾಲಯ. ಲಕ್ಷೀಕಾಂತ ದೇವಾಲಯ. 
ಸಂತೇಶಿವರದಲ್ರ ಮಲ್ಲೇಶ್ವರ ಮತ್ತು ಗಂಗದೇಶ್ಛರ ದೇವಾಲಯಗಳವೆ. ಅಗ್ರಹಾರ 
ಬೆಕಗುಅಯಲ್ಲ ಅಮ್ಯತೇಶ್ಠರ. ಸೋಮೇಶ್ವರ. ದಿಂಡಗೂರುನಲ್ಲ ಕೇಶವ ದೇವಾಲಯ. 
ಸೋಮೇಶ್ವರ ದೇವಾಲಯ, ಜಂಬೂರುನಲ್ಲ ಜಂಭುಕೇಶ್ವರ ದೇವಾಲಯ, ಗಂಜಗೆರೆಯಲ 
ಪಾಳು ಅಂಗೇಶ್ಸರ ಗುಡಿ. ಬಸವನಮುರದಲ್ಲ ಈಶ್ವರ ದೇವಾಲಯ. ಅಕ್ಕನಹಳ್ಳಯಲ್ಲ ಪಾಳು 


252 


ಮಂಟಪ, ಮೊದಲಗೆರೆಯಲ್ಲ. ಠಶ್ಚರದೇವಾಲಯ. ದಿಡಿಗದಲ್ಲ ಲಕ್ಷೀ ನರಸಿಂಹ ದೇವಾಲಯ. 
ಮೊಸಕನಹಳ್ಳ ಠಶ್ರರದೇವಾಲಯ  ಆನೆಕೆರೆಯಲ್ಲ ಚನ್ಮ್ನಕೇಶ್ವ ದೇವಾಲಯ ಅನೇಕ 
ವೀರಗಲ್ಲುಗಳು ಕಂಡುಬರುತ್ತವೆ. ಚಿಕ್ಕಬೆಟ್ಟದ ಮಹಾದ್ವಾರ. ಚಿಕ್ಕಬೆಟ್ಟ ಬಾಹುಬಲ ಶಿಲ್ಪ. ತೋರಣ 
ಮಂಟಪ, ಭದಬಾಹು ಗುಹೆ, ಪ್ಲುತಕೇವಲ ಭದಬಾಹು, ಶ್ರೀ ಚರಣ, ಮಾನಸ್ಪಂಭ, ಶಿಲಾಶಾಸನ 
ಮಂಟಪಗಳು, ಮಾರಸಿಂಹನ ಮಾನಸ್ಪಂಭ, ಚಂದ್ರನಾಥ, ಅನಂತನಾಥ, ಪಾರ್ತ್ರನಾಥ. 
ಶಾಂತಿನಾಥ, ಸುಪಾರ್ಶನಾಥ., ಆದಿನಾಥ, ಚಂದಗುಪ ಬಸದಿ, ಚಂದಗುಪ್ಪ್ತ ಮೌರ್ಯ ರಾಣಿ 
ಮತ್ತು ಮಂತ್ರಿ ಸೇನಾಧಿಪತಿಗಳು, ಜಾಲಂಧರದಲ್ಲ ಶಿಲ್ಪ ಚಿತ್ರಗಳು, ಚಾವುಂಡರಾಯ ಬಸದಿ, 
ಭಗವಾನ್‌ ನೇಮಿನಾಥ. ಪಾರ್ತ್ರನಾಥ. ಗೋಮದಯಕ್ಷ. ಕೂಷ್ಯಾಂಡಿನಿ ಯಕ್ಷಿ 
ಚಾವುಂಡರಾಯನ ಧರ್ಮಪತ್ನಿ ಅಜಿತಾದೇವಿ, ಚಾವುಂಡರಾಯ  ಐಅಜತಾದೇವಿಯ 
ಬಾವಭಂಗಿ, ಅಜತಾದೇವಿಯಂದ ಪುಷ್ಯ ಸಮಪರ್ಪಣಿ, ವಿಚಾರ ಮಗ್ಗೆಳಕಾದ ಅಜತಾದೇವಿ. 
ಯುಧದ್ಧದ್ಯಶ್ಯ, ಕೊಂಬು ಇರುವ ಸಿಂಹ. ನೇಮಿನಾಥ ತೀರ್ಥಂಕರ ಅಜತಾದೇವಿಯ ಕುತೂಹಲ 
ಅಕ್ಕನ ಬಸದಿ, ಪಾತಾಳ ಯಕ್ಷ ಸ್ತಂಭದ ಮಂಟಪ, ಸುವತಿ ಗಂದವಾರಣ ಬಸದಿ, 
ಅಣುಂಡಬಾಗಿಲು ಮತ್ತು ಭರತ ಮಯೂರ ಬಸದಿ, ಒಡಗಲ್ಲ ಬಸದಿ, ತ್ಯಾಗದ ಕಂಬ, 
ಮಜ್ಞಗಣ್ಣ ಬಸದಿ, ಶಾಸನಬಸದಿ, ಜನನಾಥಪಮುರ ಇನ್ನೂ ಮುಂತಾದ ಊರುಗಳಲ್ಲ ಜೈನರ 
ವಾಸ್ತು ಪರಂಪರೆಯ ಬಸದಿಗಳು ಕಂಡು ಬರುತ್ತವೆ. 


ಶೇ ಹಿನ್ನೆಲೆಯಿಂದ ಚನ್ನರಾಯಪಟ್ಟಣ ತಾಲೂಕಿನಲ್ಪ್ಲ ಕಲಾ ಚಟುವಟಕೆಯ ಪ್ರಭಾವ 
ನಡೆದಿರುವುದು ಕಂಡುಬರುತ್ತದೆ. ಹೋೊಯ್ದಕರ ಕಾಲದ ದೇವಾಲಯಗಳು ಅಂದು 
ಪಚಲಅತದಲ್ಲದ್ದ ಮತ್ತು ಆ ಕಾಲಕ್ಕೆ ಕರ್ನಾಟಕದ ವಾಸ್ತು ಶಿಲ್ಪ ಬೆಳವಣಿಗೆಗೆ ಹೊಸತನವನ್ನು 
ಬೆಳೆಸಿದ ಬಾದಾಮಿ ಚಾಲುಕ್ಕರ ವಾಸ್ಸುಶಿಲ್ಲ ಬೆಳವಣಿಗೆಯಲ್ಲ ಪ್ರತ್ಯೇಕವಾಗಿ ಅಲ್ಲದೆ 


ಪರೋಕ್ಷವಾಗಿ ಪ್ರಭಾವ ಜೀರಿರುವುದನ್ನು ಕಾಣಬಹುದಾಗಿದೆ. 


ವಿಜಯನಗರದ ಅರಸರು ಸಹ ಈ ಭಾಗದಲ್ಲೂ ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದ ವಿಶೇಷ 
ಕೊಡುಗೆಯನ್ನು ಕೊಟ್ಟದ್ದಾರೆ. ವಿಜಯನಗರ ಅರಸರ ಕಾಲದಲ್ಲ ವಾಸ್ತುಪಿಲ್ಲ ಬೆಳವಣಿಗೆಯಲ್ಲ 
ಹಲವಾರು ಬದಲಾವಣೆಗಳನ್ನು ತಂದರು. ಹಲವಾರು ಹೊಸ ಹೊಸ ಪ್ರಯೋಗಗಳನ್ನು 
ಮಾಡಿದರು. ವಿಜಯನಗರದ ಅರಸರು ಕೇವಲ ಧಾರ್ಮಿಕ ವಾಸ್ತು ರಚನಾ ನೋಟವಲ್ಲದೆ, 
ಲೌಕಿಕ ಕಟ್ಟಡಗಳ ಬೆಳವಣಿಗೆಗೂ ಸಹ ಕಾರಣ ಕರ್ತರಾಗಿದ್ದಾರೆ. ಶೈವ ಮತ್ತು ವೈಷ್ಣವ 
ದೇವಾಲಯಗಳ ಸ್ತೀದೇವತೆಗೆ (ಲಕ್ಷೀ. ಪಾರ್ವತಿ, ಸರಸ್ಪತಿ) ದೇವತೆಯರಿಗೆ ಬೇರೆ 
ಗುಡಿಯನ್ನು ನಿರ್ಮಿಸುವ ಪರಿಪಾಠವನ್ನು ಬೆಳೆಸಿದರು. ಸ್ತೀದೇವತೆಗೆ ಪ್ರತ್ಯೇಕವಾದ 


253 


ಮಂದಿರವನ್ನು ನಿರ್ಮಿಸಿರುವುದು ಸಹ ಚನ್ನರಾಯಪಟ್ಟಣ ಪ್ರಾಂತ್ಯದಲ್ಲ ಕಂಡುಬರುತ್ತದೆ. ಶ್ರೀ 
ವೈಷ್ಣವ ಹಾಗೂ ವೈಷ್ಣವ ದೇವಾಲಯಗಕಲ್ಲ ಗಂಗಾ ಮತ್ತು ಯಮುನಾ. ಗೋದಾವರಿ, 
ಕಾವೇರಿ ನದಿಗಳು ಸಹ ದೇವತೆಗಳಾಗಿವೆ. ಈ ದೇವಿಯರು ತಮ್ಮ ತಮ್ಮ ವಾಹನಗಳ ಮೇಲೆ 
ಆಸೀನರಾಗಿದ್ದು, ವಾಹನಗಳ ಬಾಯಿಂದ ಹೊಮ್ಮಿರುವ ದಟ್ಟವಾದ ಎಲ್‌. ಬಳ್ಳಿ. ಹೂಗಳ 
ಅಲಂಕರಣದ ಮಧ್ಯದಲ್ಲ ಮಹಾವಿಷ್ಣುವಿನ ದಶಾವತಾರಗಳನ್ನು ಕಡಯಲಾಗಿರುತ್ತದೆ. " 
ವಿಜಯನಗರ ಅರಸರ ಕಾಲದ ಸಾಮಂತ ರಾಜರೂ ಸಹ ಇವರ ವಾಸ್ಸುಶಿಲ್ಲ ಪರಂಪರೆಯನು 
ಅನುಸರಿಸಿದರು. ಈ ತಾಲುಕಗಿ ಸೇರಿದಂತೆ ಇವರು ಕೆಲವೇ ಕೆಲವು ಕೆಲವು 
ದೇವಾಲಯಗಳನ್ನು ಕಣ್ಲಸಿರುವುದು ಕಂಡು ಬರುತ್ತದೆ. 


ದೇವಾಲಯಗಕಲ ಅಂದಿನ ಕಾಲದ ಸಾಮಾಜಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜನ 
ಜೀವನದ ವಿವಿಧ ರೂಪಗಳನ್ನು ಶಿಲ್ಪ್ಲಲಕ್ಷಣದಲ್ರ ಕಡೆಯಲಾಗಿರುತ್ತದೆ. ಅದು ದೇವತಾ 
ಶಿಲ್ಪಗಳಾಗಿರಲಅ, ಶಿಲ್ಲಗಳಾಗಿರಅ ಅವುಗಳ ಅಂದಿನ ಕಾಲದ ಜನ ಜೀವನದ ವೇಷ-ಭೂಷಣ, 
ಸಂಗೀತ ಉಪಕರಣಗಳು. ರಗ್ರಹಾಲಂಕಾರ. ಪೀಠೋಪಕರಣಗಳು ಹಾಗೂ ಇನ್ನಿತರ 
ಯುಧದ್ಧಮಾಡುತಿರುವ ದೃಶ್ಯಾವಳಗಳು ಅತ್ಯಂತ ಅದ್ಭುತವಾಗಿ ಕೆತ್ತಿರುವುದಮ ಕಂಡುಬರುತ್ತದೆ. 
ಸಸ್ಯ ಸಂಪತ್ತು. ಪ್ರಾಣಿ ವರ್ಗದ ಸನ್ನಿವೇಶಗಕು ಸಹ ವಿಶೇಷವಾಗಿ ಹೊಯ್ದಕ ಮತ್ತು 
ವಿಜಯನಗರ ಅರಸರ ಕಾಲದ ದೇವಾಲಯಗಕಲ್ಪ್ಲ ಕಂಡುಬರುತ್ತವೆ. ಹೋಯ್ದಕ ಮತ್ತು 
ವಿಜಯನಗರ ಅರಸರ ಕಾಲದ ದೇವಾಲಯಗಕಲ ಶಿಲಗಳಲ್ಲ ನೈಜವಾಗಿ ಅರಳ ನಿಂತಿವೆ. 


ಗಂಗರ, ಹೊಯ್ದಕರ, ವಿಜಯನಗರ ಅರಸರ, ಮ್ಯಸೂರು ಒಡೆಯರ ಕಾಲದ ಶಿಲ್ಪಗಳು 
ಚನ್ನರಾಯಪಟ್ಟಣ ಪ್ರಾಂತ್ಯದಲ್ಲ ವಾಸ್ಲುರಚನೆಯಾಗಿರಬಹುದು. ಶಿಲ್ಪ್ಲರಚನಾ ಕ್ರಮದಲ್ಲರ 
ಬಹುದು. ಅವುಗಕಲ್ಲ ಹೊಸ ಬಗೆಯ ಸನ್ನಿವೇಶಗಳನ್ನು ತೋರಿಸಿರುತ್ತಾರೆ. ಅಂದಿನ ಕಾಲದ 
ಸಮಕಾಲೀನ ಪರಿಸ್ಥಿತಿಯಲ್ಲ ಅವರು ಧರಿಸುತ್ತಿದ್ದ ಉಡುಗೆ ತೊಡುಗೆಗಳು. ಆಭರಣಗಳು 
ಮೊದಲಾದ ವಿವರಗಳು ಶಿಲ್ಪ ಕೆತನೆಯಲ್ಲ ಕಂಡು ಬರುತ್ತವೆ. ಗತಕಾಲದ ಜನರು ನಮಗೆ ಬಟ್ಟು 
ಹೋಗಿರುವ ಇಂತಹ ಅತ್ಯುತ್ತಮ ಕೃತಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲ ಭಂಡಾರವಾಗಿದೆ 
ಎನ್ನಬಹುದು. ಭಾರತೀಯ ಪರಂಪರೆಯ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತದ 
ಕಥಾನಕವೂ ಜೈನರ ಕಲ್ಲನೆಯಲ್ಲ ಅಲ್ಲ ಬದಲಾವಣೆಗೊಂದಿಗೆ ಪೌರಾಣಿಕ ಕಥೆಯಾಗಿ 
ರೂಪುಗೊಂಡಿದೆ. ಜೈನರು ಕಅಸುವ ರತಿ-ಮನ್ಯಥೆ. ರಾಮ-ಸೀತೆ, ಕೃಷ್ಣ ನಾಗೇಂದ್ರ 
ಮೊದಲಾದ ಶಿಲ್ಲಗಕಲ್ಲ ಮತೀಯ ವ್ಯತ್ಯಾಸಗಳು ಕಾಣಬರುವುದಿಲ್ಲ. ಒಟ್ಟನಲ್ಲ ಶಿಲ್ಪ ಜಗತ್ತಿನಲ್ಲಿ 
ಜೈನ ಮತ್ತು ವೈಧಿಕ ಪರಂಪರೆಯಲ್ಲ ಹೆಚ್ಚಿನ ಸಾಮ್ಯಗಳೇ ಕಾಣಬರುತ್ತವೆ. 


254 


ಹಲವಾರು ಬಸದಿಗಳಲ್ಲ ಸೂರ್ಯ, ನಾಗರಕಲ್ಲು. ಸರಸ್ವತಿ. ಸರಸ್ತತೀ. ಲಕ್ಷೀ. ಬಹ್ಮ 
ಮತ್ತು ಇಂದ್ರ ಶಿಲ್ಪಗಳು ಪೂಜೆಗೊಳ್ಳುತ್ತವೆ. ಇದರಂತೆ ವೈಷ್ಣವ ದೇವಾಲಯಗಕ ಅತ್ತಿಯ 
ಭಾಗದಲ್ಲ ದಶವತಾರದ ಶಿಲ್ಲಗಳನು ಬುದ್ಧನ ಸ್ಥಾನದ ಆಸೀನ ಜನ ಬಂಬಗಳನ್ನು ಕಾಣುತ್ತೇವೆ. 
ಅನೇಕ ವೈಧಿಕ ದೇವಾಲಯಗಕಲ್ಲ ಕಂಡು ಬರುವ ಸರಪ್ಪತೀ ಶಿಲ್ಲವೂ ವೈಧಿಕ ಪರಂಪರೆಯ 
ಸರಷ್ಷತಿಯ ಶಿಲ್ಪವಾಗಿರದೇ ಜನ ಶಿಲ್ಪವಾಗಿರುವುದು ರೂಢಿಯಲ್ಲದೆ. ಕ್ರಿ.ಶ. 12ನೇ ಶತಮಾನದ 
ನ೦ತರ ಶ್ರೀ ವೈಷ್ಣವ ಧರ್ಮದ ದೇವಾಲಯಗಳು ಕೆಲವು ಆಚಾರಗಳಂ೦ದ ಜನ ಸಾಮಾನ್ಯರನ್ನು 
ತನ್ನು ಕಡೆಗೆ ಸೆಕೆಯುತು. ವೈಧಿಕ ಸಂಪ್ರದಾಯದ ಹಿನ್ನೆಲೆಯಲ್ಲ ಬಂದಂತಹ ಈ ಮತದವರ 
ಕೆಲವು ಆಕರ್ಷಕ ಶಿಲ್ಪಗಳವೆ. 


ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲ ಮಾಸ್ತಿಕಲ್ಲುಗಳು ಕಂಡುಬರುತ್ತವೆ. ಇದರ 
ಉದ್ದೇಶವೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ವೃದ್ಧಾಪ್ಯದಿಂದಾಗಲೀ, ಅನಾರೋಗ್ಯದಿಂದಾಗಲೀ, 
ಯುಧದ್ಧದಲ್ಲಿಯಾಗಲೀ ಅಥವಾ ಮತ್ತಾವುದೇ ಕಾರಣದಿಂದಾಗಆ ಮರಣ ಹೊಂದಿದಾಗ ಆತನ 
ಪತ್ನಿ ಅಥವಾ ಪತ್ನಿಯರು ಸಹಗಮನ ಮಾಡುತ್ತಿದ್ದರು. ಇಂತಹವರನು ಮಹಾಸತಿಯರೆಂದು 
ಜನರು ಕೊಂಡಾಡುತ್ತಿದ್ದರು. ಹೀಗೆ ಸಹಗಮನ ಮಾಡಿದ ಸ್ತೀಯರ ಮಹಾಸತಿಕಲ್ಲು ಅಥವಾ 
ಮಾಸ್ತಿಕಲ್ಲು ಎಂದು ಕಡೆಯಲಾಗುತ್ತದೆ. 


ಗಂಡನ ಜೊತೆ ಹೀಗೆ ಸಹಗಮನ ಮಾಡುವ ಸ್ತ್ರೀಯರು ದೈವತ್ವಕ್ಷೇರಿ ಎಲ್ಲರಿಂದಲೂ 
ಪೂಜಸಲ್ಪಡುತ್ತಿದ್ದರು. ಆದ್ದರಿಂದ ಆಕೆಯು ಸಹಗಮನ ಮಾಡಿದಾಗ ಸ್ಥಕದಲ 
ಶಿಲಾಸ್ಕಾರಕವನ್ನು ಸಾಪಿಸುತ್ತಿದ್ದರು. ಕರ್ನಾಟಕದಾದ್ಯಂತ ಇಂತಹ ಮಾಸಿಕಲ್ಲುಗಳು 
ಸಾವಿರಾರು ಸಂಖ್ಯೇಯಲ್ಲ ಕಂಡು ಬರುತ್ತವೆ. ಮಾಸ್ತಿಕಲ್ಲುಗಕಲ್ಲ ಕೆಲವೊಮ್ಮೆ ಶಿಲ್ಲದ ಜೊತೆಗೆ 
ಸಹಗಮನ ಮಾಡಿದ ಹೆಂಗಸಿನ ಬಗ್ಗೆ ಆಕೆಯ ಕುಟುಂಬದ ಬಗ್ಗೆ ಹಾಗೂ ಆಕೆಯು ಸಹಗಮನ 
ಮಾಡಿದ ರೀತಿಯ ಬಗ್ಗೆ ವಿವರವಾದ ವರ್ಣನೆಯನ್ನು ಶಾಸನ ರೂಪದಲ್ಲ ತಿಆಸಲಾಗಿರುತ್ತದೆ. 
ಮಾಸ್ಟಿಕ್ಲನ ಶಿಲ್ಪದಲ್ಲ ಒಂದು ಶಿಲಾಸ್ಪಂಭವಿರುತ್ತದೆ. ಆ ಸ್ವಂಭದಿಂದ ಹೊರಬಂದಿರುವ ಒಂದು 
ತೋಳು ಅಭಯ ಹಸ್ತವನ್ನು ಹಿಡಿದಂತಿರುತ್ತದೆ. ತೋಳ೪ನ ಮುಂಗ್ಯೇಯ ಭಾಗದಲ್ಲ 
ಬಳೆಗಳರುತ್ತದೆ. ಹಸ್ತದ ಹೆಲ್ಲೆರಳು ಮತ್ತು ತೋರು ಬೆರಕುಗಳ ಮಧ್ಯ ಮೊದಲ ಫಲವನ್ನು 
ಹಿಡಿದಂತೆ ಉಬ್ಬು ಶಿಲ್ಪದ ರೂಪದಲ್ರ ಕೆತ್ತಿರುತ್ತಾರೆ. ಮೇಲ್ಮಾಗದಲ್ಲ ಸೂರ್ಯ ಚಂದ್ರರ 
ಶಿಲ್ಪ್ಲಗಳರುತ್ತದೆ. ಈ ರೀತಿಯ ಒಂದು ಕಂಬದಿಂದ ಒಂದು ಕೈ ಹೊರಬಂದಂತೆ ಕೆತ್ತಿದ್ದರೆ 
ಅದನ್ನು ಒಕ್ಕೈೆ ಮಾಸ್ತಿ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯ ಒಬ್ಬ ಪತ್ನಿಯು ಸಹಗಮನ 
ಮಾಡಿದರೆ ಆಗ ಈ ರೀತಿಯಲ್ಲ ಒಂದು ಕೈ ಹೊರಬಂದಂತೆ ಶಿಲ್ಪವನ್ನು ಕೆತ್ತಲಾಗುತ್ತದೆ. 


255 


ಒಬ್ಬ ವ್ಯಕ್ತಿಯ ಇಬ್ಬರು ಪತ್ನಿಯರು ಸಹಗಮನ ಮಾಡಿದರೆ ಆಗ ಸ್ತಂಭದಿಂದ ಎರಡು 
ಕೈಗಳು ಹೊರಬಂದಂತೆ ಕೆತ್ತಿರುತ್ತಾರೆ. ಈ ಎರಡು ಕೈಗಳು ಒಂದು ಕೈಕೆಕಗೆ ಮತ್ತೊಂದು ಕೈ 
ಇರುತ್ತದೆ. ಅಪರೂಪಕ್ಷೆ ಸ್ತಂಭದ ಎರಡು ಬದಿಗೆ ಒಂದೊಂದು ಕೈಗಳರುವಂತೆ ಕೆತ್ತಲಾಗಿರುತ್ತದೆ. 
ಅದೇ ರೀತಿ ವೀರ ಮಾಸ್ತಿಕಲ್ಲು ಸಹ ಇದೆ. ಯುದ್ಧದಲ್ಲ ಹೋರಾಡಿ ಮಡಿದ ವ್ಯಕ್ತಿಯ ಪತ್ನಿಯು 
ಸಹಗಮನ ಮಾಡಿದ್ದರೆ ಅಂತಹ ಸಂದರ್ಭಗಕಲ ಹೋರಾಡಿ ಮಡಿದ ವೀರನಿಗೂ 
ಪ್ರಾಮುಖ್ಯತೆಯುರುವುದರಿಂದ ಆ ವೀರನ ಶಿಲ್ಪವನ್ನು ಪ್ರಧಾನವಾಗಿ ಕಾಣುವಂತೆ ಕೆತಿರುತ್ತಾರೆ. 
ಆತನ ಪತ್ನಿಯು ಸಹಗಮನ ಮಾಡಿರುವುದರಿಂದ ಆ ಮಹಾಸತಿಗೂ ಪ್ರಾಮುಖ್ಯತೆಯುರುತ್ತದೆ. 
ಆದ್ದರಿಂದ ಆ ವೀರ ಮತ್ತು ಆತನ ಪತ್ನಿ ಇಲ್ಲರ ಶಿಲ್ಪ್ಲಗಳಗೂ ಪ್ರಾಮುಖ್ಯತೆ ಇರುತ್ತದೆ. 
ಮಹಾಸತಿಯರ ಸ್ಕಾರಕಗಳಾದ ಮಾಸ್ತಿಕಲ್ಲುಗಳನ್ನು ದೈವ ಷಹ್ಟರೂಪವಾಗಿ ಜನರು 
ದೇವಾಲಯಗಳನ್ನು ನಿರ್ಮಿಸಿ ಪೂಜಸುವ ನಿದರ್ಶನಗಳು ಬೇಕಾದಷ್ಟು ದೊರೆಯುತ್ತದೆ. 
ಇಂದಿಗೂ ವೀರ ಮಾಸ್ತಿಕಲ್ಲುಗಳನ್ನು ಲಕ್ಷಾಂತರ ಭಕತ್ತು ಪೂಜಸುತ್ತಾರೆ. 


ವೀರಗಲ್ಲುಗಳು ಸಹ ಕಂಡುಬರುತ್ತವೆ. ಇದು ವೀರ ಸ್ಕಾರಕವಾಗಿ ನಿರ್ಮಿಸಿದ 
ಸ್ಮಾರಕಗಳನ್ನು ವೀರಗಲ್ಲು ಎಂದು ಕರೆಯಲಾಗುತ್ತದೆ. ಯುದ್ಧದಲ್ಲ ಹೋರಾಡಿ ಮಡಿದ ಅಥವಾ 
ಹಸುಗಳನ್ನು ಕಳ್ಳರು ಕದ್ದುಹೋಗುವಾಗ ಅಥವಾ ಸ್ತೀರಯ ಮಾನಭಂಗಕ್ಕೆ ಯಾರಾದರೂ 
ಪಯತ್ನಿಸುವಾಗ ಹೀಗೆ ಯಾವುದೇ ಸಂದರ್ಭದಲ್ಲಾಗಲಅ ರಕ್ಷಿಸಲು ಹೋರಾಡಿ ಮಡಿದ ವೀರನ 
ಸ್ಕಾರನ ಶಿಲೆಗಳನ್ನು ವೀರಗಲ್ಲು ಎಂದು ಕರೆಯಲಾಗುತ್ತದೆ. 


ವೀರಗಲ್ಲುಗಳ ಒಂದು ಹಂತದ ಶಿಲ್ಪವನ್ನು ಹೊಂದಿರುವ ವೀರಗಲ್ಲು. ಎರಡು 
ಹಂತದ ವೀರಗಲ್ಲು. ಮೂರು ಹಂತದ ವೀರಗಲ್ಲು. ಐದು ಹಂತದ ವೀರಗಲ್ಲು. ಹೀಗೆ 
ಒಂದರಿಂದ ಎಂಟು ಹಂತಗಳವರೆಗಿನ ಶಿಲ್ಲಗಳನ್ನು ಹೊಂದಿರುವ ವೀರಗಲ್ಲುಗಳು 
ದೊರೆಯುತ್ತವೆ. ಒಂದೇ ಹಂತದ ಶಿಲ್ಪ್ಲವನ್ನೊಂದಿರುವ ವೀರಗಲ್ಲುಗಕಲ್ಲ ವೀರನೊಬ್ಬನು 
ಆಯುಧ ಪಾಣಿಯಾಗಿ ಒಂದು ಹೆಚ್ಚೆಯನ್ನು ಮುಂದಕ್ಷಿಟ್ಟು ಆಲಅದಾಸನದಲ್ಲೂ ನಿಂತಿರುವಂತೆ 
ಶಿಲ್ಪವನ್ನು ಕೆತ್ತಲಾಗಿರುತ್ತದೆ. ಆತನ ಕೈಗಕಲ್ಲ ಕತ್ತಿ ಗುರಾಣಿ ಅಥವಾ ಜಲ್ಲು ಬಾಣಗಳರುತ್ತವೆ. 
ವೀರಗಚ್ಛೆಯನ್ನು ಹಾಕಿಕೊಂಡು ವೀರಮುಡಿಯೊಡನೆ ಧೈರ್ಯದಿಂದ ಮುನ್ನುಗ್ಗುತ್ತಿರುವಂತೆ 
ವೀರನ ಶಿಲ್ಪನ್ನು ಕೆತ್ತಲಾಗಿರುತ್ತದೆ. ಆತನ ಎದುರಿನಲ್ರ ಶತ್ರುವಿನ ಶಿಲ್ಪವಿರುತ್ತದೆ. ಶತ್ರುವಿನ 
ಶಿಲ್ಪವನ್ನು ತೀರಾ ಸಣ್ಣದಾಗಿ ತೀರಾ ಸಾಮಾನ್ಯವಾಗಿ ಕಾಣುವಂತೆ ಕೆತ್ತಲಾಗಿರುತ್ತದೆ. ಆ 
ವೀರಗಲ್ಲನ ವೀರನ ದೇಹಕ್ಲೂ ಹಲವು ಬಾಣಗಕು ಚುಚ್ಚಿಕೊಂಡಿರುವಂತೆ ತೋರಿಸಿರುತ್ತಾರೆ. 


256 


ವೀರನ ತಲೆಯ ಮೇಲ್ಕಾಗದಲ್ಲ ಸೂರ್ಯ ಚಂದ್ರರು ಹಾಗೂ ಆತನ ಇಷ್ಟದೇವತೆಯ 
ಶಿಲ್ಪವಿರುತ್ತದೆ. 


ಎರಡು ಹಂತಗಳ ಶಿಲ್ಲವಿರುವ ವೀರಗಲ್ಪ್ಲನಲ್ಲ ಕೆಳಗಿನಿಂದ ಮೊದಲನೆಯ ಹಂತದಲ 
ಹೋರಾಡುತಿರುವ ವೀರನ ಶಿಲ್ಪವಿದ್ದರೆ ಎರಡನೆಯ ಹಂತದಲ್ಲ ಆ ವೀರನು ಸ್ಟರ್ಗದಲ್ಲ ಅಥವಾ 
ತನ್ನು ಇಷ್ಟದೇವತೆಯ ಸನ್ನಿಧಿಯಲ್ಲ ಇರುವಂತೆ ಶಿಲ್ಪವನ್ನು ಕಂ೦ಡರಿಸಲಾಗಿರುತ್ತದೆ. ಆ ವೀರನು 
ಶೈವ ಧರ್ಮಿೀಯನಾಗಿದ್ದರೆ ಆತ ಪಿವಲಅಂಗದ ಮುಂದೆ ಕೈಮುಗಿದು ಕುಳಅತಿರುವಂತೆ ಅಂದರೆ 
ಕೈಲಾಸವನ್ನು ಸೇರಿದನೆಂಬ ಅರ್ಥಬರುತ್ತದೆ. ವೈಷ್ಣವನಾಗಿದ್ದರೆ ಮಹಾವಿಷ್ಣುವಿನ ಸನ್ನಿಧಿಯಲ್ಲಿ 
ಅಂದರೆ ವೈಕುಂಠದಲ್ಪ್ಲರುವಂತೆ ಜೈನಾಗಿದ್ದರೆ ಜನನ ಸನ್ನಿಧಿಯಲ್ಲ ಅಂದರೆ ಜ್ಯೈನಕ್ಕನಾದನೆಂದು 
ತೋರುತ್ತದೆ. ತೀರ ಅಪರೂಪಕ್ಷೆ ಮೂರು ಹಂತಗಳಗಿಂತ ಹೆಚ್ಚನ ಹಂತಗಳರುವ 
ವೀರಗಲ್ಲುಗಳು ಕಂಡು ಬರುತ್ತದೆ. ವೀರಗಲ್ಲುಗಳನ್ನು ಅವುಗಕ ವೈಶಿಷ್ಟ್ಯತೆಗಳಗೆ 
ಅನುಗುಣವಾಗಿ ತುರುಗೋಕ್‌, ವೀರಗಲ್ಲು. ಪೇಣ್ಣುಯಾಲ್‌ ವೀರಗಲ್ಲು. ವೀರ ಮಾಸ್ತಿಗಲ್ಲು. 
ವೀರ ನಿಷಿದ್ದಿಗಲ್ಲು ನಮಗೆ ಶ್ರವಣಖಬೆಕಗೊಳದಲ್ಲ ಕಂಡುಬರುತ್ತದೆ. ಇದರ ವೈಶಿಷ್ಟ್ಯವೇನೆಂದರೆ 
ರಣರಂಗದಲ್ಲ ಹೋರಾಡಿ ಗಾಯಗೊಂಡ ವೀರನು ಇನ್ನೂ ಮರಣ ತಪ್ಪದೆಂದು ತಿಆದು 
ಸಲ್ಲೇಖನ ಪತಧಾರಿಯಾಗಿ ಸಮಾಧ ಮರಣ ಪಡೆದುಕೊಂಡಾಗ ನಿರ್ಮಿಸುವ ಸ್ಮಾರಕಗಳನ್ನು 
ವೀರನಿಷಿಗಲ್ಲು ಎಂದು ಕರೆಯಬಹುದಾಗಿದೆ. 


ವೀರ ನಿಸಿಧಿಗಲ್ಪ್ಲನಲ್ಲ ಕೆಳಗಿನ ಹಂತದ ಶಿಲದಲ್ಲ ರಣರಂಗದ ಹೋರಾಡುತ್ತಿರುವ 
ವೀರನ ಶಿಲ್ಪವಿರುತ್ತದೆ. ಮೇಲ್ಲಾಗದಲ್ಲರುವ ಎರಡನೆಯ ಹಂತದಲ್ಲ ವೀರನು ಸಲ್ಲೇಖನ 
ವತಧಾರಿಯಾಗಿ ಕುಳತ ಶಿಲ್ಲವಿರುತ್ತದೆ. ಮೂರನೆಯ ಹಂತದಲ್ಲ ಆ ವೀರನು ಜನನ 
ಸನ್ನಿಧಿಯಲ್ಲ ಕುಳತ  ಶಿಲ್ಪವಿರುತ್ತದೆ. ಶ್ರವಣಬಿಕಗೊಳದ ಚಂದಗಿರಿಬೆಟದ ಮೇಲಅರುವ 
ಬೋಲುಗನ ವೀರಗಲ್ಲು ಸಾವಿಯಭಚ್ಛೆಯ ವೀರಗಲ್ಲು. ಕಾಯ್ಲೀಕಿಯ ವೀರಗಲ್ಲುಗಳು 
ಮುಂತಾದವುಗಳು ವೀರನಸಿದಿಗಲಗೆ ಉತ್ತಮ ಉದಾಹರಣಿಯಾಗಿದೆ. ಅಚಿತಿಮ ಪ್ರುತಕೇವಲ 
ಭದಬಾಹು ಭಟ್ದಾರಸನು ಕಳ್ತಪ್ರಿನಲ್ಲ ಸಮಾಧ ಮರಣಹೊಂದಿದ ನಂತರ ಅವರ ನಿಸಿದಿಯನ್ನು 
ಚಂದಗುಪನು ಪೂಜಸುತ್ತಾ ಅಲ್ಲಯೇ ಉಳದದ್ದನು. ಕೆಲವು ಕಾಲನಂತರ ದಕ್ಷಿಣ ದೇಶಕ್ಷೆ 
ಹೋಗಿದ್ದ. ಉಳದ ಮುನಿ ಸಮುದಾಯದವರು ಭದ್ರಬಾಹು ಭಲ್ದಾರಕರನಿಸಿದಯ ದರ್ಶನ 
ಪಡೆದು ನವಿಸಿ ಹೋಗೋಣವೆಂದು ಶ್ರವಣಬೆಳಗೊಳಕ್ಕೆ ಬಂದ ವಿವರಗಳು ವಡ್ಡಾರಾಧನೆಯಲ 
ದೊರೆಯುತ್ತವೆ. 


257 


ಭದಬಾಹು ಮುನಿಗಳ  ನಿಸಿಧಿಯುದ್ದುದರಿಂದ ಶ್ರವಣಬಿಕಗೊಕದ ಚಂದ್ರಗಿರಿ 
ತೀರ್ಥಕ್ಷೇತ್ರ ಸ್ವರೂಪ ಪಡೆದುಕೊಂಡಿತು. ಅಂತಹ ತೀರ್ಥ ಸ್ಥಳಗಳಕಲ್ಲ ಸಮಾಧಿ ಮರಣ 
ಪಡೆಯುವುದು ಪುಣ್ಯಕರವೆಂದು ಭಾವಿಸಿದ್ದರಿಂದಲೇ ಶ್ರವಣಬೆಳಗೊಳದ ಚಂದಗಿರಿ ಅತಿ ಹೆಚ್ಚನ 
ಸಂಖ್ಯೆಯಲ್ಲ ಮುನಿಗಳು ಕಂತಿಯರು. ಶ್ರಾವಕರು. ಶ್ರಾವಕಿಯರು. ಸಮಾಧಿ ಮರಣ 
ಪಡೆದುಕೊಂಡಿದ್ದಾರೆಂದು ಹೇಳಬಹುದು. ಶ್ರವಣಬೆಕಗೊಕಳದ ಚಂದಗಿರಿಯು ಕ್ರಿ.ಪೂ. 
ಮೂರನೆಯ ಶತಮಾನದಿಂದಲೂ ತೀರ್ಥ ಸ್ಥಕವೆಂಬುದಾಗಿ ಪರಿಗಣಿತವಾಗಿದ್ದುದು 
ಭದವಾಹುವಿನ ನಿಸದಿಯುಂದಲೇ ಎಂದು ಹೇಕಬಹುದು. ಇಂದಗಿರಿಯು 
ಚಾವುಂಡರಾಯನಿಂದ ಬಾಹುಬಅಯ  ಶಿಲ್ಲದ ನಿರ್ಮಾಣದ ನಂತರವಷ್ಟೇ ಪ್ರಾಮುಖ್ಯತೆ 
ಪಡೆದುಕೊಂಡಿತು. ಕ್ರಿ.ಶ. 1432ರಲ್ಪ್ಲ ಶ್ರವಣಬೆಳಗೊಳದ ಪುತಮುನಿಗಳಕ ನಿಸಿದಿ ಶಾಸನವನ್ನು 
ಮಂಗರಾಜ ಎಂಬ ಕವಿಯು ಬರಿದಿದ್ದಾನೆ. ಈತನು ಒಬ್ಬ ನಿಘಂಟು ರಚನಕಾರ ಎಂಬುದನ್ನು 
ಈ ಸಂದರ್ಭದ ಗಮನಿಸಬಹುದು. ಕ್ರಿ.ಶ. 1517ರ ಮಲೆಯೂರಿನ ಮುನಿಚಂದ್ರ ದೇವರ 
ನಿಪಿದಿ ಶಾಸನವನ್ನು ವಿದ್ಯಾನಂದೋಪಾಧ್ಯಾಯ ಎಂಬ ಕವಿಯು ರಚಿಸಿದ್ದಾರೆ. 
ಶ್ರವಣಬೆಳಗೊಳದ ಪಾರ್ತ್ರನಾಥ ಬಸದಿಯ ಬಲಗಡೆ ಬಂಡೆಯ ಮೇಲೆ ಭದ್ರಬಾಹು ಮತ್ತು 
ಚಂದಗುಪರು ಶ್ರವಣಬೆಕಗೊಳಕ್ಕೆ ಬಂದುದನ್ನು ವಿವರಿಸುವ ಶಾಸನದ ಕೆಳಭಾಗದಲ್ರ್ಲ ಶ್ರೀ 


ಕವಿರತ್ನ ಎಂಬ ಶಾಸನವಿದೆ. 


ಈ ಶಾಸನವು ಕನ್ನಡದ ಕವಿಚಕ್ರವರ್ತಿ ಹಾಗೂ ರತ್ಸತ್ರೆಯರಲ್ಲೊಬ್ಬನೆಂದು ಪುಸಿದ್ಧನಾದ 
ಸಾಹಸಭೀಮ ವಿಜಯ ಹಾಗೂ ಅಜತಪುರಾಣ ಮಹಾಕಾವ್ಯಗಳ ಕತ್ಸ್ಯವಾದ ಮಹಾಕವಿ. 
ರನ್ನನ ಸ್ಟಹಸ್ತಾಕ್ಷರವೆಂದು ಕೆಲವು ವಿದ್ಧಾಂಸರು ಅಭಪ್ರಾಯಪಡುತ್ತಾರೆ. ಶ್ರವಣಬೆಕಗೊಳದ 
ದೊಡ್ಡಬೆಟ್ಟ ಇಂದಗಿರಿಯಲ್ಲರುವ ತ್ಯಾಗದ ಬ್ರಹ್ಮದೇವರ ಕಂಬವು ಚಾವುಂಡರಾಯನ ಸನಿಸಿದಿ 
ಸ್ಮಾರಕವೆಂದು ಹಲವು ವಿದ್ದಾಂಸರು ಅಭಿಪ್ರಾಯಪಡುತ್ತಾರೆ. ಡಾ. ಹಂಪನಾ ಅವರು ಕವಿಕಲ 
ಆತ್ಮಜ್ಞಾನಿ ಚಾವುಂಡರಾಯನು ನಿಧನವಾದಾಗ ಆತನ ಪರೋಕ್ಷ ವಿನಿಯಾರ್ಥವಾಗಿ 
ಶ್ರವಣಬೆಳಗೊಳದ ದೊಡ್ಡಬೆಟ್ಟದ ಮೇಲೆ ತ್ಯಾಗದ ಕಂಬವನ್ನು ನಿಲ್ಲಸಲಾಗಿದೆ ಎಂದು 


9, 
ಅಭಪ್ರಾಯುಸಿದ್ದಾರೆ. 


ವೀರ ಸನಿಸಿದಿಗಲ್ಲುಗಕಳು ಶ್ರವಣಬೆಕಗೊಳದಲ್ಲರುವ ಸಾವಿಯಚ್ಛೆಯ ಶಾಸನವು 
ಮೂಲತಃ ಒಂದು ವೀರಗಲ್ಲು. ಅದರ ಶಾಸನ ಪಾಠದಿಂದ ಸಾವಿಯಭಚ್ಛೆಯು ರಣರಂಗದಲ್ಲೇ 
ಹೋರಾಡಿ ಬಗಿಯೂರಲ್ಲ ಸತ್ತಕೆಂದು ತಿಆಯುತ್ತದೆ. ಈ ವೀರಗಲ್ಲನ ಶಿಲ್ಪವನ್ನು ಸೂಕ್ಷವಾಗಿ 
ಗಮನಿಸಿದರೆ ಅದು ವೀರಗಲ್ಲು ಹಾಗೂ ನಿಸಿದಿಗಲ್ಲು ಎಂದು ತಿಆದುಬರುತ್ತದೆ. ಮೂರು 


258 


ಹಂತದಲ್ಲ ಶಿಲ್ಪವನ್ನುಳ್ಳ ಈ ಸ್ಕಾರಕ ಶಿಲೆಯ ಕೆಳಗಿನಿಂದ ಮೊದಲನೆಯ ಹಂತದಲ್ಲ 
ಕುದುರೆಯ ಮೇಲೆ ಕುಆತು ಹೋರಾಡುತ್ತಿರುವ ಸ್ಲೀಯೊಬ್ಬಕ (ಸಾವಿಯಲಖ್ಲೆ) ಶಿಲ್ಪವಿದೆ. 


ಎರಡನೆಯ ಹಂತದಲ್ಲ ಕುಳತ ಸ್ತ್ರೀಯ ಶಿಲ್ಪವಿದೆ. ಮೂರನೆಯ ಹಂತದಲ್ಲ 
ತೀರ್ಥ೦ಕರನ ಮುಂದೆ ಪರ್ಯಂಕಾಸನದಲ್ಲ ಕೈಮುಗಿದು ಕುಆತಿರುವ ಸ್ತೀಯರ ಶಿಲ್ಪವಿದೆ. ಶೇ 
ಶಿಲ್ಪವನ್ನು ಗಮನಿಸಿದರೆ ರಣರಂಗದಲ್ರ ಹೋರಾಡಿ ಗಾಯಗೊಂಡ ಸಾವಿಯಭಚ್ಛೆಯು ಇನ್ನೂ 
ಮರಣಹೊಂದುವುದು ಬಚಿತವೆಂದು ತಿಆದು ಸಲ್ಲೇಖನ ಪ್ರತವನ್ನು ಪ್ರೀಕರಿಸಿ ಸಮಾಧ ಮರಣ 
ಪಡೆದಿರುಬಹುದೆಂದು ತೋರುತ್ತದೆ. ಶ್ರವಣಬಿಕಗೊಳದಲ್ಲ ಇದೇ ರೀತಿಯ ವೀರ ಸನಿಸಿದಿಗಲ್ಲು 
ಸಾಕಷ್ಟು ಸಂಖ್ಯೇಯಲ್ಪವೆ. ಕ್ರಿ.ಶ. 10ನೇ ಶತಮಾನಕ್ಕೆ ಸೇರಿದ ಈ ವೀರನಿಸಿದಿಗಲ್ಲನಲ್ಲ 
ಖಬೋಲುಗನೆಂಬ ವೀರನು ಯುದ್ದದಲ್ಲ ಹೋರಾಡಿ ಮಡಿದ ಬಣ್ಣೆ ವಿವರಗಳವೆ. ಶಿಲ್ಪದಲ್ಲ 
ವೀರನು ಜನನ ಮುಂದೆ ಕೈ ಮುಗಿದು ಪರ್ಯಂಕಾಸನದಲ್ರ ಕುಳತಿರುವುದನ್ನು ಗಮನಿಸಿದರೆ 
ಬೋಯುಗನು ಯುದ್ಧ ರಂಗದಲ್ಲ ಹೋರಾಡಿ ಗಾಯಗೊಂಡು ಸಾಯುವುದು ಬಜಿತವೆಂದು 
ನಿರ್ಧರಿಸಿ ಸಲ್ಲೇಖನ ಪವತದಿಂದ ಸಮಾಧಿಮರಣ ಪಡೆದಿರಬಹುದು ಆದ್ದರಿಂದಲೇ ಆತನ 
ಸ್ಥಾರಕ ಶಿಲೆಯನ್ನು ಶವಣಬೆಕಗೊಳದಲ್ಲ ಸ್ಥಾಪಿಸಿರಬಹುದೆಂದು ತೋರುತ್ತದೆ.” 


ಶಿಲ್ಪದ ದೃಷ್ಟಿಯಿಂದ ಅಥವಾ ಸಾಹಿತ್ಯ ದೃಷ್ಟಿಬುಂದ ಅಥವಾ ಮತ್ತಾವುದೇ 
ದೃಷ್ಟಿಬುಂದ ಮಹತ್ವದ ಶಾಸನಗಳು ಹತ್ತನೆಯ ಶತಮಾನದಲ್ಲ ಹಲವಾರು ದೊರೆಯುತ್ತವೆ. 
ಶ್ರವಣಬೆಳಗೊಳದ ಚಕ್ಕ ಬೆಟ್ಟದ ಮೇಲಅರುವ ಸಾವಿಯಚ್ಛೆಯ ಶಾಸನವು ಮೂಲತಃ ಒಂದು 
ವೀರಗಲ್ಲು ಅದರ ಶಾಸನಪಾಠದಿಂದ ಸಾವಿಯಭಚ್ಛೆಯು ರಣರಂಗದಲ್ಲ ಹೋರಾಡಿ 
ಬಗಿಯೂರಲ್ಲ ಸತ್ತಕೆಂದು ತಿಆದುಬರುತ್ತದೆ. ಆ ವೀರಗಲ್ಲನ ಶಿಲ್ಪವನ್ನು ಸೂಕ್ಷ್ಮವಾಗಿ 
ಗಮನಿಸಿದರೆ ಅದು ವೀರಗಲ್ಲು ಹಾಗೂ ನಿಸಿದಿಗಲ್ಲು ಈ ಎರಡೂ ರೀತಿಯ ಸ್ಕಾರಕ ಶಿಲೆಗಳ 
ಗುಂಪಿಗೆ ಸೇರಿದ್ದೆಂದು ತಿಆದು ಬರುತ್ತದೆ. ಈ ಮೂರು ಹಂತಗಳ ಶಿಲ್ಪವನ್ನುಳ್ಳ ಈ ಸ್ಕಾರಕ 
ಶಿಲೆಯ ಕೆಳಗಿನಿಂದ ಮೊದಲನೆಯ ಹಂತದಲ್ಲೂ ಕುದುರೆಯ ಮೇಲೆ ಕುಳತು 
ಹೋರಾಡುತ್ತಿರುವ ಸ್ತೀಯೊಬ್ಬಳ ಶಿಲ್ಪವಿದೆ. ಎರಡನೆಯ ಹಂತದಲ್ಲ ಪದ್ಮಾಸನದಲ್ಲ ಕುಳತ 
ಸ್ತೀಯಶಿಲ್ಲವಿದೆ. 


ಮೂರನೆಯ ಹಂತದಲ್ಲೂ ತೀರ್ಥಂಕರನ ಮುಮದೆ ಪರ್ಯಂಕಾಸನದಲ್ಲ ಕೈಮುಗಿದು 
ಕುಳತಿರುವ ಸಾವಿಯಲ್ಲೆಯ ಶಿಲ್ಪವಿದೆ. ಈ ಶಿಲ್ಪವನ್ನು ಗಮನಿಸಿದರೆ ರಣರಂಗದಲ್ಲ ಹೋರಾಡಿ 
ಗಾಯಗೊಂಡ ಸಾವಿಯಭ್ಛಯು ಇನ್ನೂ ಮರಣಿಸುವುದು ಬಜಿತವೆಂದು ತಿಆದು ಸಲ್ಲೇಖನ 
ಪತವನ್ನು ಪ್ರೀಕರಿಸಿ ಸಮಾಧ ಮರಣ ಪಡೆದಿರಬಹುದೆಂದು ತೋರುತ್ತದೆ. ಆದ್ದರಿಂದ ಇದು 


259 


ವೀರಗಲ್ಲು ಹೌದು ಹಾಗೂ ಸಿಸಿದಿಗಲ್ಲು ಹೌದು, ಇಂತಹವುಗಳನ್ನು ವೀರನಿಸದಿಕಲ್ಲು ಎಂದು 
ಕರೆಯಲಾಗಿದೆ. ಶ್ರವಣಬೆಕಗೊಳದಲ್ಲರುವ ಕೂಗೆ ಅಹ್ಮದೇವರ ಕಂಬದಲ್ಪ್ಲರುವ ಗಂಗರಾಜ 
ಮಾರಸಿಂಹನ ನಿಸದಿ ಶಾಸನವು ಶಿಲ್ಪದ ದೃಷ್ಠಿಯಿಂದ ಅತ್ಯಂತ ಮಹತ್ವದ್ದಾಗಿದೆ. ಸುಮಾರು 
ಮುವತ್ತು ಅಡಿ ಎತ್ತರದ ಬ್ರಹ್ಮಸ್ತಂಭದ ಕೆಳಭಾಗದ ನಾಲ್ಲು ಮುಖಗಳಲ್ಲ ಈ ನಿಸದಿ 
ಶಾಸನವನ್ನು ಕೆತ್ತಲಾಗಿದೆ. ಈ ಶಾಸನವನ್ನು ಕೆತ್ತುವುದಕ್ಲಾಗಿಯೇ ಈ ಸುಂಭವನ್ನು ನಿರ್ಮಿಸಿ 
ಮೇಲ್ಭಾಗದಲ್ಲ ಬಹ್ವಯಕ್ಷನ ಶಿಲ್ಪವನ್ನು ಪತಿಷ್ಲಾಪಿಸಲಾಗಿದೆ. ಸುಂಭದ ಕೆಕಭಾಗದಲು ಆಸತಿಗಾಗಿ 
ಕಟ್ಟಲಾಗಿರುವ ಜಗತಿಯ ಸುತ್ತಲೂ ಪುಟ್ಟಪುಟ್ಟದಾದ ಆನೆಯ ಶಿಲ್ಪಗಳನ್ನು ಪ್ರತಿಷ್ಠಾಪಿಸಲಾಗಿದೆ. 
ಈ ರೀತಿ ಬ್ರಹ್ಮ ಸ್ತಂಭವೊಂದರ ಮೇಲೆ ನಿಸಿದಿ ಶಾಸನವನ್ನು ಕೆತ್ತಿರುವ ಮೊಟ್ಟಮೊದಲ 
ಉದಾಹರಣಿ ಇದೆಂದು ಹೇಕಬಹುದು. ಈ ಸ್ಪಂಭದಲ ವ್ರತಧಾರಿಯಾದ ಗಂಗರಾಜ 
ಮಾರಸಿಂಹನ ಶಿಲ್ಲವಾಗಅ ಅಥವಾ ಸಲ್ಲೇಖನ ಪವ ಬೋಧಿಸಿದ ಅಜತಸೆನಾಚಾರ್ಯರ 


J 


ಶಿಲ್ಪ್ಲವಾಗಲಆ ಕಂಡು ಬರುವುದಿಲ್ಲ. 


ಶ್ರವಣಬೆಳಗೊಳದ ಚಂದಗಿರಿಯಲ್ಲಯೇ ಇರುವ ರಾಷ್ಟಕೂಟರ ಚಕ್ರವರ್ತಿ 4ನೆಯ 
ಇಂದ್ರರಾಜನ ನಿಸದಿ ಶಾಸನವು ಕಣಶಿಲೆಯ ತೀರಾ ಸಾಧಾರಣವಾದ ಸೃಂಭದ ಮೇಲೆ 
ಯಾವುದೇ ರೀತಿಯ ಶಿಲ್ಲವೂ ಇಲ. ಆ ಸ್ತಂಭವನ್ನು ಒಂದು ವೇದಿಕೆಯ ಮೇಲೆ 
ಕೊರೆಯಲ್ಲಟ್ಟದೆ. ಸ್ತಂಭದ ಮೇಲೆ ಯಾವುದೇ ರೀತಿಯ ಶಿಲ್ಪವೂ ಇಲ್ಲ. ಆ ಸ್ತಂಭವನ್ನು ಒಂದು 
ವೇದಿಕೆಯ ಮೇಲೆ ಪ್ರತಿಷ್ಣಾಪಿಸಿ ಸುತ್ತಲೂ ಕಲಾತ್ಮಕ ಕುಸುರಿ ಕೆಲಸವುಳ್ಳ ನಾಲ್ಲು ಸ್ರಂಭಗಳುಜ್ಞ 
ಒಂದು ಮಂಟಪವನ್ನು ನಿರ್ಮಿಸಲಾಗಿದೆ. ಆ ಮಂಟಪದ ಮೇಲ್ಲಾವಣಿಯು ಸುಂದರವಾದ 
ಭುವನೇಶ್ವರಿ ಹಾಗೂ ಕಹಪೋತವನ್ನು ಹೊಂದಿದೆ. ಮಂಟಪದ ಕಂಬಗಳು ರುದ್ದಕಾಂತ 
ಶೈೈಅಯವುಗಳಾಗಿದ್ದು ಆಕರ್ಷಕವಾಗಿದೆ. ನಿಸದಿ ಶಾಸನವೊಂದಕ್ಕೆ ಮಂಟಪ ನಿರ್ಮಿಸಿರುವುದು 


ಕಾಲದ ದೃಷ್ಣಿಬುಂದ ಕ್ರಿ.ಶ. ೨82ರಲ್ಲ ಸಂಭವನ್ನು ಸ್ಥಾಪಿಸಲಾಗಿದೆ. 


ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದಲ್ಲಯೇ ಹತ್ತನೆಯ ಶತಮಾನಕ್ಕೆ ಸೇರಿದ ಮತ್ತೊಂದು 
ವೀರ ನಿಸದಿಗಲ್ಲನ್ನು ಸ್ಥಾಪಿಸಲಾಗಿದೆ. ಈ ವೀರ ನಿಸದಿಗಲನಲ ಬೋಲುಗನೆಂಬ 
ವೀರನೊಬ್ಬನು ಯುದ್ಧದಲ್ಲ ಹೋರಾಡಿ ಮಡಿದ ಬಗ್ಗೆ ವಿವರಗಳವೆ. ಈ ವೀರ ನಿಸದಿಗಲ್ಲನ 
ಫಲಕದಲ್ಲ ಎರಡು ಹಂತದ ಶಿಲ್ಪಗಳವೆ. ಕೆಳಗಡೆಯಿಂದ ಮೊದಲನೆಯ ಹಂತದಲ್ಲ ರಣರಂಗದ 
ಶಿಲ್ಪವಿದೆ. ರಣರಂಗದಲ್ಲ ಗಜಸ್ಯೆನ್ಯದೊಡನೆ ಬಂದ ಶತ್ರುಗಳನ್ನು ಶಾಸನೋಕ್ತ ವೀರನಾದ 
ಖೋಲುಗನು ಆನೆಯ ಮೇಲೆ ಕುಳತು ಹೋರಾಡುತ್ತಿರುವ ಶಿಲ್ಪವಿದೆ. ಎರಡನೆಯ ಹಂತದಲ 
ಆ ವೀರನು ಜನನ ಮುಂಚೆ ಕೈಮುಗಿದು ಪರ್ಯಾಂಕಾಸನದಲ್ಲ ಕುಆತಿರುವುದನ್ನು 


260 


ಗಮನಿಸಿದರೆ ಬೋಲುಗನು ಯುದ್ಧರಂಗದಲ್ಲನ ಹೋರಾಟದಲ್ಲ ಗಾಯಗೊಂಡು ಇನ್ನೂ 
ಸಾಯುವುದು ಖಚಿತವೆಂದು ನಿರ್ಧರಿಸಿ ಸಲ್ಲೇಖನ ವತ ಪ್ಟೀಕರಿಸಿ ಸಮಾಧಿ ಮರಣ 
ಪಡೆದಿರಬಹುದೆಂದು ತೋರುತ್ತದೆ. ಆದಕಾರಣ ಆತನ ಸಾರಕ ಶಿಲೆಯನ್ನು 
ಶ್ರವಣಬೆಳಗೊಳದಲ್ಲ ಸ್ಥಾಪಿಸಿರಬಹುದೆಂದು ತೋರುತ್ತದೆ. 


ಶ್ರವಣಬೆಕಗೊಳದ ಚಂದಗಿರಿಯ ಮಹಾನವಮಿ ಮಂಟಪವೆಂದು ಕರೆಯಲಾಗುತ್ತಿರುವ 
ಮಂಟಪದ ಎರಡು ನಿಸಿದಿ ಶಾಸನಗಳವೆ. ಅವುಗಳ ಒಂದನೆಯದು ಕ್ರಿ.ಶ. 1163ರಲ್ಲ 
ನಿರ್ಮಾಣವಾದ ಮಂಡಲಾಚಾರ್ಯ ಶ್ರೀ ದೇವಕೀರ್ತಿ ಯತಿಯ ನಿಸದಿ. ಈ ನಿಸಿದಿಯನ್ನು 
ಹೋೊಯ್ದಕ ದೊರೆ ಒಂದನೇ ನರಸಿಂಹನ ಭಂಡಾರಿ ಹುಳ್ಳರಾಜನು ನಿರ್ಮಿಸಿದ್ದಾನೆ. ಎರಡನೆಯ 


ನಿಸಿದಿಯು 1176ರಲ್ಲ ನಿರ್ಮಾಣವಾಗಿದೆ. 


ಇದು ನಯಕೀರ್ತಿ ದೇವನ ನಿಸಿದಿಯಾಗಿದ್ದು ನಾಗದೇವನೆಂಬ ಮಂತ್ರಿಯುಂದ 
ನಿರ್ಮಾಣಗೊಂಡಿದೆ. ಈ ಎರಡು ನಿಸಿದಿಗಳು ಬಕಪದ ಕಲ್ಪನ ಸಂಭಗಳ ಮೇಲೆ 
ನಿರ್ಮಿತವಾಗಿದ್ದು ಅತ್ಯಂತ ಸೂಕ್ಷ ಕುಸುರಿ ಕೆತ್ತನೆಯಿಂದ ಕೂಡಿದ್ದು ಆಕರ್ಷಕವಾಗಿದೆ. ಇದು 
ಹೊಯ್ಸಳರ ಕಾಲದಲ್ಲ ನಿರ್ಮಾಣವಾದ ನಿಸಿದಿ ಮಂಟಪವೆಂದು ಹೇಳಬಹುದು. ಕ್ರಿ.ಶ. 1131ರಲ್ಪ 
ರಚಿತವಾದ ನಿಸಿದಿ ಶಾಸನವು ತಿಆ ಹಸಿರು ಬಣ್ಣದ ಬಕಪದ ಕಲ್ಲನ ಸ್ಪ್ವಂಭದ ಮೇಲೆ 
ಕಂ೦ಡರಿಸಲ್ಪಲ್ಪದೆ. ಸಂಭದ ಮೇಲ್ಭಾಗದಲ್ಲ ಎಡಗಡೆ ಶಾಂತಲೆಯು ಸಲ್ಲೇಖನ ಪತಧಾರಿಯಾಗಿ 
ಕುಳತ ಶಿಲ್ಪವಿದೆ. ಬಲಭಾಗದಲ ಮಾಚಿಕಲ್ಲೆಯು ವತಧಾರಿಯಾಗಿ ತೀರ್ಥ೦ಕರನ ಸನಿಹದಲು 
ಕುಳತ ಶಿಲ್ಪವಿದೆ. ಎಡಭಾಗದಲ್ಪ್ಲರುವ ಶಿಲ್ಪ್ಲದಲ್ಪ ಮುಕ್ಟೊಡ ಸಹಿತವಾಗಿ ತೀರ್ಥಂ೦ಕರನು 
ಪದ್ಮಾಸನದಲ್ಲರುವ ಸುಂದರವಾದ ಶಿಲ್ಪದ ಬಲಮಗ್ಗುಲಲ್ತ ಅರ್ಥ ಪದಾಸನದಲ್ಲ ಅಚಿಜಲೀ 
ಬದ್ದಕಾಗಿ ಕುಳತಿರುವ ಶಾಂತಲೆಯ ಶಿಲ್ಪವಿದೆ. ಆಕೆಯ ತಲೆ ಕೂದಲನ ಗಂಟು. 
ಕೊರಕಹಾರಗಳು. ಕೈಗಕಲ್ಲ ಹಾಗೂ ಕಾಲುಗಳಲ್ಲರುವ ಅಂದುಗೆಗಳು ಹಾಗೂ ಕಡಗಗಳು 
ಮತ್ತು ಹಣಿಯಲ್ಪ್ಲರುವ ತಿಲಕವೂ ಸಹ ಸ್ಥಷ್ಟವಾಗಿ ಕಾಣುವಂತೆ ಶಿಅ್ತಯು ನೈಪುಣ್ಯತೆಯುಂದ 
ಕೆತ್ತಿದ್ದಾನೆ. ಸಂಭದ ಬಲಭಾಗದಲ್ಲರುವ ಶಿಲದಲ್ಲ ಮುಕ್ಳೊಡೆಯ ಕೆಕಛಾಗದಲ್ಲ ಪೀಠದ ಮೇಲೆ 
ಕುಅತಿರುವ ಜನನ ಬಆಯಲ್ಲ ಅರ್ಥ ಪರ್ಯಾಂ ಶಾಸನದಲ್ಲೂ ಕುಳತು ಭಕ್ತಿಬುಂದ ಕ್ಫೈ 
ಮುಗಿದಿರುವ ಮಾಚಿಕಟ್ಟೆ ಆಕೆಯ ಹಿಂಭಾಗದಲ್ಲ ಚಾಮರಧಾರಣಿಯರಿಬ್ಬರ ಶಿಲ್ಪಗಳವೆ. 
ಮಾಚಿಕಲ್ಲೆಯು ಸಲ್ಲೇಖನ ಪ್ರತದಿಂದ ಸಮಾಧಿ ಮರಣ ಪಡೆದು ಜನನ ಸಾನಿಧ್ಯ ಸೇರಿ 
ಸ್ವರ್ಗದಲ್ಲ ಸುಖ ಬೋಗಗಳ ನಡುವೆ ಇರುವುದನ್ನು ಈ ಶಿಲ್ಪವು ಬಂಜಸುತ್ತಿದೆಯೆಂದು 
ಹೇಳಬಹುದು. 


261 


ಮಾಸ್ತಿಕಲ್ಲು ಮತ್ತು ವೀರಗಲ್ಲುಗಳು ಪ್ರಾಚೀನ ಕರ್ನಾಟಕದ ಅದರಲ್ಲೂ ಹಾಸನ 
ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಪ್ರಾಂತ್ಯಗಳಲ್ಲ ನೋಡುವುದಾದರೆ ವೀರಜನನ ಹಾಗೂ 
ತ್ತಾಂಗ ಪರಂಪರೆಯ ದಾಖಲೆ ಇವೆ. ನಿಸಿದಿ ಶಾಸನಗಳು ಜೈನ ಧರ್ಮದ ಸಾಂಸ್ಕೃತಿಕ 
ಪರಂಪರೆಯ ಪ್ರತೀಕವಾಗಿರುವುದರೊಂದಿಗೆ ಕನ್ನಡ ನಾಡಿನ ಶಾಸನಗಳ ಹಿನ್ನೆಲೆಯಲ 
ವಾಸ್ತುಶಿಲ್ಪಕ್ಕೆ ಅಪಾರವಾದ ಕೊಡುಗೆಯನ್ನು ಕಾಣಬಹುದಾಗಿದೆ. ಈ ಮೇಅನ ವಾಸ್ತು ಶಿಲ್ಪಗಳ 
ನೋಟವನ್ನು ಗಮನಿಸಿದರೆ ಶ್ರವಣಖಿಕಗೊಳದ ಶಿಲ್ಪಕಲೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸಕ್ಕೆ 
ಒಂದು ಉತ್ತಮವಾದ ಕೊಡುಗೆಯಾಗಿದೆ. ಇವುಗಳು ಅಂದಿನ ಗತಕಾಲದ ಜನ ಸಮುದಾಯ 
ನಮಗೆ ಬಟ್ಟು ಹೋಗಿರುವ ಅತ್ಯ ಅಮೂಲ್ಯ ಭಂಡಾರವಾಗಿದೆ. ಇವುಗಳನ್ನು ನೋಡಿ 
ಆನಂದಪಡುವುದಕ್ಷಿಂತ ಈ ನಾಡಿನ ಮತ್ತು ಪ್ರಾಚೀನ ಪರಂಪರೆಯ ಇತಿಹಾಸ ತಿಆದಂತೆ 
ಆಗುತ್ತದೆ. ಈ ಎಲ್ಲಾ ಬೆಳವಣಿಗೆಯನ್ನು ಗಮನಿಸಿದರೆ ಶ್ರವಣಬೆಕಗೊಳದಲ್ಲ ದೊರೆಯುವ 
ದೇವಾಲಯಗಳು, ಬಸದಿಗಳು, ಶಿಲ್ಪಗಳು, ವೀರಗಲ್ಲು. ಮಾಸ್ತಿಕಲ್ಲು, ನಿಸಿದಗಲ್ಲು ಇವೆಲ್ಲವೂ 


ವಾಸ್ತುಶಿಲ್ಲಗಳ ರೂಪಕಗಳೇ ಆಗಿವೆ. ಇವುಗಳೆಲ್ಲವು ಕರ್ನಾಟಕದ ಸಾಂಸ್ಕೃತಿಕ ಸಂಪತ್ತಾಗಿದೆ.” 


262 


1 


ಅಡಿಟಪ್ಪಣಿಗಳು 


K. Ismail. L 


ಎಂ.ಎಚ್‌. ಕೃಷ್ಣರಾವ್‌ 


ಎ.ವಿ. ನರಸಿಂಹಮೂರ್ತಿ 


ಎಸ್‌.ಕೆ. ರಾಮಚಂದರಾವ್‌ 


ಪಿ.ಆರ್‌. ಶ್ರೀನಿವಾಸನ್‌ 


ಎಸ್‌. ರಾಜಶೇಖರ 


ದೇವರ ಕೊಂಡಾರೆಡ್ಡಿ 


ಆರ್‌. ಆರ್‌. ದಿವಾಕರ 


IK. Sharma 


ಏ.ಕ. ಸಂಪುಟ-1೦ದಲ್ಲ ಕಂಡು ಬರುವ 
ಚನ್ನರಾಯಪಟ್ಟಣ ತಾಲ್ಲೂಕಿನ 
ಕೆಲವೊಂದು ಗ್ರಾಮಗಳು ಹಿನ್ನೆಲೆಯಲ್ಲ 
ರಚಿಸಲಾಗಿದೆ. 


S. Settar 


ಹಂಪ ನಾಗರಾಜಯ್ಯ 


ಎಂ. ಎಂ. ಕಲಬುರ್ಗಿ 


263 


Karnataka Temple’ s, Delh1-1984 


ಕನ್ನಡನಾಡಿನ ಚರಿತ್ರೆ. ಕರ್ನಾಟಕ ಕಲೆ. 
ಬೆಂಗಕೂರು-1೨76 


ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಬಾದಾಮಿ 
ಚಾಲುಕ್ಯರ ಕೊಡುಗೆ, ಮೈಸೂರು-19೨6 


ಭಾರತದ ದೇವಾಲಯ ನೆಲೆ-ಹಿನ್ನೆಲೆ. 
ಬೆಂಗಕೂರು-19೨80 


ದಕ್ಷಿಣ ಭಾರತದ ದೇವಾಲಯಗಳು. 
ಮೈೈಸೂರು-1೨5೦ 


ದಕ್ಷಿಣ ಭಾರತದ ವಾಸ್ತುಪಿಲ್ಪಕ್ಕೆ ಬಾದಾಮಿ 
ಚಾಲುಕ್ಯರ ಕೊಡುಗೆ, ಮೈಸೂರು-19೨6 


ತಲಕಾಡಿನ ಗಂಗರ ದೇವಾಲಯಗಳು- 
ಒಂದು ಅಧ್ಯಯನ, ಬೆಂಗಳೂರು-1೨೦೨೨4 


ಕರ್ನಾಟಕ ಪರಂಪರೆ, ಸಂಪುಟ-1 ಮತ್ತು 
2, ಬೆಂಗಳೂರು-1೨970೦ 


Temple’s of the Gangas of 
Karnataka, Delhi-1940 


Hoysala Temples, Bangalore- 
1992 


ಯಕ್ಷ-ಯಕ್ಷಿಯರು, ಬೆಂಗಳೂರು-176 


ಸಮಾದಿ ಬಲಅದಾನ, ವೀರಮರಣ 
ಸ್ಮಾರಕಗಳು. ಬೆಂಗಳೂರು-19೨80೦ 


ಅಧ್ಯಾಯ-7 
ಸಮಾರೋಪ 


ನಾವು ಯಾವುದೇ ಒಂದು ದೇಶವನ್ನಾಗಲ. ರಾಜ್ಯವನ್ನಾಗಲ, ಇಲ್ಲವೇ ಒಂದು 
ಪದೇಶವನ್ನಾಗಲ ನೋಡಬೇಕಾದರೆ ಅಲ್ಲಯ ರಾಜಕೀಯ, ಧಾರ್ಮಿಕ, ಆರ್ಥಿಕ, ಸಾಮಾಜಕ, 
ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಹಾಗೂ ಹೋಗು ಇನ್ನಿತರ ವಿಷಯಗಳನ್ನು ಸಮಗ್ರವಾಗಿ 
ಅಧ್ಯಯನ ಮಾಡಲು ಅಲ್ಲ ದೊರೆತಿರುವ ಪ್ರಾಚೀನ ಪುರಾತತ್ವ ಅವಶೇಷಗಳು ನಮಗೆ 
ಸಹಾಯಕವಾಗುತ್ತವೆ. ಈ ದೃಷ್ಟಿಬುಂದ ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ 
ಪದೇಶದಲ್ಲನ ಶಾಸನಗಳ ಹನ್ನೆಲೆಯಲ್ಲ ಸಾಂಸ್ಕೃತಿಕ ಅಧ್ಯಯನವನ್ನು ನಡೆಸಲಾಗುತ್ತದೆ. 


ಚನ್ನರಾಯಪಟ್ಟಣದ ಪದೇಶದ ಕ್ಷೇತ್ರ ಕಾರ್ಯ ಅಧ್ಯಯನದ ಸಂದರ್ಭದಲ್ಲ ಕಂಡು 
ಬಂದ ಇತಿಹಾಸ ಆರಂಭ ಕಾಲದಿಂದ ಹಿಡಿದು ಇಲ್ಪ್ಲಯತನಕ ವಿವಿಧ ಬಗೆಯ ಪುರಾತತ್ವ 
ಅವಶೇಷಗಳು ಈ ಪ್ರದೇಶದ ಇತಿಹಾಸ ಪುನರ್‌ ರಚನೆಯಲ್ಲ ತು೦ಬಾ ಮಹತ್ತದ ಪಾತ್ರವನ್ನು 
ವಹಿಸುತ್ತದೆ. ಈ ಪ್ರದೇಶದ ಎಲ್ಲ ಸಮಗ್ರ ಪುರಾತತ್ವ ಅವಶೇಷಗಳನ್ನು ಗಮನದಲ್ಪರಿಸಿಕೊಂಡು 
ರಚಿಸಿದ ಚನ್ನರಾಯಪಟ್ಟಣ ಪ್ರದೇಶದಲ್ಲನ ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ಈ 
ಪ್ರಬಂಧವು ಮೊಟ್ಟಮೊದಲನೆ ಅಧ್ಯಯನವಾಗಿದೆ. 


ಈ ಪದೇಶದ ಇತಿಹಾಸ ಪೂರ್ವ ಕಾಲದ ಜನವಸತಿ ನೆಲೆಗಳು ಕೂಡ ಕಂಡು 
ಬಂದಿವೆ. ಅಲ್ಲದೆ ಇತಿಹಾಸ ಆರಂಭಕಾಲದ ಜನವಸತಿ ನೆಲೆಗಳು ಸಾಕಷ್ಟು ಸಂಖ್ಯೆಯಲ್ಲವೆ. ಶೇ 
ಪದೇಶದಲ್ಲ ಕಂಡು ಬಂದ ವಾಸ್ತು ಪಿಲ್ದಾವಶೇಷಗಳು ಹಾಗೂ ಶಾಸನಗಳ ಹಿನ್ನೆಲೆಯಲ್ಲ ಈ 
ಪ್ರದೇಶದ ಮೌರ್ಯರ ಕಾಲದಿಂದಲೂ ನಿರಂತರವಾಗಿ ರಾಜಕೀಯವನ್ನು ನಡೆಸಿರುವುದು ಕಂಡು 
ಬರುತ್ತದೆ. ಈ ಪ್ರಾಂತ್ಯದಲ್ಲ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯಲ್ಲ ವಾಸ್ತು ಮತ್ತು ಶಿಲ್ಪ 
ಕಲೆಯು ವಿಕಾಸಿತ ಚಾಳುಕ್ಕರ ನಂತರ ಕಾಲದಲ್ಲ ಕದಂಬರು, ಗಂಗರು, ನೊಳಂಬರು, 
ರಾಷ್ಟ್ರಕೂಟರು, ಚೋಳರು, ಕಲ್ಯಾಣಿ ಚಾಲುಕ್ಯರು. ಹೊಯ್ದಳ, ವಿಜಯನಗರದ ಅರಸರು. 
ಮೈಸೂರು ಒಡೆಯರ್‌ರವರ ಆಶ್ರಯದಲ್ರ್ಲ ಈ ಭಾಗದ ವಾಸ್ತು ಮತ್ತು ಶಿಲ್ಪಕಲೆ ನಿರಂತರವಾಗಿ 
ಬೆಳೆದು ಭವ್ಯವಾದ ಕಲಾಪರಂಪರೆ ಸೃಷ್ಟಿಯಾಗಿದೆ. ಈ ಮೇಲನ ರಾಜರು ಹಿಂದೂ ಧರ್ಮಕ್ಟೂ 
ನೀಡಿದ ಪ್ರೋತ್ಸಾಹವನ್ನು ಜೈನ ಧರ್ಮಕ್ಸೂ ನೀಡಿದ್ದರಿಂದ ಇದು ವ್ಯಾಪಕವಾಗಿ ಬೆಳೆಯಿತು. 
ಹಿಂದೂ ಮತ್ತು ಜೈನ ಧರ್ಮಗಳು ಪರಸ್ಪರ ಪೀತಿ-ವಿಶ್ಲಾಸ ಹಾಗೂ ಮೈತಿಯಬುಂದ ಸಮಾಜದಲ 
ಸೌಹಾರ್ದತೆ ಬೆಕೆಯುತು. ಈ ರೀತಿಯ ಭವ್ಯ ಪರಂಪರೆಯ ನಿರ್ಮಾಣಕ್ಷೆ ಕರ್ನಾಟಕವನ್ನು 
ಆಆದ ಎಲ್ಲಾ ರಾಜವಂಶಸ್ಥರೂ, ಅಧಿಕಾರಿವರ್ಗ್ವ ಹಾಗೂ ಜನಸಾಮಾನ್ಯರು ತಮ್ಮದೇ ಆದ 


264 


ರೀತಿಯಲ್ಲ ವಿಶಿಷ್ಠ ಕೊಡುಗೆಯನ್ನು ನೀಡಿದ್ದಾರೆ. ಚನ್ನರಾಯಪಟ್ಟಣ ಪದೇಶದಲ್ಲನ 
ದೇವಾಲಯಗಳ ವಾಸ್ಸುಶಿಲ್ಪ್ಲಗಳ ಅಧ್ಯಯನವನ್ನು ಅವು ಮೂಡಿ ಬಂದ ಪರಿಸರದ 
ಹಿನ್ನೆಲೆಯಲ್ಲ ವಿವೇಚನೆ ವಾಸ್ತು ಮತ್ತು ಶಿಲ್ಲಗಕ ಒಂದು ಚಿತ್ರಣವನ್ನು ನೀಡುವ ಪ್ರಯತ್ನವನ್ನು 
ಮಾಡಲಾಗಿರುತ್ತದೆ. 


ಈ ಪದೇಶದಲ್ಲ ಚದುರಿ ಹೋಗಿರುವ ದೇವಾಲಯಗಳ ವಾಸ್ತುಶಿಲ್ಪ್ಲಗಳನ್ನು ಅನೇಕ 
ಪರಿಮಿತಿಗಳೂಡನೆ ಕ್ಷೇತ್ರಕಾರ್ಯ ಕೈಗೊಂಡು ಬೇರೆ ಬೇರೆ ಕಾಲದಲ್ಲ ವಿವಿಧ ಪದೇಶಗಳಕಲ್ಲ 
ವಿವಿಧ ಧರ್ಮಗಳಗೆ ಸಂಬಂಧಿಸಿದಂತೆ ನಿರ್ಮಾಣವಾಗಿರುವ ದೇವಾಲಯ ಮತ್ತು ಬಸದಿಗಳ 
ವಾಸ್ಸು ಕೃತಿಗಳ ಒಂದು ಸ್ಲೂಲ ಚಿತ್ರ ದೊರೆಯುವಂತೆ ಮಾಡಲಾಗಿದೆ. ಶಾಸನಾಧಾರಗಳರುವ 
ದೇವಾಲಯಗಳನ್ನಲ್ಲದೆ. ಶಾಸನಧಾರಗಕಲ್ಪ್ಲದ ದೇವಾಲಯ, ಬಸದಿಗಳನ್ನು ಕ್ಷೇತ್ರ ಪರಿವೀಕ್ಷಣ 
ಕಾರ್ಯದಲ್ಲ ಗುರುತಿಸಿದೆ. ಇದರಿಂದಾಗಿ ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲನ 
ಬೆಳವಣಿಗೆಯ ಪರಿಪೂರ್ಣವಾದ ಒಂದು ಚಿತ್ರಣ ನಮಗೆ ದೊರೆಯುವಂತೆ ಆಗುತ್ತದೆ ಎಂದರೆ 
ಶೇ ಅಧ್ಯಯನದ ಪ್ರಮುಬ ಫಲಶೃತಿ ಎಂದರೆ ತಪ್ಪಾಗಲಾರದು. 


ಪ್ರಸ್ತುತ ಅಧ್ಯಯನದ ಸಮಯದಲ್ಲ ನಾನು ಕ್ಷೇತ್ರಕಾರ್ಯವನ್ನೇ ಪ್ರಮುಖವಾಗಿ 
ತೊಡಗಿದ್ದು, ಅಲ್ಲನ ಮಾಹಿತಿಗಳನ್ನು ಸಂಗ್ರಹಿಸಲಾಗಿತ್ತು. ಈ ಬಗೆಯ ಕೆಲಸ ಈ 
ಪ್ರದೇಸದಲ್ಲನ ಮಟ್ಣಗೆ ಎಷ್ಟೇ ಪ್ರಯತ್ನಗಳು ಆಗಿದ್ದರೂ ನನ್ನ ಪ್ರಯತ್ನ ಅತ್ಯಂತ ಮುಖ್ಯವಾದ 
ಪ್ರಯತ್ನವಾಗಿದೆ. ಇದುವರೆವಿಗೂ ಯಾವುದಾದರೊಂದು ದೇವಾಲಯದ ಒಂದು ಗ್ರಾಮದ 
ಅಥವಾ ಶಿಲ್ಪದ ಆಧಾರದ ಮೇಲೆ ಕೆಲವು ವಿದ್ದಾಂಸರು ಸ್ವಲ್ಪ್ಲಮಲ್ಲಗೆ ಕ್ಷೇತ್ರಕಾರ್ಯವನ್ನು ಮಾಡಿ 
ತಮ್ಮ ಲೇಖನಗಳಲ್ಲ ಪ್ರಕಟಸಿದ್ದಾರೆ. ಆದರೆ ಇಡೀ ಚನ್ನರಾಯಪಟ್ಟಣ ಪ್ರದೇಶದಲ್ಲನ ವಾಸ್ತು 
ಶಿಲ್ಪವನ್ನು ಗಮನದಲ್ರರಿಸಿಕೊಂಡು ಸಮಗ್ರ ಕ್ಷೇತ್ರಕಾರ್ಯ ಇದುವರೆಗೆ ನಡೆದಿರಲಅಲ್ಲ. ಆ ಒಂದು 
ಕೊರತೆಯನ್ನು ಪ್ರಸುತ ಸಂಶೋಧನಾ ಮಹಾಪ್ರಬಂಧ ಹೊಂದಿದೆ. 


ಈ ತಾಲೂಕಿನ ಪ್ರದೇಶದಲ್ಲನ ಮಹತ್ಸದ ಹಲವು ದೇವಾಲಯಗಳ ಹಾಗೂ ಶಿಲ್ಪಗಳ 
ಪರಿಚಯವನ್ನು ನೀಡಲಾಗಿದೆ. ಈ ಮಹಾಪಬಂಧಧ ಅಧ್ಯಾಯಗಳಲ್ಲ ಚ ರ್ಚಿಸಲಾಗಿರುವ., 
ಗಮನಿಸಿರುವ ವಿಷಯಗಳಗೆ ಅಲಆಯೇ ಸಂದರ್ಭೋಚಿತವಾಗಿ ನನ್ನು ಅಭಿಪ್ರಾಯವನ್ನು 
ತಿಆಸಲಾಗಿರುತ್ತದೆ. ಈ ಸಂಶೋಧನೆಯ ಮುಖ್ಯ ಉದ್ದೇಶ ದೇವಾಲಯಗಳ ವಾಸ್ತುಪಿಲ್ಲದ 
ವಿವರವಾದ ಅಧ್ಯಯನವಾಗಿದೆ. ಆಯಾ ಕಾಲಘಟ್ಟಗಳಲ್ಲ ನಿರ್ಮಾಣವಾದ ಎಲ್ಲಾ 
ದೇವಾಲಯಗಳನ್ನು ಅಧ್ಯಯನ ಮಾಡುವುದರಿಂದ ದೇವಾಲಯದ ಪ್ರತಿಯೊಂದು ಭಾಗದ 
ವೈಶಿಷ್ಟ್ಯ ಅದರ ಅಸ್ತಿತ್ವ ಅದರ ಅರ್ಥಪೂರ್ಣತೆ ಇದ್ದಂತಹ ವಿಷಯಗಳನ್ನು ವಿಮರ್ಶಾತೃಕವಾಗಿ 


265 


ಸೈದ್ಧಾಂತಿಕವಾಗಿ ನೋಡಲು ಸಾಧ್ಯವಾಗುತ್ತದೆ. ಅಂಥದೊಂದು ಪಯತ್ಥವನ್ನು ಇಲಿ 
ಮಾಡಲಾಗಿದೆ. 


ಒಂದನೆಯ ಅಧ್ಯಾಯವು ಪಸ್ಹಾವನೆಯಿಂದ ಪ್ರಾರಂಭವಾಗಿ ಒಟ್ಟು ಐದು 
ಭಾಗಗಳನ್ನಾಗಿ ಮಾಡಿಕೊಳ್ಳಲಾಗಿರುತ್ತದೆ. ಅವುಗಳ ಪಸ್ತಾವನೆ, ಅಧ್ಯಯನ ಉದ್ದೇಶಗಳು, 
ಅಧ್ಯಯನ ವ್ಯಾಪ್ತಿ. ಅಧ್ಯಯನ ವಿಧಾನ ಹಾಗೂ ಇಲ್ಪ್ಲಯವರೆವಿಗೂ ನಡೆದಿರುವಂತಹ 
ಅಧ್ಯಯನಗಳ ಸಮೀಕ್ಷೆಯನ್ನು ಒಳಗೊಂಡಂತೆ ಅಧ್ಯಯನವನ್ನು ನಡೆಸಲಾಗಿರುತ್ತದೆ. 
ಪಸ್ತಾವನೆಯಲ್ಲ ಚನ್ನರಾಯಪಟ್ಟಣ ತಾಲೂಕಿನ ಪ್ರಮುಖ ಊರುಗಳ ವಿಚಾರವನ್ನು ತಿಆಸುತ್ತಾ 
ಇಲ ಆಡಳತ ನಡೆಸಿದ ರಾಜವಂಶಗಳನ್ನು ಸಹ ಹೆಸಿರಿಸುತ್ತಾ ಆಯಾ ಧರ್ಮಗಳು ಬೆಳೆದು 
ಬಂದ ದಾರಿ ಮೌರ್ಯರ ಕಾಲ ಅವರು ಈ ಭಾಗದಲ್ಲ ಬೆಳೆದು ಬಂದ ದಾರಿ, ಗಂಗರ 
ಕಾಲಮಾನ, ಅವರು ಬೆಳೆದು ಬಂದ ದಾರಿ, ಶೈವ, ವೈಷ್ಣವ, ಜೈನ ಪರಂಪರೆಯ ವಿಚಾರವನ್ನು 


ತಿಆಸಲಾಗಿರುತ್ತದೆ. 


ಅಧ್ಯಯನದ ವ್ಯಾಪ್ತಿಯು ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶಗಳಗೆ 
ಸೀಮಿತವಾಗಿರುತ್ತದೆ. ಇಲ್ಲಯ ಕಂಡು ಬರುವ ಪಮುಖ ದೇವಾಲಯಗಳ ಚಿತ್ರಣವನ್ನು ಸಹ 
ನೀಡಲಾಗಿರುತ್ತದೆ. ಅಧ್ಯಯನದ ವಿಧಾನದಲ್ಲ ಸಂಶೋಧನೆಯ ಪಬಂಧವನ್ನು ರೂಪಿಸಲು ಈ 
ಕೆಳಗೆ ಕಾಣಿಸಿರುವಂತೆ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾಗಿರುತ್ತದೆ. ಮಹಾ ಪಬಂಧದ 
ರಚನೆಯಲ್ಲ ಕೆಲವು ಹೊಸ ಹೊಸ ಆಯಾಮಗಳನ್ನು ನಡೆಸಲಾಗಿರುತ್ತದೆ. ಚನ್ನರಾಯಪಟ್ಟಣ 
ಪದೇಶದಲ್ಲನ ಆಯಾ ಊರುಗಳ ಪ್ರಾಚೀನ ಸಂಸ್ಕೃತಿ, ಪ್ರಾಚೀನ ಪರಂಪರೆ ಅಂದಿನ ಹಾಗೂ 
ನಂತರ ಕಾಲದ ಶಾಸನಗಕು, ದೇವಾಲಯಗಳು, ಮಠಗಕು. ಬಸದಿಗಳು, ಶೈವ, ವೈಷ್ಣವ, 
ಜೈನ. ವೀರಶೈವ. ಮುಸ್ಲಿಂ, ಕೈಸ ಧರ್ಮಗಳ ಬೆಳವಣಿಗೆ. ರಾಜಕೀಯವಾಗಿ ನಡೆದುಬಂದ 
ದಾರಿ ಅವರ ಒಡನಾಟ. ರಕ್ಷಸಂಬಂಧ., ವಿವಾಹಸಂಬಂಧ. ಭೌಗೋಳಕ ಹಿನ್ನೆಲೆಗಳು. ಅಲ್ಲದೆ 
ಈಗಾಗಲೇ ಪ್ರಕಟವಾಗಿರುವ ಕೃತಿಗಳ ಮತ್ತು ಲೇಖನಗಳನ್ನು ಸುವ್ಯವಸ್ಥಿತವಾಗಿ ಸಂಗ್ರಹಿಸಿ 
ಅವುಗಳೊಂದಿಗೆ ಆಕರ ರಂಥಗಳಕ ಪಟ್ಟಯನ್ನೇ ತಯಾರು ಮಾಡಿಕೊಂಡು ಚನ್ನರಾಯಪಟ್ಟಣ 
ತಾಲೂಕಿನ ಪ್ರದೇಶದಲ್ಲನ ಶಾಸನಗಳ ಹಿನ್ನೆಲೆಯಲ್ಲೂ ಪ್ರಮುಖ ದೇವಾಲಯಗಳ ಒಂದು 


ಸಾಂಸ್ಥ ತಿಕ ಇತಿಹಾಸವನ್ನು ರಚಿಸಲಾಗಿದೆ. 


ಎರಡನೆಯ ಅಧ್ಯಾಯವು ರಾಜಕೀಯ ಚರಿತ್ರೆಯನ್ನು ತಿಆಸಲಾಗಿರುತ್ತದೆ. ಅಂದು 
ಗಂಗವಾಡಿ ಪ್ರಾಂತ್ಯಕ್ಕೆ ಸೇರಿದ ನಂತರ ಮಹಿಷಮಂಡಲ ಪ್ರಾಂತ್ಯಕ್ಕೆ ಸೇರಿದ ಈ ಪ್ರಾಂತ್ಯದಲ್ಲ 
ಮೌರ್ಯರ ಕಾಲದಿಂದ ಹಿಡಿದು ಮೈಸೂರು ಅರಸರ ಕಾಲಘಟ್ಟದಲ್ಲ ಆಗಿರುವ ಚರಿತ್ರೆಯನ್ನು 


266 


ನೀಡಲಾಗಿರುತ್ತದೆ. ಕೆಲವೊಂದು ವಿಚಾರಕ್ಕೆ ಶಾಸನಾಧಾರಗಳು ಮತ್ತು ಐತಿಹ್ಯ ಕಥೆಗಳನ್ನು ಸಹ 
ಸೇರಿಸಲಾಗಿರುತ್ತದೆ. 


ಮೂರನೆಯ ಅಧ್ಯಾಯವು ಚನ್ನರಾಯಪಟ್ಟಣ ತಾಲೂಕಿನ ಪ್ರದೇಶದಲ್ಲನ ಧರ್ಮಗಳ 
ಬೆಳವಣಿಗೆಯನ್ನು ಉದಾಹರಣಿಸಹಿತ ತಿಆಸಿರಲಾಗಿರುತ್ತದೆ. ಇದರಲ್ರ ದೇವಾಲಯಗಳು. 
ಬಸದಿಗಳು. ವೀರಗಲ್ಲುಗಳು, ಮಾಸ್ತಿಕಲ್ಲುಗಕ ವಾಸ್ತು ಮತ್ತು ಶಿಲ್ಪ ಬೆಳವಣಿಗೆಗಳು ಅವುಗಳನ್ನು 
ಕುರಿತು ಚರ್ಚ್ಜಿಸಲಾಗಿರುತ್ತದೆ. ಚನ್ನರಾಯಪಟ್ಟಣ ಹಾಸನ ಜಲ್ಲೆಗೆ ಸೇರಿದ ಒಂದು ತಾಲೂಕು 
ಕೇಂದ್ರ. ಇದು ಹಾಸನದಿಂದ 32 ಕಿಲೋಮೀಟರ್‌ ದೂರದಲ್ಪದೆ. ಈ ತಾಲೂಕಿಗೆ ಸೇರಿದ 
ಅಮ್ಯತೇಶ್ವರ ದೇವಾಲಯ, ಅಗ್ರಹಾರ ಬೆಕಗುಅಯಲ್ಲ ಇದೆ. ಇದೊಂದು ವಿಶೇಷವಾದ 
ದೇವಾಲಯ, ಏಕೆಂದರೆ ಒಂದೇ ದೇವಾಲಯದಲ್ಲ ಎರಡು ಧರ್ಮಗಳನ್ನು ಕಾಣಬಹುದು. 
ಇದೇ ರೀತಿ ದಿಡಿಗ ಎಂಬ ಊರಿನಲ್ಲ ಠಶ್ವರ ಮತ್ತು ಲಕ್ಷೀನರಸಿಂಹಸ್ತಾಮಿ ದೇವಾಲಯವನ್ನು 
ಕಾಣಬಹುದಾಗಿದೆ. ಈ ಎರಡು ದೇವಾಲಯಗಕು ಸಹ ಹೊಯ್ದಳರ ಕಾಲದಲ್ಲ ನಿರ್ಮಿಸಲ್ಪಟ್ಟವೆ. 
ಈ ಊರಿನಲ್ಪ ಕರಿಗಲ್ಲು ಬಹ್ಯದೇವರು ಎಂಬ ಸಮಾಧಿ ಇದ್ದು ಇದನ್ನು ಪೂರ್ವಕಾಲದಿಂದಲೂ 


ಪೂಜಿಸುವ ಪರಿಪಾಠವನ್ನು ಹೊಂದಿದೆ. 


ದಿಂಡಗೂರು ಗ್ಲಾಮದಲ್ಲ ಈಶ್ವರ ಮತ್ತು ಕೇಶವ ದೇವಾಲಯಗಳವೆ. ಅದೇ ರೀತಿ 
ಕೆಂಬಾಳು ಎಂಬ ಊರಿನಲ್ಲ ಲಕ್ಷೀನರಸಿಂಹ ಮತ್ತು ಈಶ್ವರ ದೇವಾಲಯಗಳವೆ. 
ನುಗ್ದೇಹಳ್ಳಯು ಅತ್ಯಂತ ಪ್ರಮುಖವಾದ ನೆಲೆ. ಇಲ್ಲ ಲಕ್ಷ್ಮೀನರಸಿಂಹ, ಸದಾಶಿವ ದೇವಾಲಯ 
ಮತ್ತು ಚಂದ್ರಮೌಳೇಶ್ವರ ದೇವಾಲಯಗಳವೆ. ಆನೆಕೆರೆಯು ಅತ್ಯಂತ ಪ್ರಮುಖ ನೆಲೆ. ಇಲ್ಲ 
ಸುಂದರವಾದ ಚನ್ನಕೇಶವ ದೇವಾಲಯವಿದೆ. ಕಜ್ಗಳ್ಟ್ಳಯಲ್ಲ ಮಲ್ಲೇಶ್ವರ ದೇವಾಲಯ, 
ಬಾಗೂರು ನಾಗೇಶ್ವರ ದೇವಾಲಯ, ವೇಣುಗೋಪಾಲಸ್ಥಾಮಿ ದೇವಾಲಯ. ಬಾಗೂರು 
ಪ್ರಾಚೀನ ಕೊಳ, ಬಕಗಟ್ಟಿಯಲ್ಲ ಪಾಳುಶಂಭಲಂಗ ದೇವಾಲಯ, ಅಕ್ಕನಹಳ್ನ ಸೋಮೇಶ್ವರ 
ದೇವಾಲಯ, ಗಂಜಗೆರೆ ಅಂಗೇದೇವರ ಪಾಕು ಶಿವಾಲಯ ಮೂಡಲಗೆರೆ ಈಶ್ವರ 
ದೇವಾಲಯ, ಕುಂದೂರು ಸುಬ್ರಮಣ್ಯ ದೇವಾಲಯ, ಚನ್ನಕೇಶವ ದೇವಾಲಯ, ಈಶ್ವರ 
ದೇವಾಲಯ, ಶಪಿವದೇವಾಲಯ. ಕುಂದೂರು ಮಠ, ಮರಗೂರು ಶಂಭುಅಂಗೇಶ್ವರ 
ದೇವಾಲಯ. ಲಕ್ಷೀಕಾಂತದೇವಾಲಯ. ನವಿಲೆಯ ನಾಗೇಶ್ಯರ ದೇವಾಲಯ, ಪಾರ್ವತಿ 
ದೇವಾಲಯ. ಲಕ್ಷೀಕಾಂತ ದೇವಾಲಯ, ಸಂತೆ ಶಿವರ ಮಲ್ಲೇಶ್ವರ ದೇವಾಲಯ. ಅಲ್ಲದೆ 
ಬಸದಿಗಳನ್ನು ಸಹ ಚರ್ಚಿಸಲಾಗಿರುತ್ತದೆ. ಬಸದಿಗಕಲ್ಲ ಶ್ರವಣಬೆಳಗೊಳದ ಚಿಕ್ಸಬೆಟ್ಟ ಚಂದಗಿರಿ 
ಹಾಗೂ ದೊಡ್ಡ ವಿಂದ್ಯಾಗಿರಿಯಲ್ಲರುವ ಎಲ್ಲಾ ಬಸದಿಗಳನ್ನು ಚರ್ಚಿಸಲಾಗಿರುತ್ತದೆ. ಅಲ್ಲದೆ 


267 


ಶ್ರವಣಬೆಳಗೊಳದ ಉಊರಿನಲ್ಲರುವ ಪಮುಖ ಎಲ್ಲಾ ಬಸದಿಗಳನ್ನು ಚರ್ಚ್ಜಿಸಲಾಗಿರುತ್ತದೆ. 
ಜನಾನಾಥಪಮುರದ ಬಸದಿಗಳು, ಶಾಸನಗಳನ್ನು ಚರ್ಚಿಸಲಾಗಿದೆ. ತದ ನಂತರ ವೀರಗಲ್ಲುಗಳು, 
ಮಹಾಸತಿ ಕಲ್ಲು. ಸಮಾಧಿಗಳು. ದ್ಲಾರಗಳನ್ನು ಚರ್ಚಿಸಲಾಗಿರುತ್ತದೆ. 


ಐದನೆಯ ಅಧ್ಯಾಯದಲ್ಲಿ ಧಾರ್ಮಿಕ. ಸಾಮಾಜಕ, ಆರ್ಥಿಕ. ಶೈಕ್ಷಣಿಕ ಕೇಂದ್ರಗಳಾಗಿ 


ದೇವಾಲಯಗಳು ಎಂಬ ವಿಚಾರದಲ್ಲ ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯವು ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಚನ್ನರಾಯಪಟ್ಟಣ ತಾಲೂಕಿನ 
ಪದೇಶದಲ್ಲನ ದೇವಾಲಯಗಳ ಕೊಡುಗಿ ಏನು ಎಂಬುದರ ಬದ್ಗೆ ಚರ್ಚ್ಜಿಸಲಾಗಿರುತ್ತದೆ. 


ಕೊನೆಯ ಅಧ್ಯಾಯವಾದ ಏಳನೆಯ ಅಧ್ಯಾಯವು ಸಮಾರೋಪವಾಗಿದ್ದು, ಇದರಲ 
ಸಂಶೋಧನೆಯ ಒಟ್ಟು ಫಲತಾಂಶಗಳನ್ನು ಹಾಗೂ ಸಂಪೂರ್ಣ ಸಂಶೋಧನೆಯ 
ತೀರ್ಮಾನಗಳನ್ನು ಸಂಕ್ಷಿಪವಾಗಿ ಕ್ರೋಢಿಕರಿಸಿ ಮಹಾ ಪ್ರಬಂಧವನ್ನು ರಚಿಸಲಾಗಿದೆ. 
ದೇವಾಲಯಗಳ ಸವಿವರಣಿಯನ್ನು ನೀಡಿ ಕೊನೆಯಲ್ಲ ದೇವಾಲಯಗಳ ಪಟ್ಟಿಯನ್ನು ಸಹ 
ನೀಡಿದ್ದು ಆಯಾ ಉಊರುಗಕಲ್ರ ಕಂಡು ಬರುವ ದೇವಾಲಯಗಳ ಹೆಸರು ನೀಡಲಾಗಿದೆ. 
ತದನಂತರದಲ್ಲ ಗ್ರಂಥಸೂಚಿ ಮತ್ತು ಛಾಯಾಚಿತ್ರಗಳನ್ನು ಸಹ ನೀಡಲಾಗಿರುತ್ತದೆ. 


ಅಂದರೆ ಇಲ್ಲ ಪಮುಖ ಆಯ್ದ ಅಗತ್ಯಕ್ಕೆ ಅನುಗುಣವಾಗಿ ಕೆಲವೇ ಕೆಲವು 
ಛಾಯಾಚಿತ್ರಗಳನ್ನು ಮಾತ್ರ ಹಾಕಲಾಗಿರುತ್ತದೆ. ಪ್ರಸುತ ಅಧ್ಯಯನ ಚನ್ನರಾಯಪಟ್ಟಣ 
ತಾಲೂಕಿನ ಪ್ರದೇಶದಲ್ಲನ ಭಾಗಕ್ಕೆ ಸೀಮಿತವಾದಂತೆ ದೇವಾಲಯಗಳ ಕಲೆ ವಾಸ್ತು ಶಿಲ್ಪದ 
ವಿವರಣಿಯನ್ನು ಆದಷ್ಟು ಮಟ್ಟಗೆ ಅಧಿಕೃತವಾಗಿ ನೀಡಲಾಗಿರುತ್ತದೆ. ದೇವಾಲಯಗಳು. 
ಬಸದಿಗಳು, ಶಿಲ್ಲಗಳು, ವೀರಗಲ್ಲುಗಳು ಪ್ರಾಚೀನ ಸಮಾಧಿಗಳು ಕಂಡು ಬಂದು ಅವುಗಳನ್ನು 
ಸಂರಕ್ಷಿಸಿಕೊಂಡು ಕಾಪಾಡಿಕೊಂಡು ಮುಂದಿನ ಪೀಳಆಗೆಗೆ ಹಸ್ತಾಂತರಿಸುವುದು ಕೂಡ ಈ 
ಸಂಶೋಧನೆಯ ಮೂಲ ಉಡದೇಶವಾಗಿದೆ. 


ಶೇ ನನ್ನು ಸಂಶೋಧನೆ ಈ ಮೇಲಅನ ಎಲ್ಲಾ ಅಧ್ಯಾಯಗಳ ಅಧ್ಯಯನದ 
ಆಧಾರಗಳಂದ ತಿಆಯಬಹುದಾಗಿದೆ. ಒಂದು ಮಹತ್ವದ ಸಂಗತಿ ಏನೆಂದರೆ ಚನ್ನರಾಯಪಟ್ಟಣ 
ತಾಲೂಕನ ಪ್ರದೇಶದಲ್ಲನ ಹಲವಾರು ಪ್ರಾಂತ್ಯಗಳಲ್ಲ (ಊರುಗಳಲ್ಲ) ಹಲವಾರು ರಾಜಕೀಯ 
ರಾಜವಂಶಗಳ ಆಕ್ರಮಣ ಮತ್ತು ಅಂದಿನ ಅದಿಪತ್ಯ ಹೊಂದಿದ್ದ ರಾಜಕೀಯ ಬಣಗಳಗೆ 
ಪೂರಕವಾಗಿ ರಾಜಕೀಯ ಐಕ್ಯತೆಗೆ ಪೂರಕವಾಗಿ ಸಂಸ್ಕೃತಿಗಾಗಿ ಕರ್ನಾಟಕದ ಪರಂಪರೆಗೆ 


ತಮ್ಮದೇ ಆದ ಕೊಡುಗೆಯನ್ನು ನೀಡಿರುವುದು ತಿಆದುಬರುತ್ತದೆ. 


268 


ಹೀಗೆ ಅಧ್ಯಾಯವು ಪ್ರಬಂಧದ ಒಬ್ಬಾರೆ ವಿಚಾರಧಾರೆಯನ್ನು ಒಳಗೊಂಡಿದ್ದು ಪ್ರಸ್ತುತ 
ಚನ್ನರಾಯಪಟ್ಟಣ ಪ್ರದೇಶಗಳಲ್ಲನ ಶಾಸನಗಳ ಹಿನ್ನೆಲೆಯಲ್ಲ ದೇವಾಲಯಗಳು ಒಂದು 
ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಚಾರವಾಗಿ ಒಂದು ಅಧ್ಯಯನ ಎ೦ಬ ಪಬಂಧಕ್ಕೆ ಒಂದು 


ಉದ್ದೇಶವನ್ನು ಕಲ್ಲಸಿಕೊಂಡು ನಿರ್ದಿಷ್ಟ ವ್ಯಾಪ್ಲಿಯಲ್ಲ ಇದನ್ನು ರಚಿಸಲಾಗಿರುತ್ತದೆ. 


269 


ದೇವಾಲಯಗಳ ಪಟ್ಟ 


ಅಮೃತೇಶ್ವರ ದೇವಾಲಯ 
ಅಮೃತೇಶ್ವರ ದೇವಾಲಯ 
ಚನ್ನಕೇಶವ ಮೂರ್ತಿ 
ಭೈರವ ಶಿಲ್ಪ 

ಗಣೇಶ ಶಿಲ್ಪ 

ಸರಸತಿ ಶಿಲ್ಪ 

ಮುರುಗ 

ಬಲ್ಲಾಕನ ಶಾಸನ 

ಶೈವ ಶಾಸನ 
ಸೋಮೇಶ್ವರ ದೇವಾಲಯ 
ವೀರಗಲ್ಲು 

ಕ ಲಕ್ಷೀನರಸಿ೦ಹಸ್ಥಾಮಿ 


ಈಶ್ವರ ಮತ್ತು ಲಕ್ಷೀನರಸಿಂಹಸ್ಥಾಮಿ 
ದೇವಾಲಯ 

ವೀರಗಲ್ಲು (ಭನ್ನಗೊಂಡಿರುವ) 
ಸುಬ್ರಮಣ್ಯಸ್ವಾಮಿ 

ಕರಿಕಲ್ಲು ಬಹ್ಕದೇವ 

ಕರಿಗಲ್ಲು ಬಸವಣ್ಣ 

ಈಶ್ವರ ದೇವಾಲಯ 

ಕೇಶವ ದೇವಾಲಯ 

ಕೇಶವ ದೇವಾಲಯ 

ದ್ವಾರ 

ಭುವನೇಶ್ವರಿ 

ಕೇಶವ ದೇವಾಲಯ 

ಈಶ್ವರ ದೇವಾಲಯ 


270 


ಅಗ್ರಹಾರ ಬೆಳಗುಆ 
ಅಗ್ರಹಾರ ಬೆಳಗು 
ಅಗ್ರಹಾರ ಬೆಳಗು 
ಅಗ್ರಹಾರ ಬೆಳಗು 
ಅಗ್ರಹಾರ ಬೆಳಗುಆ 
ಅಗ್ರಹಾರ ಬೆಳಗು 
ಅಗ್ರಹಾರ ಬೆಳಕಗುಆ 
ಅಗ್ರಹಾರ ಬೆಳಗು 
ಅಗ್ರಹಾರ ಬೆಳಗುಆ 
ಅಗ್ರಹಾರ ಬೆಳಗುಆ 
ಅಗ್ರಹಾರ ಬೆಳಗು 
ದಿಡಗ 


ದಿಡಗ 


ದಿಡಗ 
ದಿಡಗ 

ದಿಡಗ 

ದಿಡಗ 

ದಿಂಡಗೂರು 
ದಿಂಡಗೂರು 
ದಿಂಡಗೂರು 
ದಿಂಡಗೂರು 
ದಿಂಡಗೂರು 
ದಿಂಡಗೂರು 
ಮಸಕನಹಳ್ಲ 


23 


24 


೦5 


26.ಎ. 


26. 


27 


2೦8 


೦೨ 


30 


31 


32 


33 


34 


35 


36 


37 


38 


39 


40 


41 


42 


43 


44 


45 


ವೀರಗಲ್ಲು ನರಸಿಂಹಸ್ವಾಮಿ 
ದೇವಾಲಯ ಶಾಸುನ (ಹಳೆಗನ್ನಡ) 
ಪಾಳು ಮಲ್ಲೇಶ್ವರ ದೇವಾಲಯ 
ನಂದಿಶಿಲ್ಪ 
ಶಿಲ್ಪಗಳು 
ವೀರಗಲ್ಲು ಕಲ್ಲೇಶ್ವರ ದೇವಾಲಯ 
ಶಿವಭಕ್ತರು 
ಚಕೇಶರ ದೇವಾಲಯ 

ಕ ವ 
ಶಿಲ್ಪಗಳು, ಜಕ್ಕೇಶ್ವರ ದೇವಾಲಯ, 
ಶಾಸನಗಳು 
ತಿಕೂಟ ಲಕ್ಷೀನರಸಿಂಹಸ್ಥಾಮಿ 
ದೇವಾಲಯ 
ಸದಾಪಿವ ದೇವಾಲಯ 
ಚಂದಮೌಕೇಶ್ವರ ದೇವಾಲಯ 
ಚನ್ನಕೇಶವ ದೇವಾಲಯ 


ಚನ್ನಕೇಶವ ದೇವಾಲಯ ಮತ್ತು ಸ್ಫೂಪ 


ಚನ್ನಕೇಶವ ದೇವಾಲಯ 
ಭುವನೇಶ್ವರಿ 
ನವರಂಗದ ಕಂಬಗಳು 


ಚನ್ನರಾಯಪಟ್ಟಣ ನಗರದ ಚನ್ನಕೇಶವ 
ಮತ್ತು ಶಾಂತಲೇಶ್ವರ ದೇವಾಲಯಗಳು 


ಮಲ್ಲೇಶರ ದೇವಾಲಯ 
ಮಲ್ಲೇಶ್ವರ ದೇವಾಲಯ 
ನಾಗೇಶ್ಯರ ದೇವಾಲಯ 
ನಂದಿಪಿಲ್ಲ ನಾಗೇಶ್ವರ ದೇವಾಲಯ 


ನಂದಿ ಕರುವಿಗೆ ಹಾಲು 
ಕುಡಿಸುತಿರುವುದು 


ವೇಣುಗೋಪಾಲ ಸ್ತಾಮಿ ದೇವಾಲಯ 


(ವೇಣುಗೋಪಾಲ ಶಿಲ್ಪ) 


271 


ಕೆಂಬಾಳಕು 


ಬಾಗೂರು 


46 


47 


48 


49 


50 


51 


ep 


53 


54 


55 


56 


57 


58 


59 


60 


61 


62 


63 


64 


65 


66 


67 


68 


69 


70 


71 


ಗರುಡಗಂಭ 
ಹಳೆಗನ್ನಡ ಶಾಸನ 
ಕೊಳ 


ಪಾಕಳುಶಂಭಲಂಗ ದೇವಾಲಯ 


ಕಂಬಗಳು 
ಹೋೊೋಯ್ದಕರ ಲಾಂಛನ 


ಬಸವೇಶ್ವರ ದೇವಾಲಯ (ಶಾಸನ) 
ಸೋಮೇಶ್ವರ ದೇವಾಲಯದ 


ಪಾಳುಮಂಟಪ 


ಸೋಮೇಶ್ವರದೇವಾಲಯ. ಗರುಡಗಂಭ 


ಶಿಲ್ಪಗಳು 


ಸುಬ್ರಮಣ್ಯ ದೇವಾಲಯ 


ಕುಂದೂರು ಮಠ (ಶ್ರೀರಂಗನಾಥ 


ದೇವಾಲಯ 


ವಿಷ್ಣುಶಿಲ್ಪ 

ಲಕ್ಷೀಕಾಂತ ದೇವಾಲಯ 
ಮಲ್ಲೇಶ್ವರ ದೇವಾಲಯ 
ಭದಬಾಹುಗುಹೆ 
ಚಂದ್ರಗುಪ್ತ ಬಸದಿ 
ಚಂದ್ರಪ್ರಭ ಬಸದಿ 
ಸುಪಾರ್ಶನಾಥ ಬಸದಿ 
ಕತ್ತಲೆ ಬಸದಿ 

ತೇರಿನ ಬಸದಿ 
ಚಾವುಂಡರಾಯ ಬಸದಿ 
ಶಾಸನ ಬಸದಿ 
ಪಾರ್ಶ್ಯನಾಥ ಬಸದಿ 
ಕೂಗೆ ಬಹ್ಯದೇವರ ಕಂಬ 
ಗೊಮ್ಮಟೇಶ್ವರ ಶಿಲ್ಪ 


272 


ಬ 
[ah 


ee eH cH ಬಿ 


e&L 
ಟಿ 
£೮ 


72 


73 


74 


75 


76 


77 


78 


79 


80 


81 


82 


83 


84 


85 


86 


87.ಐ. 


87.ಬ. 


88 


89 


೨೦ 


೨1 


೨೦೨ 


೨3 


೨4 


೨5 


೨6 


೨7 


೨8 


ಅಬು೦ಡ ಬಾಗಿಲು 
ಸುತ್ತಾಲಯ 
ಸುತ್ತಾಲಯ 
ಸುತ್ತಾಲಯ 
ಒಡಗಲ್‌ ಬಸದಿ 
ತ್ಯಾಗದ ಕಂಬ 
ಅಕ್ಷನ ಬಸದಿ 
ನಿದ್ರಾಂತ ಬಸದಿ 
ಮಂಗಾಲಯು ಬಸದಿ 
ಭಂಡಾರಿ ಬಸದಿ 
ಭಂಡಾರಿ ಬಸದಿ 
ಭಂಡಾರಿ ಬಸದಿ 
೨4 ತೀರ್ಥಂಕರರು 
ಶಾಂತೀಶ್ಚರ ಬಸದಿ 
ಜನಶಿಲ್ಪ 
ಅಧಿಷ್ಠಾನದ ಭಾಗ 
ಶಾಂತಿನಾಥ ಬಸದಿ 
ಶಾಸನ ಕಂಬ 
ಅರೆಗಲ್ಲು ಬಸದಿ 
ಜನನ ಶಿಲ್ಪ 
ನವರಂಗದ ಕಂಬಗಳು 
ಪಾರ್ಶನಾಥ ಬಸದಿ ಶಾಸನ 
ವೀರಗಲ್ಲು 
ವೀರಗಲ್ಲು 
ವೀರಗಲ್ಲು 
ದ್ವಾರಬಾಗಿಲು 
ವೀರಗಲ್ಲು 


ಕರಿಕಲ್ಲು ಸಮಾಧಿ 


273 


ಲಭ 


NT 

oe ss e8೫ s& 
& ಜ್ರ ಜಟ್ಟಿ ಜ್ರ ಓಟ 
£ನ £ನ ಲಥ 


ಬ್ಲ 


ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 
ವಣಬೆಕಗೊಳ 


CCR CCC CC CCC CCC 


J) 


fe 
a 
ಫ 
8 
೨ 
[e} 


ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಜನನಾಥಪುರ 
ಆನೆಕೆರೆ 
ಆನೆಕೆರೆ 
ಆನೆಕೆರೆ 
ಆನೆಕೆರೆ 
ಅಂಕನಹಳ್ಣ 
ಅಂಕನಹಳಜ್ಞ 


೨೨ 


100 


101 


102 


103 


104 


105 


ಕರಿಕಲ್ಲು ಸಮಾಧಿ 
ಪ್ರಾಚೀನ ಸಮಾಧಿ 
ಸಮಾಧಿಗಳು 
ಸಮಾಧಿಗಳು 
ಹೆಬಾಗಿಲು 

ಬ 
ಪ್ರಾಚೀನ ಸಮಾಧಿ 


ಶಾಸನ ಸಹಿತ ವೀರಗಲ್ಲು 


274 


ಪರಾಮರ್ಶನ ಗ್ರಂಥಗಳು 
ಗ್ರಂಥಸೂಚಿ 


Original Sources 


1. Annual Reports of the Archaeological Survery of India, 1887 onwards 


2. Annuyal Reports on Indian Epigraphy 1887 onwards 

3. Annual Reports of the Mysore Archaeological Department. 
4. Epigraphia Carnatica 

5. Epigraphia Indica (Relevant Volumes) 

6. South Indian Inscriptions (Relevant Volumes) 

7. Indian Antiquity - A Review 

8. Indian Historical Quarterly (Relevant Volumes) 

9. Encyclopedia of world Art-New York 


10. Encyclopedia of Britanica - U.A.A (Relevant Volumes) 


275 


(Secondary Sources) English Books 


ಆಂಗ್ಲ ಭಾಷೆಯ ಪುಸ್ತಕಗಳು 


Altekar, A.S. - Position of women in Hindu civilization, 
Banaras — 1956 


- Rashtrakutas and their Times, 
Poona- 1967 


Ambrose Kay - Classical Dances and Costumes of India, 
London- 1945 


Krishna Rao M.V. The Gangas of Talkadu, B.G.Pal and 


Co.Madras, 1963 


Krishnaswami. S. - Sources of Vijayanagar History, 
Delhi — 1986 
Ajit Ghosh - Some Unpublished Early Chola Portrait 


Sculpture, Catasiatizea, 
Zeischift — 1933 


Arnold Hauser - Social History of Art ( 2 vols) 
London - 1951 

Acharya. P.K. - Indian Architecture according to 
Manasara Shilpa Shastra, 


Madras — 1927 
- Architecture of Manasara, 
Oxford — 1933 


- An Encyclopedia of Hindu Architecture. 
London-1946 


Acharya. P.K. - A Dictionary of Hindu Architrecture. 
Oxford — 1927 

Alain Danielou - Hindu Polytehesim, New York — 1964 

Brown Percy - Indian Architecture, Bombay- 1942 


276 


Balasubramanya. S.R. 


The Chola Art 


Banarajee, J.N. 


Basavaraju, K.R. 


Bharat Iyer, K. 


Bhattachara, B.C. 


Bhattacharya Hardiasa 


Briggs Martin, S. 


Chakravarti, P.C. 


Coomaraswamy, A.K. 


Cousens, H. 


Chandra Pramoda 


Dayananda Patel, T. 


Das gupta, S.N. 


Dayalan, O.L. 


The Early Chola Art, Bombay — 1966 
Asian Publishing House, 
Bombay — 1966 


The Development of Hindu Iconography, 
Calcutta — 1956 


History and Culture of Karnataka, 
Dharwad — 1984 


Indian Art, A Short Introduction, 
Bombay- 1958 


Jaina Iconogrpahy, Lahore — 1939 


The Cultural Heritage of India, Vol IV, 
Calcutta- 1956 


Concise Encyclopedia of Architecture, 
London- 1959 


Att of War in Ancient India, 
Delhi — 1941 


The History of Indian and Indonesian Art, 
New York- 1926 


The Medieval Temples of the Deccan, 
Calcutta — 1931 


The Chalukyan Architecture of Kanerees 
Districts, Calcutta —- 1926 


Studies in Indian Temple Architecture. 
Varanasi — 1975 


Kesava Temple Somanathpura. A Cultural 
study, Delhi- 1990 


Fundamentals of Indian Art, 
Bombay-1960 


Early Temples of South Indian Art, ASI, 
New Delhi-1922 


277 


Desai, P.B. 


Derett, J.D.M 


Dhaky, M.A. 


Dhaky, M.A. 


Diwakar, R.R. — (Ed) 


Date, G.T. 


Fabric Charles 


Fergusson James, H. 


Guruv, G.S. 


Gopinath Rao, T.V. 


Ghosh. A. 


Gururajachar,S. 


A History of Karnatak, 

Dharwad — 1970 

Jainism in South India and Some Jaina 
Epigraphs, Sholapur — 1957 


The Hoysalas, A Medieval Indian Royal 
Family, Oxford — 1957 


Encyclopedia of Indian Temple 
Architecture, Volume I, part 3, South 
India, upper Dravidadesa, later Phase, 2 
Volumes, - 1996 


Encyclopedia of Indian Temple 
Architecture, Volume Il, part 3, North 
India, 2 Volumes — 1998 


Karnataka Through the Ages, Bangalore — 
1968 


The Art of War in Ancient India, London 
— 1929 


Indian Temples and Sculptures, 
London — 1959 


History of India and Eastern 
Architecture, Vol], I. (Revised Edtion), 
London - 1970 


Indian Costume, Bombay — 1951 


Elements of Hindu Iconography, Vol- 
LHU& II. Delhi (Reprint) - 1982 


Jaina art and architecture, vol-l, and I. 
New Delhi — 1975 


Some Aspects of Economic and social life 
in Karnataka (1000-1300) 
Mysore, 1974 


278 


Gerard foekema 


George Michell 


Harshananda Swamy 


Havell, E.B. 


Ismail, K 


Jouven Dubreil, G. 


Kalaghatgi, T.S. 


Krishna Sastri, H. 


Krishna Rao, MV. 


Hoysala architecture Medieval Temples of 
Southern Karnataka, built during Hoysala 
rule, vot-I & I, Delhi-1994 


Chalukya Architecture : Medieval 
Temples of Northern Karnataka built 
during the Rule of the Chalukyas of 
Kalyana and Thereafter, New Delhi, 3 
volumes-1975 


A Complete guide to 
Hoysala Temples — 1996 


Encyclopedia of Indian Temple 
Architecture, South India, dravidadesa, 
Later Phase, Delhi-2001 


Hindu Gods and goddesses, 
Mysore-1980 


A Hand Book of Indian Art, 
Varanasi-1972 


The ancient and Medieval Architecture of 
India, London-1915 


The Ideals of Indian Art, Delhi-1962 
Indian Architecture, London-1927 
Karnataka Temples, Delhi-1984 
Dravidian Architecture (Ed. S.K. Krishna 


Swami Iyengar). 
New Delhi- 1987 


Jainism in Karnataka, A study, 
Mysore-1976 


South Indian Images of Gods and 
Goddesses, Madras — 1916 


The Gangas of Talakad, Madras-1936 


279 


Krishna Murthy, K. 
Krishna Swamy Iyangar 


Kelleson Collyer 


Krmrish Stella 


Louis Frederic 


Leela Shantakumari 


Mahalingam, T.V. 


Maity, S.K. 


Mehta Rustam 


Michell George 


Mookerjee, A. 
Mugal, R.S. 


Naras imhachar, R. 


Narasimha Murthy, A.V. 


Nilakanta Sastri, K.A. 


Mirrors of Indian Culture, Delhi - 1982 
Dravidian Architecture, Varanasi-1984 


Hoysala Artists their Identity, 
Mysore- 1989 
Indian Sculpture, Delhi - 1981 


The Hindu Temples, Vol. I & Il, Calcutta 
— 1946 


Indian Temple and Sculpture, 
London — 1959 


History of the Agraharas in Karmataka. 
Madras — 1986 


The South Indian Temple Complex. 
Dharwar — 1970 


Masterpieces of Hoysala Art, Bombay — 
1976 


Master Pieces of Indian Sculptures, 
Bombay — 1976 


The Hindu Temples, Bombay — 1977 


Early Western Chalukyan Temple, 
London — 1975 


The Att of India, Calcutta - 1969 


The Heritage of Karnataka, 
Bangalore — 1946 

The Kesava Temple at Somanathapur, 
Mysore — 1919 


Archaeology of Karnataka, 
Mysore — 1978 

History of South India, 
Delhi (Reprint) — 2002 


280 


Parthasarathi, A. 


Padmanabha,K. 


Rajashekara, S. 


Ramasharma, M. H. 


Ramachandra Rao, S.K. 


Raman, K.V. 


Rowland Benjamin 


Saletore, B.A. 


Settar, S 


Settar, S 


The Symbolism of Hindu Gods and 
Rituals, Bombay — 1983 


Hoysala Sculptures —- A Cultural Study, 
Sandeep Prakashan, New Delhi, 1979 


Karnataka Architecture, 
Dharwar — 1985 


Master pieces of Vijayanagara Art. 
Bombay — 1983 


The History of the Vijayanagara Empire, 
Bombay — 1985 


Indian Temples a Back ground, 
Bangalore — 1980 


Temple Art, Icons and Culture of India 
and South-East Asia, Delhi —- 2006 


The Art and Architecture of India, 
(Buddhist, Hindu, Jain ) Reprint — 1959 


Vijayanagara Art, Delhi —- 1982 


Social and Political life in the 
Vijayanagara Empire, Madras — 1934 


Hoysala Sculptures in National Museum, 
Copenhagen - 1975 

Hoysala Temples, Bangalore — 1992 
Inviting Death, Dharwad — 1986 

(Ed), Memorial Stones, Dharwad — 1986 


The Historical Inscriptions of Southern 
India — 1932 


281 


Sheik Ali, B - ‘The Hoysala Dynasty, Mysore — 1972 


- History of the Western Gangas, 
Mysore — 1976 


Sastrl, K.K. - South Indian Images of Gods and 
Goddesses, Madras — 1916 


Sharma, LK. -  Tempkes of the Gangas of Karnataka, 
Delhi - 1993 

Sharma, S.R. - Jainism and Karnataka Culture, 
Dharwar — 1940 

Sivaramamurthy, C. - The Artof India, New York — 1977 


- Mahabalipuram, ASL, 
New Delhi- 1972 

- The Chola Temple, ASL, 
New Delhi- 1975 

- The Chola Temple Tanjavur, 
Gangaikonda Cholapuram and 
Darasuram, ASI, New Delhi - 1960 


Srinivasan, K.R. - Temples of South India, 
New Delhi - 1993 


Stain Burton - South Indian Temples, 
New Delhi — 1978 


Suryanath U. Kamath - A Concise History of Karnataka. 
Bangalore — 2002 


Soundar Rajan, K.V. - Indian Temple Styles, 
New Delhi — 1972 


- The Artof South India, (Tamilnadu and 
Kerala) Delhi — 1978 

- Early Temple Architecture in Karmatak 
and its Ramifications, First Edition, 
Dharwad — 1969 


282 


Swaminathan, S. 


Venkatesh Iyengar, M. 


Vasantha,R. 


Venkataramanayya, S. 


Venkatachari, K.K.A. 


Viswabandu, (Ed) 


William Coelho 


Whitched 


Zimmer, H. 


The Early Cholas History,Art and Culture, 
New Delhi — 1998 


Popular Culture in Karnataka, 
Bangalore — 1983 


The Narayanaswami Temple at Melkote, 
Mysore — 1991 


An Eassy on the Origin of the South 
Indian Temple, New Delhi —- 1985 


Symbolism in Indian Art, 
Bombay — 1982 


Siddha Bharathi, Bangalore — 1950 


The Hoysala Vamsha, Bombay — 1950 


The Village Gods of South India, 
Oxford — 1921 


Myths and Symbols in Indian Art and 
Civilization, New York — 1947 

Att of India and Asia, Vol — Il, New York 
— 1955 


283 


ದ್ವಿತೀಯ ಆಕಾರ ಗ್ರಂಥಗಳು 


(Secondary Sources) Kannada Books 


ಅಣ್ಣಾರಾಯ ಮಿರ್ಜಿ 


ಅಬ್ದುಲ್‌ ಸತ್ತಾರ್‌ 


ಅಪರ್ಣ, ಕೂ.ಸ. 


ಅನಂತರಂಗಾ ಚಾರ್ಯ. ಎನ್‌. 
ಆಲೂರು ವೆಂಕಟರಾಯ 


ಬಸವರಾಜ ಕಲ್ಲುಡಿ 
ಬಾಲ ಸುಬ್ರಮಣ್ಯ, 
ವಾಸು ದೇವನ್‌ ಸಿ.ಎಸ್‌ 


ಬೆಟಗೇರಿ ಕೃಷ್ಣಶರ್ಮ 


ಚಿದಾನಂದ ಮೂರ್ತಿ. ಎ೦. 


ಚೆನ್ನಕ್ಕ ಎಲಗಾರ 
ರ 


ದೇಜಬ ಪ್ರಸಾದ್‌ ಚಲ್ಲೋಪಧ್ಯಾಯ 


ಜೈನ ಧರ್ಮ, ಶಾಂತಿ ಸೇವಾ ಸದನ, 
ಸೇಡಬಾಳ. 1೨52 


ತರೀಕೆರೆಯ ಪಾಳೆಯಗಾರರು. 
ಶ್ರೀ ಲೋಕಪಾವನಿ ಪ್ರಕಾಶನ 
ಪಾಂಡವಪುರ, ಮಂಡ್ಯ-19೨7 


ದೇವಾಲಯ ವಾಸ್ಕುಶಿಲ್ಲ ಪರಿಚಯ, 
ಹಂಪಿ - 1೨೨೨ 


ಕರ್ನಾಟಕ ವಾಸ್ತುಶಿಲ್ಪ. ಮ್ಯಸೂರು - 1972 


ಕರ್ನಾಟಕ ವೀರರತ್ನಗಳು — 1020 


ಮಹಾಸತಿ ಆಚರಣೆ ಒಂದು ಅಧ್ಯಯನ, 
ಪ್ರಸಾರಾಂಗ, ಬೆಂಗಳೂರು, ವಿಶ್ಚವಿದ್ಯಾಲಯ 198ರ 


ಕರ್ನಾಟಕ ದೇವಾಲಯ ಕೋಶ, ಪ್ರಸಾರಾಂಗ, 
ಕನ್ನಡ ವಿ. ವಿ. ಹಂಪಿ - 20೦7 


ಕರ್ನಾಟಕ ಜನಜೀವನ, ಸಮಾಜ ಪುಸ್ತಕಾಲಯ. 
ಧಾರವಾಡ, 1971 


ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 
ಸಂಪುಟ- 1.ಬೆಂಗಳೂರು - 2೦೦೭ 
ವೀರಗಲ್ಲುಗಳು ಮತ್ತು ಮಾಸ್ಟಿಕಲ್ಲುಗಳು., 
ಬೆಂಗಕೂರು ಐ.ಜ.ಎಚ್‌, ಪ್ರಕಾಶನ - 1982 
ಜನ-ಜನಪದ-ಜಾನಪದ, ಸಂಪುಟ- 2, 
ಬೆಂಗಕೂರು-2002 


ಮಾಸ್ಟಿಕಲ್ಲುಗಳು, ಧಾರವಾಡ - 1977 


ಭಾರತೀಯ ದರ್ಶನಗಳು, (ಅನು) ಕಕ್ಕಿಲಾಯ 
ನವಕರ್ನಾಟಕ ಪ್ರಕಾಶನ, 1೨6, ಮಾತೆಯರು 
ಮಾನ್ಯರಾಗಿದ್ದಾಗ (ಅನು) ಜ.ಕುಮಾರಪ್ಪ, 
ನವಕರ್ನಾಟಕ ಪ್ರಕಾಶನ, 19೨7 


284 


ಬೇಲುಡು ವಿಯ ಲಸ್‌ಃ - ಕರ್ನಾಟಕ ಸಂಸ್ಕೃತಿ, ಬೆಂಗಳೂರು - 1961 
ಧುವರಾಜ. ನಾ. ಗದಗಕರ —- ದೇಗುಲ ರಥಶಿಲ್ಲ, ಹಂಪಿ - 19೨೨ 


ದೇವರಕೊಂಡಾ ರೆಡ್ಡಿ - ತಲಕಾಡಿನ ಗಂಗರ ದೇವಾಲಯಗಳು ಒಂದು 
ಅಧ್ಯಯನ, ಬೆಂಗಳೂರು - 19೨4. 
ಭಾರತೀಯ ವಾಸ್ತುವಿದ್ಯೆ, ಬೆಂಗಳೂರು - 199೨4 


ದಿವಾಕರ, ಆರ್‌. ಆರ್‌. - ಕರ್ನಾಟಕದ ಪರಂಪರೆ, ಸಂ೦.1 &೩ ೦, 
ಬೆಂಗಕೂರು - 1970 


ದೇರೆಬ್ಯೆಲು ಮುರಳಧರ್‌ ರಾವ್‌ — ವಾಸ್ತುಶಿಲ್ಪ ಮತ್ತು ಭಾರತೀಯ ಸಂಪ್ರದಾಯದ 
ಅಮೂಲ್ಯರತ್ನಗಳು, ಮೈಸೂರು — 1996 


ಗುಂಡಪ್ಪ. ಡಿ.ವಿ. - ಅಚಿತಃಪುರಗೀತೆ ಮೈಸೂರು - 1967 


ಗೋಪಾಲ್‌ ಬಾ.ರ. ಮತ್ತು ಇತರರು - ಕರ್ನಾಟಕದ ಕಲೆ ವಾಸ್ತು (ನಾಲ್ಲನೆಯ ಸಂಪುಟ) 
ಬೆಂಗಳೂರು - 1993 


ಗೋಪಾಲ್‌ ಬಾ.ರ. — ಕರ್ನಾಟಕದಲ್ಲ ಶೀರಾಮಾನುಜಾ ಚಾರ್ಯರು, 
ಮೈಸೂರು - 1984 


ಹರ್ಲಾಪೂರ ಎಸ್‌. ಜಿ. — ವಾಸ್ತುಶಾಸ್ತ ಹಾಗೂ ಗೃಹ ನಿರ್ಮಾಣ. ಪಾರು 
ಪ್ರಕಾಶನ, ಗದಗ - 2೦೦1 


ಹಂಪ ನಾಗರಾಜಯ್ಯ - ಯಕ್ಷ-ಯಕ್ಷಿಯರು. ಬೆಂಗಳೂರು - 1976 

ಹಿರೇಮಠ ಜ.ಆರ್‌. - ಶಾಸನಗಕಳಲ ಕರ್ನಾಟಕದ ವರ್ತಕರು, ಪ್ರಸಾರಾಂಗ, 
ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1 

ಹಿರೇಮಠ ಎಸ್‌. ಎಸ್‌ - ಸಮಾಜ ಸಂಸ್ಥ ತಿ ಸಂಘರ್ಷ, ಸಿ.ವಿ.ಜೆ. ಪಟ್ಣಕೇಷನ್ಸ್‌, 


ಬೆಂಗಕೂರು, ೭2೦೦5 ಇಂದ್ಲೀಷ್‌ ಗ್ರಂಥಗಳು 
ಸಾಂತರರು ಒಂದು ಅಧ್ಯಯನ, 


ಹೊಂಬುಜ - 19೨7 


ಹಿರೇಮಠ, ಬ.ಆರ್‌. - ವೀರಗಲ್ಲುಗಳು. ಧಾರವಾಡ - 1976 


ಜ್ಞಾನಾನಂದ, ಜ — ಶಿಲ್ದಾದರ್ಶ, ಸಂಪುಟ 1 ಮತ್ತು 2 ಹಂಪಿ - 2೦೦೦೭ 


285 


ಕೃಷ್ಣರಾಯ ಕಪಟರಾಳ 


ಕುಮಾರಸ್ತಾಮಿ ಕೆ.ಎಸ್‌ 


ಕೊಟ್ಟಯ್ಯ ಸಿ.ಟಿ.ಎಂ. 


ಕೊಸಾಂ೦ಬ ಡಿ.ಡಿ. 


ಕೃಷ್ಣರಾವ್‌. ಎಂ.ಎಚ್‌. 


ಕೃಷ್ಣರಾವ್‌ . ಐ.ಎನ್‌. 


ಕೃಷ್ಣರಾಯ. ಅ.ನ. -(ಸು೦) 


ಕಲಬುರ್ಗಿ, ಎಂ.ಎಂ. 


ಕೃಷ್ಣಶರ್ಮ ಬೆಟಗೇರಿ. 


ನಂಜುಂಡ ಸ್ಪಾಮಿ ಎಸ್‌ 


ನರಸಿಂಹ ಮೂರ್ತಿ ಎ.ವಿ. 


ನಾಗರಾಜಯ್ಯ ಹಂ೦.ಪ. 


ನಾಗೇಶ್‌ ಹಾ.ವೆಂ 


ಕರ್ನಾಟಕ ಲಾಕುಳ ಶೈವರ ಇತಿಹಾಸ. ಕರ್ನಾಟಕ 
ಇತಿಹಾಸ ಅಕಾಡೆಮಿ, ಧಾರವಾಡ, 1೨೦55 


ಪ್ರಾಚೀನ ಕರ್ನಾಟಕದಲ್ಲ ಶಿಲ್ಲಾಚಾರಿಯರು. ಕನ್ನಡ 
ಸಾಹಿತ್ಯ ಪರಿಷತ್ತು, ಬೆಂಗಳೂರು-19೨6 


ವಿಜಯನಗರ ಸಾಮ್ರಾಜ್ಯದ ನೀರಾವರಿ ವ್ಯವಸ್ಥೆ, 
ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, 2೦೦1 


ಪ್ರಾಚೀನ ಭಾರತದ ಚರಿತ್ರೆ. (ಅನು) ಶ್ರೀಮತಿ ಎಚ್‌. 
ಎಸ್‌. ಬೆಳ್ಜ ಚುಕ್ಕಿ ಬುಕ್‌ ಟಸ್ಟ್‌ ಮೈಸೂರು. 19೨8 


ಕರ್ನಾಟಕದ ಕೋಟಿಗಳು, ಪಸಾರಾಂಗ, ಕ.ವಿ.ವಿ. 
ಹಂಪಿ. 1೨9೨೨ 


ಕನ್ನಡ ನಾಡಿನ ಚರಿತ್ರೆ- ಕರ್ನಾಟಕದ ಕಲೆ, 
ಬೆಂಗಳೂರು - 1976 


ಕನ್ನಡ ಸಾಹಿತ್ಯ ಮತು ಸಂಸ್ಪ.ತಿ, 
_- (7೨) 
ಬೆಂಗಳೂರು - 1962 


ಭಾರತೀಯ ಕಲಾದರ್ಶನ, ಬೆಂಗಳೂರು - 1964 


ಸಮಾಧಿ ಬಲಅದಾನ, ವೀರಮರಣ ಸ್ಮಾರಕಗಳು, 


ಬೆಂಗಳೂರು - 1980 
ಕರ್ನಾಟಕದ ಕೈಫಿಯತ್ತುಗಳು. ಹಂಪಿ - 19೨8 


ಕರ್ನಾಟಕದ ಜನಜೀವನ. ಧಾರವಾಡ - 1963 


ಹೋೊಯ್ದಳಕ ಇತಿಹಾಸ, ಸಮಾಜ ಪುಸ್ತಕಾಲಯ 
ಧಾರವಾಡ 


ಕರ್ನಾಟಕ ನಾಣ್ಯ ಪರಂಪರೆ, ಕನ್ನಡ ಪುಸ್ತಕ 
ಪ್ರಾಧಿಕಾರ, 2೦೦3 


ಯಾಪನೀಯ ಸಂಘ, ಪ್ರಸಾರಾಂಗ, ಕ.ವಿ.ವಿ. 
ಹಂ೦ಪಿ- 19೨೦ 


ಭಾರತೀಯ ಗ್ರಾಮ, ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ, 


286 


ನಾಗಭೂಷಣ.ಸಿ. 


ನರಸಿಂಹ ಮೂರ್ತಿ. ಎ.ವಿ. 


ಮಳಲ ವಸಂತ ಕುಮಾರ್‌ (ಸಂ) 


ಮೇವುಂಡಿ ಮಲ್ಲಾರಿ, 


ಪರಮಶಿವ ಮೂರ್ತಿ. ಡಿ.ವಿ. 


ರಮೇಶ. ಕೆ.ವಿ. 
ರಂಗಸ್ತಾಮಿ. ಎಸ್‌. 


ರಾಜಾರಾಮ ಹೆಗಡೆ, ಅಶೋಕ ಶೆಟ್ಟರ್‌ 
(ಸಂ) 


ರಾಬರ್ಟ್‌ ಪಿವೆಲ್‌ (ಅನು) ಸದಾನಂದ 
ಕನವಳ್ಣ, 


ರಾಮ ಶೇಷನ್‌ ನೀ.ಕೃ. 


ರಾಮಚಂದ್ರ ರಾವ್‌, ಎಸ್‌. ಕೆ 


ರಘುನಾಥ ಭಬ್‌, ಎಚ್‌. ಆರ್‌. 


ಕನ್ನಡ ನಾಡಿನ ಶಾಸನಗಳ ಅಧ್ಯಯನ, ಕೆಲವು 
ಗ್ರಹಿಕೆಗಳು ಪ್ರಸಾರಾಂಗ, ಕನ್ನಡ ವಿ.ವಿ. 
ಹಂಪಿ - 2೨೦೦೨ 


ಕನ್ನಡ ಅಪಿಯ ಉಗಮ ಮತ್ತು ವಿಕಾಸ, 
ಮೈಸೂರು — 1068 

ಚಾಲುಕ್ಯ ವಾಸ್ತುಕಿಲ್ಲ ಪರಿಚಯ. 
ಬೆಂಗಕೂರು - 1976 


ಹೋೊಯ್ದಕ ಸಂಪದ, ಅಜಬಲ ಭಾರತ 65ನೆಯ 
ಕನ್ನಡ ಸಾಹಿತ್ಯ ಸಮ್ಮೇಳನ. ಹಾಸನ, 19೨6 


ಕನ್ನಡ ನಾಡಿನ ಶಾಸನ ಕವಿಗಳು. ಮನೋಹರ 
ಗಾಣೀಕರ್‌, ಪತಿಭಾ ಗ್ರಂಥಮಾಲೆ 
ಧಾರವಾಡ, 1974 


ಕನ್ನಡ ಶಾಸನ ಶಿಲ್ಪ. ಹಂಪಿ - 199೨೨ 


ಕರ್ನಾಟಕ ಶಾಸನ ಸಮೀಕ್ಷೆ. ಬೆಂಗಳೂರು - 1971 


ಕರ್ನಾಟಕ ದೇವಾಲಯಗಳು, 


ಬೆಂಗಳೂರು - 199೨4 
ಮಲೆಕರ್ನಾಟಕದ ಅರಸು ಮನೆತನಗಳು, 
ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦೦1 


ಮರೆತುಹೋದ ಮಹಾಸಾಮ್ರಾಜ್ಯ 
ವಿಜಯನಗರ, ಪ್ರಸಾರಾಂಗ, ಕ.ವಿ.ವಿ. 
ಹಂ೦ಪಿ-2೦೦5 


ಕರ್ನಾಟಕ ಕೋಟಿ ಕೊತ್ತಲಗಳು, ಐ.ಬಿ.ಎಚ್‌. 
ಪ್ರಕಾಶನ, ಬೆಂಗಳೂರು, 1980 


ಭಾರತದ ದೇವಾಲಯ ನೆಲೆ-ಹಿನ್ನಲೆ. 

ಬೆಂಗಳೂರು - 1980 

ಮೂರ್ತಿ ಶಿಲ್ಪ ನೆಲೆ-ಹನ್ನೆಲೆ, ಬೆಂಗಳೂರು - 1975 
ಕರ್ನಾಟಕ ಶಾಸನ ಕಲೆ, ಮ್ಯಸೂರು - 1977 
ಹೋೊಯ್ದಕ ವಾಸ್ತುಶಿಲ್ಲ ಪರಿಚಯ, 

ಬೆಂಗಳೂರು - 197೨ 


287 


ರಾಮೇಗ್‌ಿಡ 


ಲಕ್ಷಣ್‌ ತೆಲಗಾವಿ 
ಇಲ 


ಪಿವತಾರಕ್‌. ಕೆ.ಬ. 


ಶಿವಣ ಕೆ.ಎಸ್‌ 
[20 


ಶ್ರೀಕಂಠಯ್ಯ. ಕೆ. 


ಶ್ರೀಕಂಠ ಶಾಸ್ಟೀ. ಎಸ್‌ 
ಈ 


ಶುಭಚಂದ್ರ 


ಶೇಠೆ, ಬಅ.ಎಸ್‌. 


ಶೇಠೆ. ಎನ್‌. 


ಶ್ರೀಕಂಠ ಶಾಸ್ತಿ. ಎಸ್‌. 
ಈ 


ಶ್ರೀನಿವಾಸನ್‌. ಪಿ.ಆರ್‌. 


ಕನ್ನಡ ಕಾವ್ಯಗಳಲ್ಲ ಐತಿಹಾಸಿಕ ವಿಚಾರಗಳು, 
ಮೈಸೂರು — 1092 


ಮೌರ್ಯ ಮತ್ತು ಶಾತವಾಹನ ಯುಗ, 
ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦೦4, 
ಸ್ಥಳೀಯ ಚರಿತ್ರೆ ಅಧ್ಯಯನದ ತಾತ್ರಿಕತೆ ಮತ್ತು 
ಸ್ವರೂಪ ಪ್ರಸಾರಾಂಗ, ಕ.ವಿ.ವಿ. ಹಂಪಿ. 2೦೦3, 
ಹರಿತಿಸಿರಿ, ವಾಲ್ಕೀಕಿ ಸಾಹಿತ್ಯ ಸಂಪದ, 
ಹರ್ತಿಕೋಟೆ, 1987 


ಕರ್ನಾಟಕದ ಪುರಾತತ್ತ ನೆಲೆಗಳು. ಪ್ರಸಾರಾಂಗ. 
ಕ.ವಿ.ವಿ. ಹಂಪಿ - 2೦೦1 


ಎ ಕ್ರಿಟಕ್‌ ಆಫ್‌ ಹೋಯ್ದಳ ಪಾಲಅಟ, 
ಕುವೆಂಪುನಗರ, ಮೈಸೂರು. 1ose 


ವಿಜಯನಗರ ಕಾಲದ ಕನ್ನಡ ಸಾಹಿತ್ಯದಲ್ಲ 
ಜನಜೀವನ ಚಿತ್ರ. ಮೈಸೂರು, 1983 


ಹೊಯ್ದಕ ವಾಸ್ತುಪಿಲ್ಲ, ಮೈಸೂರು, 1965 


ಜೆನ ಸಾಹಿತ್ತ ಮತು ಸಂಸು.ತಿ. 

ಈ ಬ್ರ - i) 

ಮೈಸೂರು — 1976 
ಕರ್ನಾಟಕದಲ್ಲ ಸತಿ ಪಧ್ಧತಿ, ಬೆಳಗಾವಿ - 19೨1 
ಕರ್ನಾಟಕದಲ್ಲ ಸತಿ ಪಧ್ಧತಿ, ವೀರಶ್ಯವ ಅಧ್ಯಯನ 
ಅಕಾಡೆಮಿ. ನಾಗನೂರು ರುದ್ರಾಕ್ಷಿ ಮಠ, 


ಬೆಳಗಾವಿ, 19೨1 


ಕರ್ನಾಟಕದ ವೀರಗಲ್ಲುಗಳು, ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, 1982 
ಹೋೊಯ್ದಳಕ ವಾಸ್ತುಶಿಲ್ಲ. ಮೈಸೂರು - 1965ರ 


ದಕ್ಷಿಣ ಭಾರತದ ದೇವಾಲಯಗಳು, 
ಮೈಸೂರು - 195೦೨ 

ಕರ್ನಾಟಕದ ವೀರಗಲ್ಲುಗಳು, 
ಬೆಂಗಳೂರು - 1982 


288 


ಶಿವರಾಮ ಕಾರಂತ. ಕೆ. 


ಸಕಲೇಶ ಮ. 


ಸತ್ಯನಾಥ ಟಿ.ಎಸ್‌. 


ಸರಸ್ಪತಿ. ಎನ್‌.- 


ಸಿಂದಗಿ ರಾಜಶೇಖರ್‌ 


ಸ್ಲಾಮಿ ಹರ್ಷಾನಂದ 


ತಿಪ್ಪೇರುದ ಸ್ವಾಮಿ. ಎಚ್‌. 


ವಸು.ಎಂ.ವಿ. (ಸಂ). 


ವಿವೇಕ ರೈ ಬ.ಎ. (ಸಂ) 


ವೆಂಕೋಬ ರಾವ್‌. ಬ. 


ಭಾರತೀಯ ಶಿಲ್ಪ. ಬೆಂಗಳೂರು - 1975 
ಚಾಲುಕ್ಯ ವಾಸು ಮತ್ತು ಶಿಲ್ಪ. 

ಬೆಂಗಳೂರು - 196೨ 

ಕರ್ನಾಟಕದಲ್ಲ ಶಿಲ್ಪ, ಬೆಂಗಳೂರು - 1982 

ಚಿತ್ರ ಶಿಲ್ಪ - ವಾಸ್ತು ಕಲೆಗಳು, ಧಾರವಾಡ - 1975 


ಹೋೊೋಯ್ದಕೋದಯ ಸಂಶೋಧನ, ಹಿಮಶ್ಯೆಲ 
ಪ್ರಕಾಶನ, ಶಿವಮೊಗ್ಗ, 2೦೦೭2 


ನರಬಲಅ-ಒಂದು ಸಂಸ್ಕೃತಿಯ ಅಧ್ಯಯನ, ಸಂಸ್ಕೃತಿ 
ವಿಕಾಸ ಮಾಲೆ, ಶ್ರೀರಾಂಪುರಂ, 
ಬೆಂಗಳೂರು, 197೨ 


ಹೊಯ್ಸಳರ ಇತಿಹಾಸ, ವಾಚಸ್ಪತಿ ಪಕಾಶನ, 
ಮೈಸೂರು - 2೦೦೨ 


ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಚಿತ್ರಕಲೆ, 
ಧಾರವಾಡ - 1೨88 


ನಮ್ಮ ದೇವಾಲಯಗಳು. ರಾಮಕೃಷ್ಣ ಆಶ್ರಮ. 
ಮೈಸೂರು - 2೦1೦ 


ಕರ್ನಾಟಕ ಸಂಸ್ಕತಿ ಸಮೀಕೆ, ಮೈಸೂರು — 1085 
(27೨) ಊ 

ದಕ್ಷಿಣ ಕರ್ನಾಟಕದ ಅರಸು ಮನೆತನಗಳು, 

ಪ್ರಸಾರಾಂಗ, 


ಕನ್ನಡ ವಿಶ್ವವಿದ್ಯಾಲಯ ಹಂಪಿ, 2೦೦1 


ಪವಾಸಿ ಕಂಡ ವಿಜಯನಗರ, ಪಸಾರಾಂಗ ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, ೭2೦೦5 


ಮೈಸೂರು ದೇಶದ ವಾಸ್ತುಶಿಲ್ಪ, 
ಬೆಂಗಳೂರು - 1928 


289 


IV. 


ಗೆಜೆಟಿಯರ್‌, ವಿಶ್ವಕೋಶ, ನಿಘಂಟುಗಳು, JOURNALS, ಇತ್ಯಾದಿ 


ಕರ್ನಾಟಕ ರಾಜ್ಯ ಗೆಜೆಟಯರ್‌ - ಭಾಗ- 1 (ಸಂ) ಸೂರ್ಯನಾಥ ಕಾಮತ್‌, 1984 


. ಕರ್ನಾಟಕ ರಾಜ್ಯ ಗೆಜೆಟಯರ್‌ - ಭಾಗ- ೭2 (ಸಂ) ಸೂರ್ಯನಾಥ ಕಾಮತ್‌, 


1285 


. ಕರ್ನಾಟಕ ಗೆಜೆಟಿಯರ್‌ ಇಲಾಖೆ. ಕರ್ನಾಟಕ ಕೈಪಿಡಿ. ಕರ್ನಾಟಕ ಸರ್ಕಾರ -1೨೨6 


. ಕರ್ನಾಟಕ ರಾಜ್ಯ ಗೆಜೆ'ಟಯರ್‌ - ಭಾಗ- 3 (ಸಂ) ಸೂರ್ಯನಾಥ ಕಾಮತ್‌, 


1286 


ವಿಶ್ವಕೋಶ 


ಕನ್ನಡ ವಿಶ್ವಕೋಶ, ಮೈಸೂರು ವಿಶ್ವವಿದ್ಯಾನಿಲಯ. ಮ್ಯಸೂರು ಪ್ರಸಾರಾಂಗ, 
ಮೈಸೂರು (ಸಂಬಂಧಪಟ್ಟ ಸಂಪುಟಗಳು) 


. ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮ್ಯಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ಪಸಾರಾಂಗ, ಮೈಸೂರು-197೨ 


ನಿಘಂಟುಗಳು 


JOURNALS 


. Quarterly Journals of the mythic society, Bangalore 
. Art Journal, Volumes (Relevent Volumes) 


. The Journal of the Numismatic Society of India (Relevant 


Volumes) 


. Half yearly Journal of the mysore University (Arts) Mysore 


. Journal of the Annamalais university, Chidambaram 


290 


. Journal of the Indian History ,Trivandraum 


. Journal of the Karnataka university (Humanties) Dharwar 


. Journal of madras 


. Journal of the oriental Research, Madras 


ಇತ್ಯಾದಿ 
ಇತಿಹಾಸ ದರ್ಶನ ಸುಂ - ಕರ್ನಾಟಕ ಇತಿಹಾಸ ಅಕಾಡೆಮಿ. ಬೆಂಗಕೂರು 


. ಮಾನವಿಕ ಕರ್ನಾಟಕ ಸಂಪುಟಗಳು - ಮೈಸೂರು ವಿಶ್ವವಿದ್ಯಾನಿಲಯ, ಪ್ರಸಾರಾಂಗ, 
ಮೈಸೂರು 


. ಪಬುದ್ಧ ಕರ್ನಾಟಕ ಸಂಪುಟಗಳು - ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


291 


